ISSN 2319 - 7307 


ತಿಟ್ಟುದಿಯ ನಾಳೆ ನಿಮ್ಮೆದು 


ಪೊಸತು - R 


ಆಗಸ್ಟ್ ೨೦೧೮ 
ಬೆಲೆ : { ೨೦ 


ನವಕರ್ನಾಟಕ ಪ್ರಕಾಶನ 


ಹೊಸತು 
೨೦ನೇ 


ವರ್ಷಕ್ಕೆ 


ಸಣ 


ಕ್ರಿಯಾ- ನವಕರ್ನಾಟಕ ಜಂಟಿ ಪ್ರಕಟಣೆ 
ಮಾರ್ಚ್ 200 - ಕ್ಯಾಪಿಟಲ್ 159 

| ಆಲೂ ಪ್ರಕಟಣಪೂರ್ವಕೂಪನ್ ಖರೀದಿಸಿ 


• 


ಕಾರ್ಲ್ ಮಾರ್ಕ್ಸ್ 


ದೊ೦೦ 


SOBOWE 


VIVE 


ಕ್ಯಾಪಿಟರ್150 


COMMUNE 


ಈ ಮಾಲಿಕೆಯ ಏಳು ಪುಸ್ತಕಗಳಲ್ಲಿ ನಾಲ್ಕು ಈಗಾಗಲೇ ಪ್ರಕಟವಾಗಿದ್ದು 
ಉಳಿದವನ್ನು ಇದೇ ಸೆಪ್ಟೆಂಬರ್ ತಿಂಗಳೊಳಗಾಗಿ ಹೊರತರಲು ಉದ್ದೇಶಿಸಲಾಗಿದೆ 

1 ಬಂಡವಾಳ - ಸಂಪುಟ 1 
- 1 ಆರ್ಥಿಕ ಮತ್ತು ತತ್ವಶಾಸ್ತ್ರೀಯ ಕೈಬರಹಗಳು -1844 

ಲೂಯಿ ಬೊನಪಾರ್ಟೆಯ 18ನೇ ಮೇರ್ || 


( 100 


ರೂ . 700/ 
ರಿಯಾಯಿತಿ 


ಈ ಏಳು ಪುಸ್ತಕಗಳ ಒಟ್ಟು ಮುಖಬೆಲೆ ರೂ . 2100 / 
ಪ್ರಕಟಣಪೂರ್ವ ರಿಯಾಯಿತಿ ಬೆಲೆ ರೂ . 1400 / 


ಕಾರ್ಲ್ ಮಾರ್ಕ್ಸ್ 
ತತ್ವಶಾಸ್ತ್ರ 
ಬರಿಂದ 


( 200 ) 


ಇಂದೇ ರೂ . 1400 ಪಾವತಿಸಿ ಪ್ರಕಟಣಪೂರ್ವ ಕೂಪನ್ ಖರೀದಿಸಿ, ನಿಮ್ಮ ಪ್ರತಿಗಳನ್ನು ಕಾಯ್ದಿರಿಸಿಕೊಳ್ಳಿ, 
ಪುಸ್ತಕಗಳನ್ನು ಅಂಚೆ/ಕೊರಿಯರ್ ಮೂಲಕ ನಿಮ್ಮ ಮನೆಬಾಗಿಲಿಗೆ ತಲುಪಿಸಲಾಗುವುದು , ರವಾನೆ ಉಚಿತ. 
ನಿಮ್ಮ ಗೆಳೆಯರಿಗೆ, ನೀವು ಓದಿದ ಶಾಲೆ - ಕಾಲೇಜುಗಳಿಗೆ, ಇತರ ಸಂಘ - ಸಂಸ್ಥೆ - ಗ್ರಂಥಾಲಯಗಳಿಗೆ ಈ 

ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡಿ ಈ ಯೋಜನೆಯನ್ನು ಯಶಸ್ವಿಗೊಳಿಸಲು ಸಹಕರಿಸಿ. 
ಪ್ರಕಟಣಪೂರ್ವ ಕೂಪನ್ ಖರೀದಿಸಲು ಒಂದು ಸೆಟ್‌ಗೆ ರೂ . 1400ರಂತೆ ಹಣವನ್ನು ನಮ್ಮ 
ಮಳಿಗೆಗಳಲ್ಲಿ ನಗದು ಪಾವತಿಸಿ, ಇಲ್ಲವೇ ನಮ್ಮ ಬ್ಯಾಂಕ್ ಖಾತೆಗೆ ವರ್ಗಾಯಿಸಿ ಅಥವಾ 
ಆನ್‌ಲೈನ್ ಮೂಲಕ ಸಂದಾಯ ಮಾಡಿ. ಬ್ಯಾಂಕ್ ಖಾತೆಯ ವಿವರಗಳು : Current A/ c No. 
0788201010612, IFSC Code CNRB0000788 ಕೆನರಾ ಬ್ಯಾಂಕ್ , ಮಾಧವನಗರ, ಬೆಂಗಳೂರು 
( ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ವರ್ಗಾಯಿಸಿದವರು navakarnataka @ gmail . comಗೆ 
ವಿವರಗಳನ್ನು ಹಾಗೂ ದಾಖಲೆಗಳನ್ನು ಒದಗಿಸುವುದು.) 


ಕಾರ್ಲ್ ಮಾರ್ಕ್ಸ್ 
ಭಾರತವನ್ನು 
ಕುರಿತು 


ಆ ಬಡಪದ 


( 125 


ನವಕರ್ನಾಟಕ ಪಬ್ಲಿಕೇಷನ್ ಸೊವೆಟ್ ಅಮಿಟೆಡ್ 
ಪ್ರಧಾನ ಕಛೇರಿ: ಎಂಬೆಸಿ ಸೆಂಟರ್ , ಕ್ರೆಸೆಂಟ್ ರಸ್ತೆ, ಬೆಂಗಳೂರು-560 001.ಪೋನ್: 080 -22161900 / 01 
ಮೊಬೈಲ್ : 9972590106 e- mail : navakarnataka @gmail.com 

Shop Online www . navakarnataka. com 


ಕಾರ್ಲ್ ಮಾರ್ಕ್ಸ್ 
ರಾಜಕೀಯ 
ಅರ್ಥಶಾಸ್ತ್ರದ 
ವಿಮರ್ಶೆಗೊಂದು 
ಕೊಡುಗೆ 


ಶಾಖೆಗಳು 
* ಕೆಂಪೇಗೌಡ ರಸ್ತೆ , ಬೆಂಗಳೂರು-560 009. ಮೊ : 9480686859 

* ಗಾಂಧಿನಗರ, ಬೆಂಗಳೂರು-560 009 . ಮೊ : 9480686862 
* ಕೆ. ಎಸ್ . ರಾವ್ ರಸ್ತೆ, ಮಂಗಳೂರು- 575 001 . ಮೊ : 9480686864 

ಗಳೂರು- 575 001 . ಮೊ : 9480686866, 
* ರಾಮಸ್ವಾಮಿ ವೃತ್ತ, ಮೈಸೂರು- 570 024 . ಮೊ : 9480686863, 
* ಸ್ಟೇಷನ್ ರಸ್ತೆ, ಕಲಬುರಗಿ -585 102 . ಮೊ : 9480686865 


2 . 


( 250) 


ಹೊಸತು ೨ 


ಆಗಸ್ಟ್ ೨೦೧೮ 


ಒಳಗೇನಿದೆ ? 


ಈ ತಿಂಗಳು 


ಹೊಸತು 
ಘಟ್ಟದಿಯ ನಾಳೆ ನಿಮ್ಮೆದು 


ದೆಹಲಿಯ ಕೆಂಪುಕೋಟೆಯ ಖಾಸಗೀಕರಣ 

- ಮುರಳಿಧರ ಚಿಕ್ಕಮಗಳೂರು ... ೧೫ 
ಪತ್ರಿಕೆ ನಡೆಸುವ ಹಾದಿ ಸುಗಮವಲ್ಲ - ಒಂದು ಅನುಭವ 

ಸಿ. ಆರ್. ಕೃಷ್ಣರಾವ್ ... ೩೯ 


ಉಳುವಾ ಯೋಗಿಯ ನೋಡಲ್ಲಿ... 


ಡಾ|| ಸಿದ್ದನಗೌಡ ಪಾಟೀಲ ... ೧೭ 


ಉಡುಗೊರೆ 

ಪರಿಮಳ ಜಿ. ಕಮಟಾರ್ ... ೪೩ 
ಸ್ವಾತಂತ್ರ್ಯಯೋಧನ ಮದುವೆ ಶ್ರೀಸುಮಿತ್ರಾಸುತ ಅಗಸಬಾಳ ... ೨೩ 
ವಿನಾಶಕಾಲೇ ವಿಪರೀತ ಬುದ್ದಿ ಮರಾಠಿ ಮೂಲ : ಲಕ್ಷ್ಮೀಬಾಯಿ ಟಿಳಕ 

ಕನ್ನಡಕ್ಕೆ : ಚಂದ್ರಕಾಂತ ಪೋಕಳೆ ... ೫೧ 
ಕಾವ್ಯಲೋಕ 

- ೨೦ , ೩೦ , ೩೨, ೪೨, ೪೪, ೬೦ , ೨ 
ಆಧುನಿಕ ಭಾರತದ ರಾಜಕೀಯ ಚಿಂತನೆಯಲ್ಲಿ ಸ್ವಾತಂತ್ರ್ಯದ 
ಕುರಿತಿರುವ ಕೆಲವು ನಿಲುವುಗಳು 

ಡಾ | ಪ್ರಕಾಶ ದೇಸಾಯಿ ... ೯ 
ಅಂಬೇಡ್ಕರ್ ಪುಸ್ತಕ ಪ್ರೀತಿ 

ಡಾ|| ಎಚ್. ಟಿ. ಪೋತೆ ... ೩೧ 
ಕಡಲ ಕಿನಾರೆಯ ಕಾಯಕಜೀವಿ ಪರಶುರಾಮ ಜ್ಯೋತಿ ಎ. ... ೩೭ 
ವಿಜಯಪುರ ಜಿಲ್ಲೆಯ ಹಣ್ಣು ಮತ್ತು ತರಕಾರಿ ಮಾರಾಟ ಮಾಡುತ್ತಿರುವ 
ಮುಸ್ಲಿಂ ಮಹಿಳೆಯರ ಸ್ಥಿತಿಗತಿ ಹಮೀದಾಬಾನೂ ಅ. ಅಥಣಿ ... ೩೩ 
ದಮನಿತ ಅಸ್ಪಶ್ಯ ತಳ ಸಮುದಾಯಗಳು ಮತ್ತು ಸಾಮಾಜಿಕ 
ಬಹಿಷ್ಕತತೆ - ಸಮಾಜಶಾಸ್ತ್ರೀಯ ವಿಶ್ಲೇಷಣೆ ಸದಾಶಿವ ಮರ್ಜಿ ... ೪೭ 
ಮಹಾಶ್ವೇತಾದೇವಿ ಅವರ ಕಥೆಗಳಲ್ಲಿ ಜೈವಿಕ ಅನನ್ಯತೆಯ ನೆಲೆಗಳು 

- ಡಾ || ಸುಧಾ ಬಿ. ಎಸ್ . ... ೫೭ 
ಸಾಮಾಜಿಕ ಸೌಹಾರ್ದತೆಯ ಸವಾಲುಗಳು 

- ಡಾ|| ಕಾ . ವೆಂ . ಶ್ರೀನಿವಾಸಮೂರ್ತಿ ... ೫೩ 
ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಆದಿವಾಸಿಗಳ ಅತಂತ್ರ ಬದುಕು 

- ಮೇಜರ್‌ ರಾಘವ ಬಿ. ... ೨೭ 


Oಲಿ ನೂನು ಕೈಗೆತ್ತಿಕೊಂಡು ಸುಳ್ಳು ವದಂತಿಗಳ ಆಧಾರದ ಮೇಲೆ 
ಜಜ್ಜಿ ಸಾಯಿಸುವ ಪ್ರಕರಣಗಳು ಈಚೆಗೆ ಹೆಚ್ಚಾಗುತ್ತಿವೆ. ಅದಕ್ಕೆ ಇಂಗ್ಲಿಷಿನಲ್ಲಿ 
“ ಲಿಂಚಿಂಗ್ ಎಂದು ಕರೆಯುತ್ತಾರೆ. ಹಿಂದೆ ಒಂದಾನೊಂದು ಕಾಲದಲ್ಲಿ 
ಧರ್ಮ ವಿರೋಧಿಗಳನ್ನು , ಕಳ್ಳಕಾಕರನ್ನು, ವೇಶೈಯರನ್ನು, ಮಾಟ ಮದ್ದು 
ಮಾಡುವವರನ್ನು ಸಾರ್ವಜನಿಕವಾಗಿ ಥಳಿಸಿ, ನೇಣು ಹಾಕುತ್ತಿದ್ದರು. ಈಗ 
ಭಾಜಪ ಸರಕಾರದ ಆಡಳಿತದಲ್ಲಿ ಹಿಂದುತ್ವವಾದಿಗಳು ಅಂಥದೇ ಕೃತ್ಯಗಳಲ್ಲಿ 
ತೊಡಗುತ್ತಿದ್ದಾರೆ. ಮಕ್ಕಳ ಕಳ್ಳರು ಎಂದು ಬಡಿದು ಕೊಲ್ಲುವುದು, 
ಕಸಾಯಿಖಾನೆಗೆ ದನ ಸಾಗಿಸುತ್ತಿದ್ದರು, ದನದ ಮಾಂಸ ಇರಿಸಿಕೊಂಡಿದ್ದರು, 
ಇತ್ಯಾದಿಯಾಗಿ ಆರೋಪಿಸಿ ಕಾನೂನು ಪಾಲಕರಾದ ಪೊಲೀಸರ ಎದುರೇ 
ವ್ಯಕ್ತಿಗಳನ್ನು ಜಜ್ಜಿ ಸಾವಿಗೀಡುಮಾಡುತ್ತಿದ್ದಾರೆ. ಆರೋಪಿಗಳಲ್ಲಿ ಮುಸಲ್ಮಾನರೇ 
ಹೆಚ್ಚು. ದನದ ಮಾಂಸ ಇರಿಸಿಕೊಂಡಿದ್ದನೆಂದು ಮನೆಯ ಮೇಲೆ ದಾಳಿ ನಡೆಸಿ 
ಮುಸ್ಲಿಮ್ ಒಬ್ಬನನ್ನು ಸಂಘಪರಿವಾರದ ಜನ ಕೊಂದುಹಾಕಿದರು ದೆಹಲಿ 
ಸಮೀಪದ ಫರಿದಾಬಾದ್ ಎಂಬಲ್ಲಿ. ಇದು ಹಿಂದೂ ಧರ್ಮ ರಕ್ಷಣೆಯ 
ಹೆಸರಿನಲ್ಲಿ ನಡೆದ ಮೊದಲ ಕಗ್ಗೋಲೆ ಎಂದು ನೆನಪು. ಆನಂತರ 
ಸಾಲುಸಾಲಾಗಿ ಇಂಥ ಪ್ರಕರಣಗಳು ಜರುಗಿವೆ. ಭಾಜಪ ಪ್ರಬಲವಾಗಿರುವ 
ಕಡೆಗಳಲ್ಲಿಯೇ ಇಂಥ ಪ್ರಕರಣಗಳು ಜಾಸ್ತಿ. ಉದಾಹರಣೆಗೆ ಉತ್ತರಪ್ರದೇಶ, 
ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ. ನಾವು ಭಯೋತ್ಪಾದಕರಲ್ಲ ಎಂದು 
ಕರೆದುಕೊಳ್ಳುವ ಭಜರಂಗದಳ, ಶ್ರೀರಾಮಸೇನೆ, ಹನುಮಾನ್ ಸೇನೆ, ಹಿಂದೂ 
ಜಾಗರಣ ಸಮಿತಿ ಸಿಪಾಯಿಗಳೇ ಇಂಥ ಕೃತ್ಯಗಳಲ್ಲಿ ತೊಡಗಿ 
ಕೊಂಡಿರುವವರು. ಇವರು ಇಸ್ಲಾಮಿಕ್ ರಾಜ್ಯ ಸ್ಥಾಪಿಸಲು ಹೊರಟಿರುವ 
ಉಗ್ರರಿಗೇನೂ ಕಡಿಮೆ ಇಲ್ಲ. ಆರೋಪಿಗಳನ್ನು ಪೊಲೀಸರ ವಶಕ್ಕೆ ಒಪ್ಪಿಸದೆ 
ಬಡಿದು ಜೀವ ತೆಗೆಯುವವರೆಲ್ಲ ಉಗ್ರರೇ , ಪೊಲೀಸರೇ ಆರೋಪಿಯನ್ನು 
ಗುಂಡುಹಾರಿಸಿ ಕೊಂದಾಗ ಅದು ಎನ್‌ಕೌಂಟರ್‌ ಆಗುತ್ತದೆ. ಯಾವುದಾದರೂ 
ಕೊಲೆಯೋ , ಪ್ರಾಣಹಾನಿಯೋ , ಅಪರಾಧವೋ , ಖಂಡನೀಯವೆ. ಸುಪ್ರೀಮ್ 
ಕೋರ್ಟ್ ಈ ಲಿಂಚಿಂಗ್ ಕುರಿತು ಆಕ್ಷೇಪಿಸಿರುವುದೂ ಹೊಸ ಕಾನೂನನ್ನು 
ತರಲು ಕೇಂದ್ರ ಸರಕಾರವನ್ನು ಒತ್ತಾಯಿಸಿರುವುದು ಸ್ವಾಗತಾರ್ಹ. 
- ಬಿಹಾರ, ಉತ್ತರಪ್ರದೇಶ ಮುಂತಾದ ರಾಜ್ಯಗಳಲ್ಲಿ ಜಮೀನುದಾರರು ರೈತಾಪಿ 
ಜನರನ್ನು ಬಗ್ಗುಬಡಿಯಲು ಖಾಸಗಿ ಸೇನೆಯನ್ನು ಕಟ್ಟಿಕೊಳ್ಳುವ ಕ್ರಮ ಇತ್ತು. 
ಉತ್ತರಪ್ರದೇಶದ ಪಶ್ಚಿಮ ಭಾಗದಲ್ಲಿ ೨೦೧೬ರಲ್ಲಿ, ಮೋದಿ ಸರಕಾರದ ಆಡಳಿತದ 
ಎರಡು ವರ್ಷಗಳ ನಂತರ “ ಹಿಂದು ಸ್ವಾಭಿಮಾನ ಸೇನೆ ಎಂಬ ಖಾಸಗಿ ಸೇನೆ 
ಸ್ಥಾಪನೆಗೊಂಡಿತು. ಇದು ೧೫, ೦೦೦ ಬಲವುಳ್ಳ ಸೇನೆ, ದಾಸ್ಮಾ , ಮೀರತ್, 
ಮುಜಫರ್ ನಗರ ಮುಂತಾದ ಕಡೆಗಳಲ್ಲಿ ತರಬೇತಿ ಕೇಂದ್ರಗಳನ್ನು ಹೊಂದಿತ್ತು. 
ಯುವಜನರಿಗೆ, ಬಾಲಕ ಬಾಲಕಿಯರಿಗೆ ಲಾಠಿ , ಪಿಸ್ತೂಲು ಮತ್ತಿತರ ಅಸ್ತಗಳ 
ಬಳಕೆಯ ತರಬೇತಿ ನೀಡಲಾಗುತ್ತಿದೆ. ಆರೆಸ್ಸೆಸ್‌ನಲ್ಲಿ ಮೊದಲಿನಿಂದಲೂ ಲಾಠಿ 
ಬಳಕೆಯ ತರಬೇತಿ ನೀಡುತ್ತಿದ್ದುದು, ಕವಾಯಿತುಗಳಲ್ಲಿ ಶಿಸ್ತಿನಿಂದ ಲಾಠಿ ಭುಜಕ್ಕೆ 
ಏರಿಸಿ ಹೆಜ್ಜೆಹಾಕುವುದು ಪರಿಚಿತ. ಇದಕ್ಕೆ ಕಾನೂನಿನ ಅಡ್ಡಿ ಇಲ್ಲ ಎನ್ನುವುದು ಒಂದು 
ನೆಪ ಅಷ್ಟೆ . ಪರಿವಾರದ ಅಂಚು ಎನಿಸಿಕೊಳ್ಳುತ್ತಿರುವ ಈ ಉಗ್ರರ ಉಪಟಳವನ್ನು 
ಮೋದಿಯವರು ಚಕಾರವೆತ್ತದೆ ನುಂಗಿಕೊಳ್ಳುತ್ತಿರುವುದು ಸೋಜಿಗದ ಸಂಗತಿ. 


ಸಿಟ್ಟಾದರು ರಾಯರು! 


ಪರಂಜ್ಯೋತಿ ... ೨೬ 


ನಾನು ಓದಿದ ಪುಸ್ತಕ : ಪ್ರತ್ಯೇಕ ಬುದ್ದ ಅಲ್ಲಮ ಪ್ರಭು - ಕೃತಿಯ ಅವಲೋಕನ 

- ಡಾ| ಎನ್. ಜಗದೀಶ ಕೊಪ್ಪ ... ೪೧ 
ವಿಶ್ವವೀಕ್ಷಣೆ : ಅಧ್ಯಕ್ಷ ಟ್ರಂಪ್ ಪ್ರಾರಂಭಿಸಿರುವ ವಾಣಿಜ್ಯ ಸಮರ 

- ಸೀಯಾರ್ಕೆ ... ೧೪ 
ನಭಾವಲೋಕನ : ನಾಲ್ಕು ಗ್ರಹಗಳೂ ಸಂಜೆಯ ಆಕಾಶದಲ್ಲಿ 

- ಡಾ|| ಬಿ. ಎಸ್ . ಶೈಲಜಾ ... ೩೬ 
ಹೊಸ ಓದು 

ಡಾ|| ರಂಗಾರೆಡ್ಡಿ ಕೋಡಿರಾಂಪುರ ... . 
ತಿಳಿವು : ಸವಾಲೆಂದರೆ ಯಾವುದು? 

ಜಿ. ರಾಮಕೃಷ್ಣ ... ೬೧ 
ಚಿತ್ರಗಳು : ಕಮಲಂ ಅರಸು, ನಾಮದೇವ ಕಾಗದಗಾರ, ಸೃಜನ್ , 

- ಆದರ್ಶ ಪೈ , ಗೋಪಿ ಹಿರೇಬೆಟ್ಟು 
ಮುಖಪುಟ : ಶ್ರೀ ಶಶಿಧರಸ್ವಾಮಿ ಹಿರೇಮಠ ಅವರು ತೆಗೆದ ಛಾಯಾಚಿತ್ರ 

ವಿನ್ಯಾಸ : ನವಕರ್ನಾಟಕ ವಿನ್ಯಾಸ 
ಕಚೇರಿ ಸಹಕಾರ : ಜಿ. ವಿ . ತೇಜೋವತಿ 


ತಾಜ್‌ಮಹಲ್ ಪ್ರಪಂಚದ ಅದ್ಭುತಗಳಲ್ಲಿ ಒಂದು. ಪ್ರವಾಸಿಗಳನ್ನು 
ಆಕರ್ಷಿಸುವ ಕೇಂದ್ರ, ದೇಶವಿದೇಶಗಳಿಂದ ಅಮೃತಶಿಲೆಯಲ್ಲಿ ನಿರ್ಮಿಸಲಾಗಿರುವ 
ಈ ಇತಿಹಾಸ ಪ್ರಸಿದ್ಧ ಸ್ಮಾರಕವನ್ನು ನೋಡಲು ಬರುತ್ತಾರೆ. ಭಾರತದಲ್ಲಿ 
ಮುಸಲ್ಮಾನರ ಆಡಳಿತದ ಕಾಲದಲ್ಲಿ ಸಂಗೀತಕ್ಕೆ , ವಾಸ್ತುಶಿಲ್ಪಕ್ಕೆ , ಉದ್ಯಾನಗಳಿಗೆ 
ನೀಡಿದ ಕಾಣಿಕೆ ಅಪಾರ. ಆದರೆ ಉಗ್ರ ಹಿಂದುತ್ವವಾದಿಗಳಿಗೆ ಅದು ಅಪಥ್ಯ . 
ಭಾರತದಲ್ಲಿ ಮುಸಲ್ಮಾನರ ಆಳ್ವಿಕೆಯ ಕಾಲದ ನೆನಪನ್ನು ಅಳಿಸಿಹಾಕುವ ದೊಡ್ಡ 
ಪ್ರಯತ್ನವನ್ನೇ ಹಿಂದೂ ಸನಾತನಿಗಳು ಮಾಡುತ್ತಿದ್ದಾರೆ. ಅದಕ್ಕಾಗಿ ಚರಿತ್ರೆಯನ್ನು 

( ೬ನೇ ಪುಟಕ್ಕೆ ) 


ಆಗಸ್ಟ್ ೨೦೧೮ - 


ಹೊಸತು ೩ 


ತಿಂಗಳ ಪತ್ರಿಕೆ 


* ಈಸತು 


ಘಮ್ಯುನಿಯ ಘಾಳೆ ಆಯ್ಕೆಯ 
ನವಕರ್ನಾಟಕ ಪ್ರಕಾಶನ 


ಸಂಪುಟ - ೨೦ 


ಸಂಚಿಕೆ - ೧ 


ಆಗಸ್ಟ್ ೨೦೧೮ 


* ಗೌರವ ಸಂಪಾದಕ 

ಜಿ . ರಾಮಕೃಷ್ಣ 


ಸಂಪಾದಕ - ಮುದ್ರಕ - ಪ್ರಕಾಶಕ 
ಸಿದ್ದನಗೌಡ ಪಾಟೀಲ 


ಸಹಸಂಪಾದಕರು 

ಎಂ . ಅಬ್ದುಲ್ ರೆಹಮಾನ್ ಪಾಷ 
ಇಂದಿರಾ ಕುಮಾರಿ 
ಸಿ . ಆರ್. ಕೃಷ್ಣರಾವ್ 
ಎನ್ . ಗಾಯತ್ರಿ 
ಎಸ್ . ಸುರೇಂದ್ರ 


ವ್ಯವಸ್ಥಾಪಕ 

ಎ . ರಮೇಶಉಡುಪ 


20 ಶಂಶಾದಕೀಯ 

ಹೊಸತು ಮಾಸಪತ್ರಿಕೆಯ ಮೊದಲ ಸಂಚಿಕೆ ಪ್ರಕಟವಾದ್ದು ಆಗಸ್ಟ್ ೧೯೯೯ರಲ್ಲಿ. ಸ್ವಾತಂತ್ರ್ಯೋತ್ಸವದ 
ತಿಂಗಳಲ್ಲಿ ಅದನ್ನು ಆರಂಭಿಸಬೇಕೆಂದು ಯೋಜಿಸಲಾಗಿತ್ತು. ಅದರಂತೆ ಪ್ರಕಟಣೆಯು ಆಗಸ್ಟ್‌ನಲ್ಲಿ ಹೊರಬಂದಿತು. 
ಸುಧಾ ವಾರಪತ್ರಿಕೆಯ ಮಾಜಿ ಸಂಪಾದಕ ಶ್ರೀ . ಇ. ಆರ್. ಸೇತುರಾಂ ಅವರು ಪತ್ರಿಕೆಯ ಮೊದಲ ಸಂಚಿಕೆಯನ್ನು 
ಬೆಂಗಳೂರಿನ ಮಿಥಿಕ್ ಸೊಸೈಟಿಯ ಸಭಾಂಗಣದಲ್ಲಿ ಲೋಕಾರ್ಪಣೆ ಮಾಡಿದರು. ಸ್ವಾತಂತ್ರ್ಯ ಹೋರಾಟಗಾರ ಮತ್ತು 
ಜನಪರ ಚಳುವಳಿಗಳ ನೇತಾರ ಶ್ರೀ . ಎಚ್. ಎಸ್. ದೊರೆಸ್ವಾಮಿಯವರು ಅಧ್ಯಕ್ಷತೆ ವಹಿಸಿದ್ದರು. ಅಂದಿನಿಂದ ತಪ್ಪದೆ 
ಹೊಸತು ಮಾಸಪತ್ರಿಕೆಯು ನಿಗದಿತವಾಗಿ ಪ್ರಕಟವಾಗುತ್ತಾ ಬಂದಿದೆ. ಓದುಗರು ಮತ್ತು ಲೇಖಕರು ಅದನ್ನು 
ಆಗುಮಾಡಿದ್ದಾರೆ ಮತ್ತು ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರ ಸಹಕಾರ ಹೀಗೆಯೇ ಮುಂದುವರಿಯುತ್ತದೆಂಬ ಆಶಯ 
ನಮ್ಮದು. ಮೊದಲ ಸಂಚಿಕೆಯ ಸಂಪಾದಕೀಯದಲ್ಲಿ ತನ್ನ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ: 

“ ಪುಸ್ತಕ ಪ್ರಕಾಶನದಲ್ಲಿ ಅಪೂರ್ವವಾದ ಖ್ಯಾತಿ ಗಳಿಸಿರುವ ನವಕರ್ನಾಟಕ ಪ್ರಕಾಶನ ಸಂಸ್ಥೆ ಕರ್ನಾಟಕದ ಜನತೆಗೆ 
ಸಾಕಷ್ಟು ಪರಿಚಯವಿರುವ ಸಂಸ್ಥೆ . ಸಂಖ್ಯೆ ಮತ್ತು ಗುಣಗಳೆರಡರಿಂದಲೂ ಜನಮನದಲ್ಲಿ ನೆಲೆಸಿರುವ ಇವರು ಪತ್ರಿಕಾರಂಗ 
ವನ್ನು ಹೊಸತು ತಿಂಗಳ ಪತ್ರಿಕೆಯ ಮೂಲಕ ಪ್ರವೇಶಿಸುತ್ತಿದ್ದಾರೆ. ಪುಸ್ತಕಗಳ ಪ್ರಕಟಣೆಯಲ್ಲಿ ಯಾವ ಶಿಸ್ತು ಮತ್ತು ಮೌಲ್ಯ 
ಗಳನ್ನು ಸಂಸ್ಥೆ ತನ್ನದಾಗಿಸಿಕೊಂಡಿದೆಯೋ ಅವನ್ನೇ ಪತ್ರಿಕೆಯ ಪ್ರಕಾಶನದಲ್ಲೂ ಇರಿಸಿಕೊಳ್ಳುವ ಆಶಯ ಹೊಂದಿದೆ. 
ಕನ್ನಡದ ಜನತೆಯ ಸಹಕಾರ , ಸಲಹೆ, ಸೂಚನೆಗಳನ್ನು ಸ್ವಾಗತಿಸುತ್ತಾ ಹೊಸತು ತನ್ನ ಪ್ರಥಮ ಸಂಚಿಕೆಯನ್ನು ಅವರ 
ಕೈಯ್ಯಲ್ಲಿಡುತ್ತಿದೆ. ಅವರ ಸಹಾನುಭೂತಿ ಮತ್ತು ಬೆಂಬಲ ಎಂದಿನಂತೆ ದೊರೆಯುತ್ತದೆಂಬ ಭರವಸೆ ನಮಗಿದೆ. 

“ಸಮಕಾಲೀನ ಪರಿಸ್ಥಿತಿ, ಆಶಯ ಮತ್ತು ಪ್ರತೀಕ್ಷೆಗಳನ್ನು ಗಮನದಲ್ಲಿರಿಸಿಕೊಂಡು ನಮ್ಮ ಹಾದಿಯನ್ನು 
ಕಂಡುಕೊಳ್ಳುವ ಪ್ರಯತ್ನ ಮಾಡಲು ಹೊಸತು ಉದ್ದೇಶಿಸಿದೆ. ರೋಚಕ- ಮಾದಕ ಸಾಮಗ್ರಿಯನ್ನು ಓದುಗರಿಗೆ 

ಸುವುದು ಈ ಪತ್ರಿಕೆಯ ವ್ಯಾಪ್ತಿಗೆ ಸೇರುವುದಿಲ್ಲ . ವರ್ತಮಾನದ ತುಮುಲಗಳನ್ನು ಅರ್ಥ ಮಾಡಿಕೊಂಡು 
ಹಸನಾದ ನಾಳೆಯ ಸೃಷ್ಟಿಗೆ ಪರಿಕರವನ್ನು ಸಮಗ್ರವಾಗಿ ರೂಪಿಸುವ ತಿಳುವಳಿಕೆ, ಕೌಶಲ್ಯ ಈ ಪತ್ರಿಕೆಗೆ ಸಿದ್ಧಿಸಿದೆಯೆಂಬ 
ಅಹಮಿಕೆಯೂ ಇಲ್ಲ. ಸಾಮೂಹಿಕ ಕಾರ್ಯಾಚರಣೆಗಳಿಗೆ, ಕ್ರಿಯಾಶೀಲ ಮಧ್ಯಪ್ರವೇಶಕ್ಕೆ ಅಗತ್ಯವಾದ ಚಿಂತನೆ ಮತ್ತು 
ಚರ್ಚೆಯನ್ನು ತನ್ನ ಮಿತಿಯಲ್ಲೇ ಎಲ್ಲ ಜನವಿಭಾಗಗಳೊಂದಿಗೆ ಹಂಚಿಕೊಳ್ಳುವುದು ಹೊಸತು ಹಮ್ಮಿಕೊಳ್ಳುವ ಅಪೇಕ್ಷೆ. 
ಸಾಮುದಾಯಿಕ ಮುನ್ನಡೆಗೆ ಆದ್ಯತೆ ನೀಡುತ್ತಾ ನಮ್ಮ ವಿದ್ಯಮಾನಗಳನ್ನು ಪರೀಕ್ಷಿಸುವುದು ಮತ್ತು ಆ ಪ್ರಕ್ರಿಯೆಯಲ್ಲಿ 
ಪಾಲ್ಗೊಳ್ಳಲು ಕರ್ನಾಟಕದ ಜನತೆಗೆ ಒಂದು ವಿಷಯ ವಿನಿಮಯ ರಂಗವನ್ನು ಒದಗಿಸುವುದು ಸಾಧ್ಯವಾದೀತೆಂಬ 
ಭಾವನೆ ಹೊಸತು ಪತ್ರಿಕೆಗೆ ಇದೆ. ನಮ್ಮ ಸಾಂಸ್ಕೃತಿಕ ಜೀವನದ ವಿಭಿನ್ನ ಆಯಾಮಗಳನ್ನು ಗುರುತಿಸಿಕೊಳ್ಳುತ್ತಾ 
ಮುಂದಿನ ಹಾದಿಯನ್ನು ಸುಗಮಗೊಳಿಸಿಕೊಳ್ಳಲು ಇದರಿಂದ ಸಾಧ್ಯವಾಗಬಹುದೆಂಬ ಆಸೆ ನಮ್ಮದು. 

“ ಇದಕ್ಕೆ ಪೂರಕವಾಗಿ ಸಹಜವಾಗಿಯೇ ನಮ್ಮ ಆರ್ಥಿಕ - ರಾಜಕೀಯ ಸನ್ನಿವೇಶಗಳನ್ನು ಪಕ್ವವಾದ ವಿಶ್ಲೇಷಣೆಗೆ ಗುರಿ 
ಮಾಡಬೇಕಾದ ಅಗತ್ಯವಿದೆ. ವಸಾಹತು ಆಡಳಿತದಲ್ಲಿ ಪರತಂತ್ರದ ಬವಣೆಯನ್ನು ಅನುಭವಿಸಿದ್ದ ಭಾರತ ಮುಂದೇನಾಗ 
ಬೇಕು ಎಂಬುದು ಸಾರ್ವತ್ರಿಕವಾಗಿ ಜಿಜ್ಞಾಸೆಗೆ ವಿಷಯವಾಗಿದೆ. ಸ್ವಾತಂತ್ರ್ಯ ಪಡೆದುಕೊಂಡ ಐವತ್ತು ವರ್ಷಗಳಲ್ಲಿ 
ಇದಿನ್ನೂ ಇತ್ಯರ್ಥವಾಗಿಲ್ಲ. ಸದ್ಯದಲ್ಲಿ ಕಟ್ಟಕಡೆಯ ವ್ಯಕ್ತಿ ಎಂಬ ಶಿರೋನಾಮೆಯನ್ನು ಮೆತ್ತಿಸಿಕೊಂಡಿರುವ ನಾಗರಿಕ 
ಸಹ ಇದಕ್ಕೆ ತನ್ನದೇ ಆದ ಉತ್ತರ ಕೊಡಬೇಕಾಗಿದೆ, ಆಕಾಂಕ್ಷೆ ಪ್ರಕಟಿಸಬೇಕಾಗಿದೆ, ಸಕ್ರಿಯವಾಗಿ ಪಾಲ್ಗೊಳ್ಳಬೇಕಾಗಿದೆ. 

* ಹೊಸತು ಸೀಮಿತವಾಗಿಯಾದರೂ ಇದಕ್ಕೆಲ್ಲಾ ಒಂದು ಮಾಧ್ಯಮವಾಗಲೆಂಬ ಇಚ್ಛೆ ನಮ್ಮದು.” 
- ಇಪ್ಪತ್ತನೆಯ ವರ್ಷಕ್ಕೆ ಪದಾರ್ಪಣೆ ಮಾಡುತ್ತಿರುವಾಗ ತಾನು ಅಂತರವಲೋಕನ ಮಾಡಿಕೊಳ್ಳಲು ಪತ್ರಿಕೆಯು 
ಬಯಸುತ್ತದೆ. ತನ್ನ ಆಶಯಗಳನ್ನು ಪತ್ರಿಕೆಯು ಸಮರ್ಥವಾಗಿ ಮತ್ತು ಸಮರ್ಪಕವಾಗಿ ಈಡೇರಿಸಿಕೊಂಡಿಲ್ಲ ಎಂಬ 
ವಿವೇಕವು ಹೊಸತು ಗೆ ಇದೆ ಮತ್ತು ಆ ಆಶಯಗಳ ಪೂರೈಕೆಗಾಗಿ ಕ್ರಿಯಾಶೀಲವಾಗಿ ಉಳಿಯಲು ಬದ್ಧವಾಗಿದೆ. ನಮ್ಮ 
ರಾಜ್ಯದ ಮತ್ತು ದೇಶದ ಆರ್ಥಿಕ ಸನ್ನಿವೇಶ ಮತ್ತು ಸವಾಲುಗಳನ್ನು ಪ್ರತಿ ಹಂತದಲ್ಲೂ ವಿಶ್ಲೇಷಿಸಿಕೊಂಡು ಅಂದಂದಿನ 
ಆರ್ಥಿಕ ನೀತಿಗಳನ್ನು ಮಾಪನ ಮಾಡಬೇಕಾದ ಅಗತ್ಯವು ಬಹಳವಾಗಿತ್ತು. ಅದನ್ನು ನೆರವೇರಿಸಿಕೊಳ್ಳಲು 
ಸಾಧ್ಯವಾಗಿಲ್ಲದಿರುವುದು ಒಂದು ಪ್ರಮುಖ ಲೋಪವಾಗಿದೆ. ಈಚಿನ ವರ್ಷಗಳಲ್ಲಿ - ವಿಶೇಷತಃ ಭಾರತದಲ್ಲಿ ಮಾಡಿ 
(ಮೇಕ್ ಇನ್ ಇಂಡಿಯ ) ಎಂಬ ಅನರ್ಥಕ ಘೋಷಣೆಯು ಬಂದನಂತರ - ನಮ್ಮ ದೇಶವು ಆರ್ಥಿಕ ಮುಗ್ಗಟ್ಟುಗಳ 
ಆಗರವಾಗಿದೆ. ಹರ್ಷದಿಂದ ಹೇಳಿಕೊಳ್ಳಬಹುದಾದ ಆರ್ಥಿಕ ಸಾಧನೆಗಳು ನಿಜಕ್ಕೂ ಸೊನ್ನೆ. ನೋಟುಗಳ 
ಅಮಾನೀಕರಣವಾಯಿತು, ಜಿಎಸ್‌ಟಿ ಬಂದಿತು, ವಿದೇಶಿ ಬಂಡವಾಳವು ಹರಿದುಬರುತ್ತ 
ಬಂದುಹೋದವು, ಆದರೆ ನಾವು ನಿಂತಲ್ಲೇ ನಿಂತಿದ್ದೇವೆ, ಇಲ್ಲವೆ ಒಂದೆರಡು ಹೆಜ್ಜೆ ಹಿಂದಕ್ಕೆ ಸರಿದಿದ್ದೇವೆ. ಯೋಜನಾ 
ಆಯೋಗವನ್ನು ಹೊಂದಿರುವುದು ಕಳಂಕವೆಂದು ಭಾವಿಸಿದ ಕೇಂದ್ರ ಸರ್ಕಾರವು ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ 
ಆ ಆಯೋಗವನ್ನು ರದ್ದುಗೊಳಿಸಿತು. ಅದರ ಸ್ಥಾನದಲ್ಲಿ ನೀತಿ ಆಯೋಗವನ್ನು ಕುಳ್ಳಿರಿಸಿತು. ಅದು ಅನೀತಿಗಳ 
ಸರಮಾಲೆಯನ್ನು ದೇಶಕ್ಕೆ ಹೊರಿಸಿದ್ದು ಬಿಟ್ಟರೆ ಬೇರೇನನ್ನೂ ಸಾಧಿಸಿದಂತೆ ತೋರುತ್ತಿಲ್ಲ. “ ಅಮರ್ತ ಸೇನ್ ಭಾರತಕ್ಕೆ 
ಬಂದು ಆರು ತಿಂಗಳುಗಳನ್ನು ಕಳೆಯಲಿ, ದೇಶದ ಅಭಿವೃದ್ದಿ ಹೇಗೆ ದಾಪುಗಾಲುಗಳನ್ನು ಹಾಕಿದೆಯೆಂಬುದನ್ನು ಆಗ 
ತಿಳಿಯಲು ಸಾಧ್ಯ ” ಎಂದು ನೀತಿ ಆಯೋಗದ ಪ್ರಮುಖರು ಹೇಳಿದ್ದಾರೆ. ಅದು ಬಿಳಿಮೋಡದ ಗುಡುಗಿಗಷ್ಟೇ ಸಮ ; 
ಅದರಿಂದ ಮಳೆಯನ್ನೇನೂ ನಿರೀಕ್ಷಿಸುವಂತಿಲ್ಲ. ವಿದೇಶಿ ಬ್ಯಾಂಕುಗಳಲ್ಲಿರುವ ಭಾರತದ “ ಮಹಾನ್ ಪ್ರಜೆಗಳ ” 

- ಆಗಸ್ಟ್ ೨೦೧೮ 


ಮುದ್ರಣ 


ಶ್ರೀ ವಿನಾಯಕ ಪ್ರಿಂಟರ್ಸ್ 
೭೩೮ / ೧೦ , ೬೦ನೇ ಅಡ್ಡರಸ್ತೆ 
೫ನೇ ಬ್ಲಾಕ್ , ರಾಜಾಜಿನಗರ 
ಬೆಂಗಳೂರು – ೫೬೦ ೦೧೦ 


1 ಹೊಸತು ಕಚೇರಿಯ ವಿಳಾಸ 


ಈ ರಾಗಿಗು ಬರುತಗ ಎಂಬ ಅಬರದ ಗಿವಗಲು . 


ನವಕರ್ನಾಟಕ ಪಬ್ಲಿಕೇಷನ್ಸ್ ಪ್ರೈವೆಟ್ ಲಿಮಿಟೆಡ್ 
೧೫ , ಎಂಬೆಸಿ ಸೆಂಟರ್ , ಕ್ರೆಸೆಂಟ್ ರಸ್ತೆ , ಅಂ . ಪ. ೫೧೫೯ 
ಕುಮಾರ ಪಾರ್ಕ್ ಪೂರ್ವ, ಬೆಂಗಳೂರು – ೫೬೦ ೦೦೧ 

ದೂರವಾಣಿ : ೨೨೧೬೧೯೧೧, ೨೨೧೬೧೯೧೨ 
e -mail : navakarnataka @ gmail.com 

hosathu @ gmail .com 
hosathu .nkp @ gmail.com 
URL : www .navakarnataka. com 
http : // navakarnataka.blogspot.in 
http : //hosathumonthly .blogspot.in 


ಹೊಸತು ೪ 


ತಿಂಗಳ ಪತ್ರಿಕೆ 


ಈಸಡು 


ಘಷ್ಕನಿಯ ಧಾಳಿ ನಮ್ಮದು 
ನವಕರ್ನಾಟಕ ಪ್ರಕಾಶನ 


ಕಪ್ಪುಹಣ ಅಲ್ಲೇ ಇದೆ, ಹೆಚ್ಚೆಂದರೆ ಅಕ್ಕಪಕ್ಕದ ಊರುಗಳಿಗೆ, ದೇಶಗಳಿಗೆ ವರ್ಗಾಯಿಸಲ್ಪಟ್ಟಿದೆ. ಒಂದು ಬಿಡಿಗಾಸನ್ನೂ 
ನಾವು ಹಿಂದಕ್ಕೆ ಪಡೆದಿಲ್ಲ . ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗೂ ೧೫ ಲಕ್ಷ ರೂಪಾಯಿಗಳು ತುಂಬಲಾಗುತ್ತದೆಂಬ 
ಆಶ್ವಾಸನೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು, ಅದು ಚುನಾವಣಾ ಪ್ರಚಾರದ ಸಮಯದ ಮಾತು ಅಷ್ಟೆ 
ಎಂದು ಕೇಂದ್ರ ಸಚಿವರೊಬ್ಬರು ಇತ್ತೀಚೆಗೆ ಅಪ್ಪಣೆ ಕೊಡಿಸಿದ್ದಾರೆ. ನಮ್ಮ ದೇಶದಲ್ಲಿ ಸಚಿವರು, ಮಾಧ್ಯಮಗಳ 
ವಿದ್ವಾಂಸರು, ದೊಡ್ಡ ಮತ್ತು ಚಿಕ್ಕ ರಾಜಕೀಯ ನಾಯಕರು ಪ್ರಗತಿಯ ಬಗ್ಗೆ ನಾಲಿಗೆ ಮುಂದುಮಾಡುತ್ತಾರೆ, ಆದರೆ 
ಪ್ರಗತಿಯ ರುಚಿಯನ್ನು ಸವಿದವರನ್ನು ಗುರುತಿಸಲು ಕಣ್ಣು ಬಿಡುವುದಿಲ್ಲ. ಅವರಲ್ಲಿ ಕೆಲವರು ವಿದೇಶಗಳಿಗೆ 
ಹಾರಿಹೋಗುತ್ತಾರೆ, ರತನ್ ಟಾಟಾನಂಥವರು ನಾಗಪುರದಲ್ಲಿ ಮೋಹನ ಭಾಗವತರ ಸನ್ನಿಧಿಗೆ ತೆರಳಿ ನಜರು 
ಒಪ್ಪಿಸುತ್ತಾರೆ. ಮಾಜಿ ರಾಷ್ಟ್ರಾಧ್ಯಕ್ಷ ಪ್ರಣವ ಮುಖರ್ಜಿಯವರ ಮಹತ್ಸಾಧನೆಯೂ ಅದೇ . 

ನಮ್ಮಲ್ಲಿ ನೂರಾರು ವಿಷಯಗಳ ಪ್ರಸ್ತಾಪ ಬರುತ್ತದೆ, ಆದರೆ ಅವುಗಳ ವಸ್ತುನಿಷ್ಠ ಚರ್ಚೆ ನಡೆಯುವುದಿಲ್ಲ. ನಮ್ಮ 
ರಾಜ್ಯದ ಇತ್ತೀಚಿನ ಚುನಾವಣೆಯ ಸಂದರ್ಭದಲ್ಲಿ ಪರಸ್ಪರ ನಿಂದನೆ ಬಿಟ್ಟು ಯಾವ ಚರ್ಚೆಯೂ ನಡೆಯಲಿಲ್ಲ. ಯಾವ 
ಹೊಸ ನೀತಿಗಳ ನಿರೂಪಣೆಯೂ ನಡೆಯಲಿಲ್ಲ. ಇದು ತೀರಾ ಅಸಹ್ಯಕರ, ಏಕೆಂದರೆ ನಮ್ಮೆಲ್ಲ ಸಮಸ್ಯೆಗಳಿಗೂ ಒಂದು 
ಆರ್ಥಿಕ ಹಿನ್ನೆಲೆ ಇರುತ್ತದೆ; ಆರ್ಥಿಕ ಕ್ಷೇತ್ರದ ಅನಾಹುತಗಳನ್ನು ಗುರುತಿಸದೆ ಮತ್ತು ಅವಕ್ಕೆ ಸೂಕ್ತ ಪರಿಹಾರ 
ಕಂಡುಕೊಳ್ಳದೆ ನಮ್ಮ ಸಾಮಾಜಿಕ ಜೀವನವನ್ನು ಸುಧಾರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿರುದ್ಯೋಗ, ರೈತರ ಮತ್ತು 
ಕೂಲಿಕಾರ್ಮಿಕರ ಆತ್ಮಹತ್ಯೆ ಪ್ರಕರಣಗಳು, ಹೆಚ್ಚುತ್ತಿರುವ ಅಪರಾಧಗಳ ಅನಿಯಂತ್ರಣ , ದೊಡ್ಡ ಬಂಡವಳಿಗರು 
ಬ್ಯಾಂಕುಗಳನ್ನು ವಂಚಿಸುತ್ತಿರುವ ಜಾಲ, ಮಹಿಳೆಯರ ಮೇಲಿನ ಹಲ್ಲೆ, ಶಿಕ್ಷಣ ಕ್ಷೇತ್ರದ ತೊಡಕುಗಳು, 
ಮುಚ್ಚಿಹೋಗುತ್ತಿರುವ ಕಾರ್ಖಾನೆಗಳು , ಇವಕ್ಕೆಲ್ಲಾ ಆರ್ಥಿಕ ಹಿನ್ನೆಲೆಯುಂಟು. ಆದ್ದರಿಂದ ಕೇಂದ್ರದ ಹಾಗೂ ರಾಜ್ಯದ 
ಆರ್ಥಿಕ ನೀತಿಗಳನ್ನು ಪ್ರತಿಕ್ಷಣವೂ ಗಮನಿಸುತ್ತಿರಬೇಕು ಮತ್ತು ಅವುಗಳ ಪರಿಣಾಮಗಳನ್ನು ನಿಭಾಯಿಸಲು 
ಯೋಜನಾಬದ್ದ ತೀರ್ಮಾನಗಳನ್ನು ಅನುಷ್ಠಾನಕ್ಕೆ ತರಬೇಕು. 

ಈ ನಿಟ್ಟಿನಲ್ಲಿ ಹೊಸತು ನಿಷ್ಕ್ರಿಯವಾಗಿಲ್ಲ, ಆದರೆ ಅದಕ್ಕೆ ಪ್ರಾಧಾನ್ಯವನ್ನು ಅಗತ್ಯವಾದ ಮಟ್ಟದಲ್ಲಿ ನೀಡಲು 
ಸಾಧ್ಯವಾಗಿಲ್ಲ. ಆದ್ದರಿಂದ ನಮ್ಮ ಪರಿಣತರು ಹಾಗೂ ಅನುಭವಜನ್ಯ ಹೊಳಹುಗಳಿರುವವರು ಪತ್ರಿಕೆಗೆ ಪುಷ್ಟಿ 
ನೀಡುವುದರಲ್ಲಿ ಹೆಚ್ಚಿನ ಮಟ್ಟದ ಪಾಲುದಾರರಾಗಬೇಕು. ಇನ್ನು ಮುಂದೆ ಈ ಕೊರತೆಯನ್ನು ನೀಗಿಸುವ ಸಲುವಾಗಿ 
ಅವರೆಲ್ಲರ ಹಾಗೂ ಓದುಗರ ಸಹಕಾರವನ್ನು ಪತ್ರಿಕೆಯು ಸ್ವಾಗತಿಸುತ್ತದೆ. ಆರಂಭದಿಂದಲೂ ಪತ್ರಿಕೆಯ ಧೋರಣೆ 
ಇದೇ ಆಗಿದೆ; ಓದುಗರು ಸ್ವತಃ ಬರಹಗಾರರೂ ಆಗಬೇಕು, ಅವರ ಅನುಭವವನ್ನು ಇತರರೊಂದಿಗೆ 
ಹಂಚಿಕೊಳ್ಳಬೇಕು, ಎಂದು. ಆಂಟೋನಿಯೋ ಗ್ರಾಮ್ಮಿಯು ಪ್ರತಿಪಾದಿಸಿರುವ “ಸಾವಯವೀ ಬುದ್ದಿಜೀವಿಗಳು ” 
ಎಂದರೆ ನಮ್ಮ ದುಡಿಯುವ ಜನರೂ ಓದುಗರೂ ಅದರಲ್ಲಿ ಸೇರುತ್ತಾರೆ. 

ನಮ್ಮ ರಾಜ್ಯದ ಸಾಂಸ್ಕತಿಕ ವಾತಾವರಣವು ಬಹುಕಾಲ ದೇಶದ ವಾತಾವರಣಕ್ಕಿಂತಲೂ ಸ್ವಲ್ಪವಾದರೂ ಉನ್ನತ 
ಮಟ್ಟದಲ್ಲಿರುತ್ತಿದ್ದುದು ತಿಳಿದ ಸಂಗತಿ. ಪತ್ರಿಕೆಯು ಆರಂಭಗೊಂಡ ಸಮಯದಲ್ಲಿ ಇದು ಖಂಡಿತ ಹಾಗಿತ್ತೆನಿಸುತ್ತದೆ. 
ಎಲ್ಲವೂ ಸುಸೂತ್ರ ಮತ್ತು ಸ್ವಾಗತಾರ್ಹ ಆಗಿರಲಿಲ್ಲ, ಆದರೆ ಆಘಾತ ನೀಡುವಷ್ಟು ಕೆಟ್ಟಿರಲೂ ಇಲ್ಲ. ಆ ಮಾತನ್ನು 
ಇಂದು ಪುನರುಚ್ಚರಿಸಲು ಸಾಧ್ಯವಾಗದಷ್ಟು ಬಿಸುಪಿನ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ದೆಹಲಿ ಮತ್ತು ನಾಗಪುರ ಪ್ರೇರಣೆ 
ಮತ್ತುಪ್ರೋತ್ಸಾಹ ನಮ್ಮ ರಾಜ್ಯದಲ್ಲಿ ವಿಷಪೂರಿತ ಗಾಳಿಯನ್ನು ಹೆಚ್ಚಿಸಿದೆ, ರಾಜಕೀಯ ಸಂಭಾಷಣೆಗಳ ಸ್ವರೂಪವನ್ನು 
ಹದಗೆಡಿಸಿದೆ. ದಿನಪತ್ರಿಕೆಗಳಲ್ಲಿ ಇದಕ್ಕೆ ಪ್ರತಿನಿತ್ಯ ದೃಷ್ಟಾಂತಗಳು ಅಸಹ್ಯವೆನಿಸುವಷ್ಟು ಕಣ್ಣಿಗೆ ರಾಚುತ್ತಿವೆ. 
ವಿದ್ಯುನ್ಮಾಧ್ಯಮಗಳಂತೂ ಕೊಳಚೆಯ ದುರ್ಗಂಧವನ್ನು ಸರ್ವತ್ರ ಪಸರಿಸುವುದರಲ್ಲಿ ನಿರತವಾಗಿವೆ. ಇದಕ್ಕೂ 
ದೆಹಲಿಯ ಕೊಡುಗೆ ವಿಪರೀತವೆನಿಸುವಷ್ಟಿದೆ. ಸುಳ್ಳು ಸುದ್ದಿಗಳನ್ನು ಸೃಷ್ಟಿಸಿ ಅವನ್ನು ಎಡೆಬಿಡದೆ ಪ್ರಚುರಪಡಿಸುವಲ್ಲಿ 
ಸಾಮಾಜಿಕ ಮಾಧ್ಯಮಗಳು ಎಂಬ ಅನನ್ವರ್ಥ ನಾಮಧೇಯವನ್ನು ಹೊತ್ತಿರುವ ಪ್ರಕಾರಗಳು ಅನಿಷ್ಟ ದುರಂತಗಳಿಗೆ 
ಕಾರಣವಾಗುತ್ತಿವೆ. ಇಂತಹ ಪ್ರಕಾರಗಳಲ್ಲಿ ಕೆಲವನ್ನು ದೇಶದ ಪ್ರಧಾನಿಯವರು ನೇರವಾಗಿ ಸದಾ ಗಮನಿಸುತ್ತಾರೆಂದು 
ಪ್ರಜಾವಾಣಿ ಯ ಸಂಪಾದಕೀಯ ಪುಟದಲ್ಲಿ ಪ್ರಕಟವಾದ ಒಂದು ಲೇಖನವು ( ದಿ. ೧೬ .೦೭. ೨೦೧೮) ದಾಖಲಿಸಿದೆ. 
ಅಂದರೆ , ಮಾಧ್ಯಮಗಳ ಮೂಲಕ ವಿಷದ ಗಾಳಿಯನ್ನು ಹರಡಲಾಗುತ್ತಿರುವ ವಿಷಯ ಅವರಿಗೆ ತಿಳಿದಿದೆ. ಬಹುಶಃ ಆ 
ಮೂಲಗಳು ಯಾವುವು, ಅವನ್ನು ಯಾವ ಉದ್ದೇಶದಿಂದ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ, ಎಂಬುವೆಲ್ಲಾ ಅವರ 
ಪರಿವೆಗೆ ಬಂದಿವೆಯೆಂಬುದು ಇದರರ್ಥ. ಹಾಗಿದ್ದರೆ ಅವನ್ನು ನಿಗ್ರಹಿಸಲು ಕ್ರಮಗಳನ್ನೇಕೆ ತೆಗೆದುಕೊಳ್ಳಲಾಗುತ್ತಿಲ್ಲ ? 
ಇದೊಂದು ವಿಪತ್ಕಾರಿ ಸನ್ನಿವೇಶವೆಂದು ಹೊಸತು ಭಾವಿಸುತ್ತದೆ. ನಮ್ಮ ಓದುಗರು ಮತ್ತು ಲೇಖಕರು ಇಂತಹ 
ಅನಾಗರಿಕ ಮತ್ತು ಅಸಂಸ್ಕೃತ ವಿಧಾನಗಳನ್ನು ತಿರಸ್ಕರಿಸುತ್ತಾರೆ, ಅವುಗಳ ವಿರುದ್ಧ ದನಿಯೆತ್ತುತ್ತಾರೆ . ಪತ್ರಿಕೆಯು ಅವರ 
ಭಾವನೆಗಳ ಅಭಿವ್ಯಕ್ತಿಗೆ ನೆರವಾಗಲು ಸದಾ ಸಿದ್ಧವಿರುತ್ತದೆ. ಮಾಧ್ಯಮಗಳ ವಲಯದಲ್ಲಿ ಕೊಳಚೆಯ ಪಿಡುಗನ್ನು 
ಇಲ್ಲವಾಗಿಸಲು ಹಸನಾದ ಸಾರ್ವಜನಿಕ ಪ್ರಜ್ಞೆಯ 

ನಮ್ಮ ದೇಶವು ಹಲವು ಶತಮಾನಗಳ ಕಾಲ ತಾರ್ಕಿಕತೆ, ವೈಚಾರಿಕತೆ ಮತ್ತು ಸಮಬಾಳಿನ ಆಕಾಂಕ್ಷೆಗಳನ್ನು ಆದರದಿಂದ 
ಕಾಣುತ್ತಾ ಬಂದಿದೆ. ಕಳೆದ ಒಂದು ಶತಮಾನದಲ್ಲಿ ನಮ್ಮ ರಾಜ್ಯದ ಬೌದ್ಧಿಕ ಪ್ರಕ್ರಿಯೆಗಳು ಬಹುಮಟ್ಟಿಗೆ ಇವಕ್ಕೆ 
ಊರುಗೋಲುಗಳಾಗಿ ಕೆಲಸ ಮಾಡಿವೆ. ಸಾಹಿತ್ಯ ಮತ್ತು ಸಂಸ್ಕೃತಿಯ ಕ್ಷೇತ್ರಗಳಲ್ಲಿ ಪ್ರಧಾನವಾಗಿ ಪ್ರಾತಿನಿಧ್ಯ ಪಡೆದಿರುವುದು 
ಇಂತಹ ಸಾಮಾಜಿಕ ಮತ್ತು ಸಾಮುದಾಯಿಕ ಪಜ್ಜೆ . ಬೆರಳೆಣಿಕೆಯಷ್ಟು ಮಂದಿ ಈ ದಿಕ್ಕಿಗೆ ವಿರೋಧವಾಗಿ ನಿಂತಿರುವುದುಂಟು. 
ಆದರೆ ಅವರ ಪ್ರಭಾವದ ವಲಯವುಸೀಮಿತವಾಗಿರುತ್ತಿದ್ದುದು ಉಲ್ಲಾಸ ನೀಡುವ ಸಂಗತಿಯಾಗಿತ್ತು. ಇಂದು ಅದೇ 
ಮಾತನ್ನು ಹೇಳಲು ಸಾಧ್ಯವಾಗದ ಮುಗ್ಗಟ್ಟು ರಚಿತವಾಗುತ್ತಿದೆ. ಹೊಸತು ತನ್ನ ಆರಂಭದ ದಿನಗಳಿಂದಲೂ 


ಸಮಾಲೋಚಕ ಮಂಡಲಿ 

ಟಿ. ಆರ್ . ಅನಂತರಾಮು 
ಎಚ್ . ಎಸ್ .ಗೋಪಾಲ ರಾವ್ 
ಸಿ . ಆರ್ . ಚಂದ್ರಶೇಖರ್ 
ವಿ . ಚಂದ್ರಶೇಖರ ನಂಗಲಿ 
ಜಿ , ನಾಗಕುಮಾರ್ 
ನೇಮಿಚಂದ್ರ 
ಪ್ರಕಾಶ್ ಸಿ. ರಾವ್ 
ಬರಗೂರು ರಾಮಚಂದ್ರಪ್ಪ 
ಕೆ . ಮರುಳಸಿದ್ದಪ್ಪ 
ಮುರಳಿಧರ್ 
ವಿಜಯಾ 
ಎಲ್. ಹನುಮಂತಯ್ಯ 
ಬಿ . ಶ್ರೀನಿವಾಸ ಕಕ್ಕಿಲ್ಲಾಯ . 
ಎಂ . ಡಿ. ವಕ್ಕುಂದ 
ಅನಸೂಯ ಕಾಂಬಳೆ 
ಎಸ್ . ಮಂಜುನಾಥ 
ಶಿವಗಂಗಮ್ಮ ರುಮ್ಮ 
ಎಸ್ . ಎಸ್ . ರೇಣುಕಾರಾಧ್ಯ 

ಬಿ . ಪೀರಬಾಷಾ 
ಚಂದಾ ವಿವರಗಳು 
ಬಿಡಿ ಸಂಚಿಕೆ - { ೨೦ / 
ವಾರ್ಷಿಕ ಚಂದಾ ಕೆ ೨೫೦ / 
ಮೂರು ವರ್ಷಕ್ಕೆ ೫೦೦ / 
ನವಕರ್ನಾಟಕ ಶಾಖೆಗಳು 
೫ನೇ ಮುಖ್ಯ ರಸ್ತೆ , ಗಾಂಧಿನಗರ 
ಬೆಂಗಳೂರು – ೫೬೦ ೦೦೯ 
© : ೦೮೦ - ೨೨೨೫೧೩೮೨ 
ಕೆಂಪೇಗೌಡ ರಸ್ತೆ 
ಬೆಂಗಳೂರು – ೫೬೦ ೦೦೯ 
ಲ : ೦೮೦ - ೨೨೨೦೩೧೦೬ 
ಕೆ . ಎಸ್ . ಆರ್. ರಸ್ತೆ 
ಮಂಗಳೂರು - ೫೭೫ ೦೦೧ 
ಲ : ೦೮೨೪ - ೨೪೪೧೦೧೬ 
ಶರಾವತಿ ಕಟ್ಟಡ, ಬಲ್ಮಠ 
ಮಂಗಳೂರು - ೫೭೫ ೦೦೧ 
© : ೦೮೨೪ - ೨೪೨೫೧೬೧ 
ರಾಮಸ್ವಾಮಿ ವೃತ್ತ 
ಮೈಸೂರು - ೫೭೦ ೦೨೪ 
ಲ : ೦೮೨೧ - ೨೪೨೪೦೯೪ 
ಸ್ಟೇಷನ್ ರಸ್ತೆ 
ಕಲಬುರಗಿ - ೫೮೫ ೧೦೨ 
© : ೧೮೪೭೨- ೨೨೪೩೦೨ 


ಡಿಸೋಣ. 


ಆಗಸ್ಟ್ ೨೦೧೮ 


ಹೊಸತು ೫ 


ವೈಚಾರಿಕತೆಯ ಸೂತ್ರವನ್ನು ಹಿಡಿದೇ ಮುಂದುವರಿದಿದೆ 

ಜಾತ್ಯತೀತ ಜನತಾದಳ ಪಕ್ಷದ ಶಾಸಕರ ಸಂಖ್ಯೆ 

( ಈ ತಿಂಗಳು ೩ನೇ ಪುಟದಿಂದ) 
ಎಂಬುದು ನಮ್ಮ ಓದುಗರಿಗೆ ತಿಳಿದಿದೆ, ಅವರು ಅದನ್ನು 

ಅಷ್ಟೇನೂ ಹೆಚ್ಚಾಗಿರಲಿಲ್ಲ. ಆಗ ಭಾಜಪದ ಒತ್ತಡದ 
ಬೆಂಬಲಿಸಿದ್ದಾರೆ. ೧೯೯೦ರ ದಶಕಕ್ಕೂ , ಬರಲಿರುವ | ತಿರುಚಿ ತಿದ್ದಲು ಹೊರಟಿದ್ದಾರೆ. ಅವರು ಅನುಭವ ಆಗಿರಬೇಕು. ಈಗ ಕಾಂಗ್ರೆಸಿಗಿಂತ 
೨೦೨೦ರ ದಶಕಕ್ಕೂ ವಿಪರೀತವಾದ ಕಂದರವಿದೆ. ನಿರ್ಮಿಸಿರುವ ದರ್ಗಾಗಳು , ಸ್ಮಾರಕಗಳು ಸುಮಾರು ಅರ್ಧದಷ್ಟು ಸದಸ್ಯ ಬಲವಿರುವ 
ಅದರಿಂದ ನಮ್ಮ ಲೇಖಕರು ಮತ್ತು ಓದುಗರು ಮೊದಲಾದವುಗಳೆಲ್ಲ ಹಿಂದೆ ಹಿಂದೂ ಜೆಡಿಎಸ್ ಕಾಂಗ್ರೆಸ್ ಪಕ್ಷದ ಸಹಾಯದಿಂದ 
ವಿಚಲಿತರಾಗುವುದಿಲ್ಲವೆಂಬ ಭರವಸೆಯನ್ನು ಹೊಸತು | ದೇವಾಲಯಗಳಾಗಿದ್ದವು ಎನ್ನುವ ವಾದ ಅಧಿಕಾರ ಹಿಡಿದಿದೆ. ಕುಮಾರಸ್ವಾಮಿ ಕಿಂಗ್ 
ಹೊಂದಿದೆ. ಶ್ರೇಷ್ಠ ವೈಚಾರಿಕತೆಗೆ ನಮ್ಮ ಚರಿತ್ರೆಯಲ್ಲಿ ಆಗಾಗ್ಗೆ ಅವರದ್ದು. ೧೯೯೨ರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಮೇಕರ್ ಆಗುವುದಕ್ಕೆ ಪ್ರತಿಯಾಗಿ ಕಿಂಗ್ 
ಹಿನ್ನಡೆಗಳು ಉಂಟಾಗಿರುವುದು ನಿಜ, ಆದರೆ ಅದನ್ನು ಪ್ರಕರಣದ ನೆನಪು ಇನ್ನೂ ಹಸಿರಾಗಿಯೇ ಇದೆ. ಆಗಿಬಿಟ್ಟಿದ್ದಾರೆ. ದೋಸ್ತಿ ಸರಕಾರ ಎಂದು 
ಹಿಮ್ಮೆಟ್ಟಿಸಲು ಅಥವಾ ಉಡುಗಿಸಲು ಸಾಧ್ಯವಾಗಿಲ್ಲ. ಈ | ಅಲ್ಲಿ ರಾಮಮಂದಿರ ನಿರ್ಮಾಣ ಮಾಡುವುದು ನಾಮಕರಣ ಮಾಡಿರುವ ಯಡಿಯೂರಪ್ಪನವರ 
ಪರಂಪರೆಯನ್ನು ಅತಿಶಯವಾಗಿ ಗಟ್ಟಿಗೊಳಿಸುವುದು 

ಹಿಂದು ಸನಾತನಿಗಳ ಸಂಘಪರಿವಾರದ ಗುರಿ . ಭಾಜಪ ಪ್ರಬಲ ವಿರೋಧ ಪಕ್ಷ . ಅವರು ಈಗ 
ಪತ್ರಿಕೆಯ ಜವಾಬ್ದಾರಿಯಾಗಿದೆ. ಆ ಕಾರ್ಯದಲ್ಲಿ ನಮ್ಮ | ಉತ್ತರಪ್ರದೇಶದಲ್ಲಿ ಅಧಿಕಾರ ಸ್ಥಾಪಿಸಿರುವ ಸೇಡು ತೀರಿಸಿಕೊಳ್ಳುತ್ತಿದ್ದಾರೆ. ಆ ಒತ್ತಡ ಒಂದು 
ಓದುಗರು ಮತ್ತು ಲೇಖಕರು ಸಮಭಾಗಿಗಳು, 

ಭಾಜಪ ಸರಕಾರದ ಸಾರಥ್ಯ ಈಗ ಮೋದಿಶಿಷ್ಯ ಕಡೆಯಾದರೆ ಇನ್ನೊಂದು ಕಡೆ ಸಮ್ಮಿಶ್ರ ಸರಕಾರದ 
ಇರಾನ್ ಮತ್ತು ವೆನಿಲಾಗಳ ಮೇಲೆ ಅಮೆರಿಕಾ | ಯೋಗಿ ಆದಿತ್ಯನಾಥನ ಕೈವಶವಾಗಿದೆ. ಈತ ಯಾತನೆ. ಎರಡೂ ಸೇರಿರುವಾಗ ಪಕ್ಷದೊಳಗೇ 
ಅಧ್ಯಕ್ಷನ ವಕ್ರಕಣ್ಣು ಬಿದ್ದಿರುವುದು ವರದಿಯಾಗಿದೆ. ಯುದ್ದ | ಉತ್ತರ ಪ್ರದೇಶದ ಒಂದು ಮಠದ ಸಂನ್ಯಾಸಿ ಬೇಯುತ್ತಿರುವ ಅತೃಪ್ತಿಯ ಹೊಗೆ, ಈ ಎಲ್ಲ 
ವಿಲ್ಲದೆ ಮತ್ತು ರಕ್ತಪಾತವಿಲ್ಲದೆ ಅಮೆರಿಕಾಕ್ಕೆ ನೆಮ್ಮದಿ | ಬೇರೆ. ಸತತವಾಗಿ ಮೂರುನಾಲ್ಕು ಬಾರಿ ಒತ್ತಡಗಳಿಂದ ಬೆಂದ ಕುಮಾರಸ್ವಾಮಿ ಪಕ್ಷದ 
ಇಲ್ಲವಂತೆ. ಇತ್ತೀಚೆಗೆ ಅಧ್ಯಕ್ಷ ಟ್ರಂಪ್ ತನ್ನ ಆಡಳಿತಾಧಿಕಾರಿ | ಪಾರ್ಲಿಮೆಂಟಿಗೆ ಆಯ್ಕೆಯಾಗಿದ್ದ ಈತ ಉತ್ತರ ಸಭೆಯಲ್ಲಿ ಕಣ್ಣೀರಕೋಡಿ ಹರಿಸಿದ್ದಾರೆ. ಭಾವುಕತೆಗೆ 
ಗಳೊಡನೆ ಸಮಾಲೋಚನೆ ನಡೆಸುತ್ತಾ ಕೇಳಿದ್ದನಂತೆ: |( ಪ್ರದೇಶದ ಮುಖ್ಯಮಂತ್ರಿ, ಕಟ್ಟಾ ಹಿಂದುತ್ವವಾದಿ. ಶರಣಾಗಿ ಮತ್ತಷ್ಟು ಟೀಕೆಗೆ ಬಲಿಯಾಗಿದ್ದಾರೆ. 
“ ವೆನಿಜೂಲಾ ಸರ್ಕಾರವನ್ನು ಉರುಳಿಸುವುದು ಸಾಧುವಲ್ಲವೆ, | ಅಧಿಕಾರಕ್ಕೆ ಬಂದ ಮೇಲೆ ಹಿಂಸಾಚಾರವೂ ಅಳುವ ಗಂಡನ್ನು ನಂಬಬೇಡ ಎಂಬ 
ಏತಕ್ಕಾಗಿ ತಡಮಾಡುತ್ತಿದ್ದೀರಿ? ” ಎಂದು. ಇರಾನ್ | ಹೆಚ್ಚಾಗಿದೆ ಈ ರಾಜ್ಯದಲ್ಲಿ . ರಾಮ ಮಂದಿರ ಮಾತೊಂದಿದೆ. ಹಾಗೇ ಕುಮಾರಣ್ಣನ ಕಂಬನಿ 
ಇನ್ನೊಂದು ಇರಾಕ್ ಆಗಬೇಕೆನ್ನುವುದು ಟ್ರಂಪ್‌ನ | ನಿರ್ಮಿಸಲು ಹೊರಟಿದ್ದಾನೆ ಈತ, ಇಸ್ಲಾಮಿಕ್ ಕೂಡ ಇರಬೇಕು. ಅಧಿಕಾರ ವಹಿಸಿಕೊಂಡ ಮೇಲೆ 
ಮಹದಾಶೆ. ನಮ್ಮ ದೇಶವು ಇರಾನ್ ಜೊತೆ ತೈಲ | ಸ್ಮಾರಕಗಳನ್ನು ನಾಶ ಮಾಡಲು ಹೊರಟಿದ್ದಾನೆ. ಯಾರಾದರೂ ಸರಿ ಒತ್ತಡಗಳನ್ನು ಧೈರ್ಯದಿಂದ 
ವ್ಯಾಪಾರದ ವ್ಯವಹಾರದಲ್ಲಿ ಉಳಿಯಕೂಡದೆಂದು ಆತ | ತಾಜ್‌ಮಹಲ್ ಯೋಗಿಯ ಕಣ್ಣು ಕೆಂಪಾಗಿಸಿದೆ. ಎದುರಿಸಬೇಕೇ ಹೊರತು ಅಳುಬುರಕತನದಿಂದಲ್ಲ. 
ಆಜ್ಞೆ ಹೊರಡಿಸಿದ್ದಾನೆ. ನಮ್ಮ ಪ್ರಧಾನಿಯ ಸ್ವರ ಅಡಗಿ | ಈತನ ಸಂಪುಟ ಸಚಿವನೊಬ್ಬ ತಾಜ್‌ಮಹಲ್ ಅದಕ್ಕೆ ಅನುಕಂಪದ ನಿರೀಕ್ಷೆ ಸಲ್ಲದು. ಅಧಿಕಾರ 
ಹೋಗಿದೆ. ನಮ್ಮ ದೇಶದಲ್ಲಿ ಅಮೆಜಾನ್, ವಾಲ್‌ಮಾರ್ಟ್, | ಸ್ಥಾಪಿಸಿರುವ ಸ್ಥಳ ಹಿಂದೆ ಶಿವಾಲಯವಾಗಿತ್ತು ದಲ್ಲಿಲ್ಲದಿದ್ದಾಗ, ಚುನಾವಣೆಯ ಕಾಲದಲ್ಲಿ ಕೈಲಾಗದ 
ಇಕಿಯಾ, ಎಲ್ಲಾ ತಳವೂರಿವೆ. ಅಮೆಜಾನ್ ಎಂತಹ | ಎಂಬ ಸತ್ಯ ವನ್ನು ಕಂಡುಹಿಡಿದಿದ್ದಾನೆ. ಅಯೋಧ್ಯೆ ಆಶ್ವಾಸನೆಗಳನ್ನು ನೀಡಬಹುದು. ಮತದಾರರನ್ನು 
ಕಂಪನಿಯೆಂದರೆ ಅದರ ಉದ್ಯೋಗಿಗಳು ಅಮೆರಿಕಾದಲ್ಲಿ | ರಾಮ ಜನ್ಮಭೂಮಿ ಕತೆಯೇ ಆಧಾರವಾಗಿರಬೇಕು ಆಕರ್ಷಿಸಲು ರೈತರ ಸಾಲ ಮನ್ನಾ ಮಾಡುವ 
ಜೀತದಾಳುಗಳಿದ್ದಂತೆಯೇ ಇದ್ದಾರೆ. ಕೆಲಸದ ವೇಳೆ ಅವರು | ಆತನಿಗೆ, ಮಥುರಾದಲ್ಲಿ ಔರಂಗಜೇಬ್ ಕಟ್ಟಿರುವ ಆಶ್ವಾಸನೆ ಅಂಥದು . ಬೇರೆಯವರ ಮೇಲೆ ಗೂಬೆ 
ಮೂತ್ರವಿಸರ್ಜನೆಗೆ ಮೂತ್ರಾಲಯಗಳಿಗೆ ಹೋಗುವಂತಿಲ್ಲ. 

| ಮಸೀದಿಯ ಕತೆಯು ಅದೇ ವರಸೆಯೆ. ಹೆಚ್ಚು ಕೂರಿಸಿ ಜಾರಿಕೊಳ್ಳುವುದು ಸುಲಭವಲ್ಲ. ಕಣ್ಣೀರು 
ಬಾಟಲ್‌ಗಳನ್ನು ಇಟ್ಟುಕೊಂಡು ಅದರಲ್ಲಿ ಉಚ್ಚೆ ಹುಯು | ಕಡಿಮೆ ಸಾವಿರಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಹರಿಸುವುದರಿಂದ ಪ್ರಯೋಜನವಿಲ್ಲ. ಸಮಿಶ್ರ ಸರಕಾರ 
ಕೊಳ್ಳುತ್ತಾರಂತೆ! ಇದು ಅತಿಶಯೋಕ್ತಿ ಇರಬಹುದು, ಆದರೆ | ನಿರ್ಮಾಣಗೊಂಡ ಸ್ಮಾರಕ, ಪ್ರೀತಿಯ ಸಂಕೇತ ವನ್ನು ತೂಗಿಸಿಕೊಂಡು ಹೋಗುವುದು ಕಾಂಗ್ರೆಸ್ಸಿಗೆ 
ಕಂಪನಿಯ ಮೂಲ ಲಕ್ಷಣದ ಕುರುಹಂತೂ ಹೌದು. | ತಾಜ್‌ಮಹಲ್ ಈಗ ಯೋಗಿ ಆದಿತ್ಯನಾಥ ಅನಿವಾರ್ಯ. ಮುಖ್ಯಮಂತ್ರಿ ಮೇಲೆ ಒತ್ತಡ 
ಅಂತಹ ಕಂಪನಿಗಳು ನಮ್ಮ ದೇಶದ ಉದ್ದಾರ ಮಾಡಲು ಸರಕಾರದ ಅವಕೃಪೆಗೊಳಗಾಗಿ ದುಸ್ಥಿತಿಯಲ್ಲಿದೆ. ಹೇರುವುದು ಸಹಜ ಪ್ರವೃತ್ತಿ, ಕಾಂಗ್ರೆಸ್ ಹೈಕಮಾಂಡ್ 
ಬಂದಿವೆ. ಅಂದರೆ, ಆಂತರಿಕ ಆರ್ಥಿಕ ವ್ಯವಸ್ಥೆ ಯಾರ | ಪರಿಸರಮಾಲಿನ್ಯದಿಂದ ಕಪ್ಪಾಗುತ್ತಿರುವ ಅಮೃತ ಶ್ರೀರಕ್ಷೆಯನ್ನು ಕುಮಾರಸ್ವಾಮಿ ಚೆನ್ನಾಗಿ ಬಳಸಿಕೊಂಡು 
ಲಾಭಕ್ಕಾಗಿ ಇದೆ ಎಂಬುದರ ಸೂಚನೆಯನ್ನದು ನೀಡುತ್ತದೆ. | ಶಿಲೆಯ ಸ್ಮಾರಕ ಈಗ ಕಸದ ತೊಟ್ಟಿಯಾಗುತ್ತಿದೆ. ಬಜೆಟ್ ಅನ್ನು ಮಂಡಿಸಿ, ಶಾಸನಸಭೆ ಅಧಿವೇಶನ 
ಅಂತಹ ತಳಪಾಯದ ಮೇಲೆ ನಮ್ಮ ಆರ್ಥಿಕತೆ, ರಾಜಕೀಯ , | ತಾಜ್‌ಮಹಲ್‌ನ ಆಕರ್ಷಣೆ ಕಡಿಮೆ ಮಾಡಲು ನಡೆಸಿ ಸೈ ಎನಿಸಿಕೊಂಡಿದ್ದಾರೆ. ಇನ್ನೇಕೆ ಅಳು ? 
ಸಂಸ್ಕೃತಿ, ಎಲ್ಲಾ ಅವಲಂಬನೆ ಪಡೆಯುತ್ತಿವೆ. ಅದಕ್ಕಿಂತಲೂ ಯೋಗಿಸರಕಾರ ಪ್ರದೇಶವನ್ನು ಹೊಲಸಾಗಿಸಲು 
ದೊಡ್ಡ ಆಘಾತ ಬೇರೇನಿದ್ದೀತು? 

ನೋಡುತ್ತಿದೆ. ಈಚೆಗೆ ನ್ಯಾಯಾಲಯ ಉತ್ತರ ಜೂನ್ ತಿಂಗಳಲ್ಲಿ ಯಥಾಪ್ರಕಾರ ೧೯೭೫ರಲ್ಲಿ 
- ಬರಲಿರುವ ದಿನಗಳು ಕ್ರೌರ್ಯದಿಂದ, ಹಿಂಸೆಯಿಂದ, ಪ್ರದೇಶದ ಸರಕಾರದ ಗಮನಕ್ಕೆ ಪರಿಸ್ಥಿತಿಯನ್ನು ಘೋಷಿಸಲಾಗಿದ್ದ ತುರ್ತುಪರಿಸ್ಥಿತಿಯ ವಾರ್ಷಿಕ 
ಪಾತಕಗಳಿಂದ ನಮ್ಮ ದೇಶದ ಜನತೆಯನ್ನು ಕಂಗಾಲಾಗಿಸ 

ತಂದಿದೆ. ಸುತ್ತಲೂ ಕಸದರಾಶಿ , ನೀರಿನ ಪ್ಲಾಸ್ಟಿಕ್ ನೆನಪಿನಲ್ಲಿ ಅನೇಕ ವ್ಯಾಖ್ಯಾನಗಳು ಹೊರಬಂದವು. 
ಬಹುದೆಂಬ ಎಚ್ಚರ ನಮಗೆ ಅಗತ್ಯ. ಆದರೆ ಕಂಗಾಲಾಗುವುದು 

ಬಾಟಲ್‌ಗಳು, ಚೀಲಗಳು ಬಿದ್ದಿರುವುದನ್ನು ಬೇರೆ ವರ್ಷಗಳಲ್ಲಿ ಇದ್ದುದಕ್ಕಿಂತಲೂ ಹೆಚ್ಚಿನ ಉಗ್ರತೆ 
ಬೇಡ, ಹೊಸತು ವಿನಂತಹ ಪತ್ರಿಕೆಗಳು ದೇಶದುದ್ದಕ್ಕೂ | ನ್ಯಾಯಾಲಯ ಎತ್ತಿ ತೋರಿಸಿದೆ. ಪ್ರದೇಶವನ್ನು ಮತ್ತು ಟೀಕೆಗಳು ವ್ಯಕ್ತವಾದುವು. ಕರ್ನಾಟ 
ಇವೆ, ಅವುಗಳನ್ನು ಉಳಿಸಿ - ಬೆಳೆಸುವ ನಾಗರಿಕ ಸಮಾಜ ಶುಚಿಯಾಗಿರಿಸಲು ಸರಕಾರವನ್ನು ಎಚ್ಚರಿಸಿದೆ. ನಡೆದ ಚುನಾವಣೆಯ ಮತ್ತು ಮುಂದಿನ ವರ್ಷ 
ಇದೆ, ಓದುಗರಿದ್ದಾರೆ , ಲೇಖಕರಿದ್ದಾರೆ, ಕ್ರಿಯಾಶೀಲ 

ನಡೆಯಲಿರುವ ಲೋಕಸಭಾ ಚುನಾವಣೆಯ 
ಸಂಸ್ಥೆಗಳಿವೆ, ಕಾರ್ಯಕರ್ತರಿದ್ದಾರೆ. ಹೊಸತು ಅಂಥವರ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ “ಸರ್ವಾಧಿಕಾರಿ ” 
ಜೊತೆಯಲ್ಲಿ ಹೆಜ್ಜೆ ಹಾಕಲು ಸಾಧ್ಯವಾಗಲಿ. ನಾವೆಲ್ಲಾ | ಗದ್ದುಗೆ ಏರಿ ಎರಡು ತಿಂಗಳಾಗುತ್ತ ಬಂತು. ಎಲ್ಲ ಧೋರಣೆಯನ್ನು ಒತ್ತುಕೊಟ್ಟು ಛೇಡಿಸಲಾದ್ದು ಸಹಜ 
ಅದರಲ್ಲಿ ಸಕ್ರಿಯ ಭಾಗಿಗಳಾಗೋಣ. 

ಮುಖ್ಯಮಂತ್ರಿಗಳೂ ನಾನಾ ಬಗೆಯ ಒತ್ತಡಗಳಲ್ಲಿ ವಾಗಿತ್ತು. ನಾಗರಿಕ ಹಕ್ಕುಗಳಿಗೆ ಕುತ್ತು ತರುವ ಪಕ್ಷ 

ಕಾರ್ಯನಿರ್ವಹಿಸಬೇಕಾದ್ದು ಅನಿವಾರ್ಯ ಎಂದು ಪ್ರಧಾನಿಯವರು ಕಾಂಗ್ರೆಸ್ ಪಕ್ಷವನ್ನು 
ಮಾತು ಸಾಲದು, ಸಾಮುದಾಯಿಕ ಮಧ್ಯಪ್ರವೇಶ ಬೇಕು. | ಅದರಲ್ಲೂ ಸಮ್ಮಿಶ್ರ ಸರಕಾರದ ಸಾರಥ್ಯ ಸುಲಭ ದೂಷಿಸಿದರು. ಕಳೆದ ನಾಲ್ಕು ವರ್ಷಗಳ ಅವರ 
ಅದಕೆ ಸಜಾಗಲು ಹೊಸತು ವನ್ನು ಸಾಧನವಾಗಿಸೋಣ. | ವೇನಲ್ಲ. ಹಿಂದೆ ಭಾಜಪ ಜೊತೆಜೊತೆಕೈಜೋಡಿಸಿ ಆಡಳಿತದಲ್ಲಿ ಜನರ ಮೇಲೆ ನಡೆದ ಹಲ್ಲೆಗಳು 

೧ / ತೆ | ಸರಕಾರ ರಚಿಸಿದಾಗಲೂ ಕುಮಾರಸ್ವಾಮಿಯ ಅವರನ್ನು ಅಷ್ಟಾಗಿ ಕಾಡಿಲ್ಲವೆಂಬುದು ಅವರ 
ಹೊಸತು ೬ 

- ಆಗಸ್ಟ್ ೨೦೧೮ 


ರ ) 


ಯಾ 


| ಸರಕಾರ ರಚಿಸಿದಾಗಲೂ 


ಹೇಳಿಕೆಗಳಿಂದ ಸ್ಪಷ್ಟವಾಯಿತು. ಅಂತಹ ದೌರ್ಜನ್ಯ ಈಡೇರಲಿಲ್ಲ ಎಂಬುದನ್ನು ಗಮನಿಸಿದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ವ್ಯಾಪ್ತಿಯಲ್ಲಿ 
ಗಳು ವರದಿ ಆದಾಗಲೂ ಅವರೆಂದೂ ಅವಕ್ಕೆ ನಿಟ್ಟುಸಿರೊಂದೇ ಉತ್ತರ . ಭ್ರಷ್ಟಾಚಾರವು ನಿರ್ಮೂಲನ ನಮ್ಮ ದೇಶವು ಅನುಭವಿಸಬೇಕಾದೀತು. ೨೦೩೦ರ 
ಪ್ರತಿಕ್ರಿಯಿಸಿರಲಿಲ್ಲ. ಇಂದಿನ ಸನ್ನಿವೇಶವು “ಅಘೋಷಿತ ಗೊಳ್ಳುವುದಿರಲಿ, ಸಾಸಿವೆ ಕಾಳಿನಷ್ಟು ಕಡಿಮೆ ಸಹ ಇತಿಹಾಸ ಪಠ್ಯಪುಸ್ತಕಗಳಲ್ಲಿ ಅದನ್ನು ಆ ಪೀಳಿಗೆ 
ತುರ್ತುಪರಿಸ್ಥಿತಿ ” ಎಂದು ಹಲವು ವಲಯಗಳಲ್ಲಿ ಆಗಿಲ್ಲ. ಬದಲಾಗಿ ಮತೀಯ ಜಡ್ಡುತನದ ಅಲೆಗಳು ಯವರು ಬರೆದಿಟ್ಟುಕೊಳ್ಳುವಂತೆ ಆಗಗೊಡಬೇಕೆ? 
ವ್ಯಾಖ್ಯಾನಿಸಲಾಗುತ್ತಿದೆ. ೧೯೭೫ರ ತುರ್ತುಪರಿಸ್ಥಿತಿಯ ತೋರಿಬಂದವು. ಅದರ ಪರಿಣಾಮಗಳಲ್ಲಿ ಸಮಸ್ತರೂ ಆಲೋಚಿಸಬೇಕಾದ ಪ್ರಶ್ನೆ ಇದೇ . 
ಘೋಷಣೆ ಮತ್ತು ಅದರ ವಿಷಮ ಪರಿಣಾಮಗಳನ್ನು ರಥಯಾತ್ರೆ ಮತ್ತು ಅಯೋಧ್ಯೆಯಲ್ಲಿ ಶ್ರೀ ರಾಮನ | 
ಶಾಲಾ - ಕಾಲೇಜುಗಳ ಪಠ್ಯಪುಸ್ತಕಗಳಲ್ಲಿ ಸೇರ್ಪಡೆ ಮಂದಿರದ ಕಟ್ಟಡ ಕಟ್ಟಲು ಒಂದು ಹಳೆಯ - “ ನೆನೆಯದಿರಣ್ಣ ಭಾರತದೊಳಿನ್ನಾರುಮುಂ ” 
ಗೊಳಿಸಬೇಕೆಂಬ ಸಲಹೆಯನ್ನು ಪ್ರಧಾನಿ ನೀಡಿದ್ದಾರೆ. ಮಸೀದಿಯ ಧ್ವಂಸ, ಎರಡೂ ಸೇರಿವೆ. ಗೋಧ್ರಾ ಎಂಬಿತ್ಯಾದಿಯಾಗಿ ಆದಿಕವಿಯು ಕರ್ಣನನ್ನು 
ಅದನ್ನು ವಿರೋಧಿಸುವ ನಿಲುವು ಅನಗತ್ಯ . ಆದರೆ ದುರಂತ ಮತ್ತು ಗುಜರಾತಿನ ೨೦೦೨ರ ಪಕುಬ ವಿಜೃಂಭಿಸಿದ. ಕರ್ಣನು ಸೋತು ಸುಣವಾ 
ಅದನ್ನು ವಸ್ತುನಿಷ್ಠವಾಗಿ ಮತ್ತು ತಾರ್ಕಿಕವಾಗಿ ಸ್ಥಿತಿ, ಹತ್ಯಾಕಾಂಡ ಮುಂತಾದ ಘೋರ ಘಟನೆಗಳು ಅವನನ್ನು ನೆನೆಯಬೇಕೆಂದು ಕವಿ ಆಗ್ರಹಿಸಿದ. ಈ 
ಪ್ರಸ್ತುತಪಡಿಸಬೇಕು. ಅಂದರೆ, ತುರ್ತುಪರಿಸ್ಥಿತಿ ರಥಯಾತ್ರೆ ಮತ್ತು ಮಸೀದಿ ಧ್ವಂಸಕ್ಕೆ ವರ್ಷದ ಜಾಗತಿಕ ಕಾಲ್ಗೊಂಡು ಸ್ಪರ್ಧೆಯು ಮುಕ್ತಾಯ 
ಘೋಷಣೆಯ ಮುನ್ನ ಜರುಗಿದ್ದ ವಿದ್ಯಮಾನಗಳ ಸಂಬಂಧಿಸಿದುವೇ ಆಗಿವೆ , ಮುಂದುವರಿಕೆಯೇ ವಾದಾಗ ಕೊವೇಶಿಯ ಸೋಲುಂಡು, ಆಫ್ರಿಕ 
ಸಮರ್ಪಕವಾಗಿ ಪರಿಚಯಿಸಿಕೊಡಬೇಕು. ಇಂದಿರಾ ಆಗಿವೆ. ತುರ್ತುಪರಿಸ್ಥಿತಿಯ ಕಾಲದ “ಸರ್ವಾಧಿಕಾರಿ ಮೂಲದ ಆಟಗಾರರು ಹೇರಳವಾಗಿರುವ ಫ್ಯಾನಿನ 
ಗಾಂಧಿ ಆಡಳಿತವನ್ನು ಕೊನೆಗೊಳಿಸಲು ಮತ್ತು ಧೋರಣೆಯು ೨೦೧೪ರ ಚುನಾವಣೆಯ ನಂತರ ತಂಡವು ವಿಜಯಿಯಾಯಿತು. ಆಫ್ರಿಕದ ದೇಶಗಳು 
ನೂತನ “ಪ್ರಜಾಪ್ರಭುತ್ವವಾದಿ ಸಂರಚನೆಯನ್ನು ಬೇರೊಂದು ಅವತಾರದಲ್ಲಿ ಪ್ರತ್ಯಕ್ಷ ಬಾಧೆ ತಮ್ಮ ತಮ್ಮ ಆಟಗಾರರನ್ನು ಪ್ರತ್ಯೇಕವಾಗಿ ಕಣಕ್ಕಿಳಿಸದೆ 
ವ್ಯವಸ್ಥೆಗೊಳಿಸಲು ಭ್ರಷ್ಟಾಚಾರಮುಕ್ತ ವಾತಾವರಣದ ಯಾಗಿರುವುದು ವಾಸ್ತವ . ಅಂದು ಸಂಜಯ ಗಾಂಧಿ ಒಟ್ಟಾಗಿ ಒಂದು ತಂಡವನ್ನು ರಚಿಸಿಕೊಂಡು 
ಅಗತ್ಯವನ್ನು ಗಮನಿಸಿ ನವನಿರ್ಮಾಣ ಸಂಗ್ರಾಮವು ಮತ್ತು ಆತನ ಗೂಂಡಾಪಡೆ “ಸಂವಿಧಾನೇತರ ಸ್ಪರ್ಧೆಗಿಳಿದರೆ ಗೆಲುವು ಯಾರಿಗೆಂಬುದಕ್ಕೆ 
ಆರಂಭವಾಗಿತ್ತು . ನಂತರ ಜೆ. ಪಿ. ಯವರ ನೇತೃತ್ವದಲ್ಲಿ ಅಧಿಕಾರ ಕೇಂದ್ರವಾಗಿತ್ತು. ೨೦೧೪ರ ಉತ್ತರವನ್ನು ತಡಕಾಡಬೇಕಾಗಿಲ್ಲ. ಅದು ಆಫ್ರಿಕದ್ದೇ 
“ಸಂಪೂರ್ಣ ಕ್ರಾಂತಿ ಯ ಉದ್ಘಾಟನೆಯಾಯಿತು. ತರುವಾಯದಲ್ಲಿ ಆರೆಸ್ಸೆಸ್ ಮತ್ತು ಅದರ ಸೋದರ ಆಗುವುದರಲ್ಲಿ ಸಂಶಯವಿಲ್ಲ. ಇಡೀ ಜಾಗತಿಕ 
ಸಂವಿಧಾನೇತರ ಶಕ್ತಿ ಕೇಂದ್ರಗಳಾಗಿ ರಾಷ್ಟ್ರೀಯ ಸಂಬಂಧೀ ಸಂಸ್ಥೆಗಳು ಅವನ್ನು ಮೀರು ವಂತಹ ಸ್ಪರ್ಧೆಯಲ್ಲಿ ನೆನೆಯಲು ಯೋಗ್ಯವಾಗಿ ಉಳಿದದ್ದು 
ಸ್ವಯಂಸೇವಕ ಸಂಘ ಮತ್ತು ಸಂಜಯ ಗಾಂಧಿ ಸಂವಿಧಾನೇತರ ಅಧಿಕಾರ ಕೇಂದ್ರವಾದವು. ಕೇವಲ ಆರಂಭಿಕ ಹಂತದಲ್ಲಿ ನಡೆದ ಅರ್ಜೆಂಟೀನಾ ಮತ್ತು 
ಮುನ್ನೆಲೆಗೆ ಬಂದಿದ್ದು ಇತಿಹಾಸ. ಜೆಪಿಯವರು “ ಸಾಂಸ್ಕೃತಿಕ ಕ್ಷೇತ್ರದ ಸಂಘಟನೆ ” ಎಂದು ನೈಜೀರಿಯ ನಡುವಿನ ಪಂದ್ಯ . ಯಾರೂ 
ಇಂದಿರಾ ಗಾಂಧಿಯವರ ದಮನ-ನೀತಿಯ ವಿರುದ್ದ ಹೇಳಿಕೊಳ್ಳುತ್ತಿದ್ದ ಆರೆಸ್ಸೆಸ್ ಶ್ರೀ . ರಾಮ ಮಾಧವ ಕೇಳರಿಯದಿದ್ದ ನೈಜೀರಿಯ ತಂಡವು ಮೇರು 
ವಾಗಿ ಹೋರಾಟಕ್ಕೆ ಕರೆ ಕೊಡುತ್ತಾ ಪೊಲೀಸ್ ಮತ್ತು ರಂತಹ ನೂರಾರು ಕಾರ್ಯಕರ್ತರನ್ನು ಭಾರತೀಯ ಶಿಖರದಲ್ಲಿ ಪ್ರತಿಷ್ಠಿತವಾಗಿದ್ದ ಅರ್ಜೆಂಟೀನಾ 
ಮಿಲಿಟರಿ ವಿಭಾಗಗಳು ಕೇಂದ್ರ ಸರಕಾರದ ಮತ್ತು ಜನತಾ ಪಕ್ಷದ ಪದಾಧಿಕಾರಿಗಳು ಮತ್ತು ತಂಡವನ್ನು ಇನ್ನೇನು ಸೋಲಿಸಿಬಿಡುತ್ತದೆ ಎನ್ನುವ 
ಕಾಂಗ್ರೆಸ್ ಆಡಳಿತದಲ್ಲಿರುವ ರಾಜ್ಯ ಸರ್ಕಾರಗಳ ನೇತಾರರಾಗಿ ಕರ್ತವ್ಯ ನಿರ್ವಹಿಸಲು ಕಳಿಸಿಕೊಟ್ಟಿತು. ರೀತಿಯಲ್ಲಿ ಸೆಣೆಸಿದು ಅತ್ಯಾಕರ್ಷಕವಾಗಿತ್ತು, 
ಆಣತಿಗಳಿಗೆ ಮಾನ್ಯತೆ ನೀಡಕೂಡದೆಂದು ಇದು ಎಂತಹ ಸಂಸ್ಕತಿಯೋ ತಿಳಿಯದು. ೨೦೧೯ರ ರಂಜನೀಯವಾಗಿತ್ತು. “ ನೆನೆಯದಿರಣ್ಣ ಇನ್ಯಾರನೂ 
ಆಗ್ರಹಿಸಿದ್ದರು. ಜಾರ್ಜ್ ಫರ್ನಾಂಡಿಸ್ ಅವರು ಚುನಾವಣೆಯಲ್ಲಿ ಆರೆಸ್ಸೆಸೇತರ ಪಕ್ಷಗಳು , ತಾನು ನೈಜೀರಿಯಾ ಬಿಟ್ಟು” ಎನ್ನುವ ಮಟ್ಟದಲ್ಲಿ ಆ ದೇಶದ 
ಎಲ್ಲೋ ರೈಲು ಉರುಳಿಸುವ ಹುನ್ನಾರದಲ್ಲಿದ್ದರೆಂದು ರಾಜಕೀಯ ಪಕ್ಷವೆಂದು ಬಹಿರಂಗವಾಗಿ ತಂಡವು ಅರ್ಜೆಂಟೀನಾಕ್ಕೆ ಮಣ್ಣುಮುಕ್ಕಿಸ 
ಆಪಾದಿಸಲಾಗಿತ್ತು. ಕಾಂಗ್ರೆಸ್‌ಗೆ ಬೆಂಬಲ ನೀಡುತ್ತಿದ್ದ ಒಪ್ಪಿಕೊಳ್ಳದ ಆರೆಸ್ಸೆಸ್ ಬೆಂಬಲಿತ ಸಂಘಟಿತ ಹೊರಟಿತ್ತು. ಅರ್ಜೆಂಟೀನಾದ ಒಬ್ಬ ಆಟಗಾರನು 
ಸಂಘಟನೆಗಳಿಗೆ ಮತ್ತು ರಾಜಕೀಯ ಪಕ್ಷಗಳಿಗೆ ರಾಜಕೀಯ ಕೂಟವನ್ನು ಹೇಗೆ ಎದುರಿಸ ನೈಜೀರಿಯ ತಂಡದವನೊಬ್ಬ ಒದ್ದ ಚೆಂಡನ್ನು ಕೈಗೆ 
ಆರೆಸ್ಸೆಸ್ ಮತ್ತು ಸಂಪೂರ್ಣ ಕ್ರಾಂತಿಯ ಬೇಕೆಂಬುದಕ್ಕೆ ಇವೆಲ್ಲಾ ಸಾಮಗ್ರಿ ಒದಗಿಸುತ್ತವೆ. ತಾಕಿಸಿಕೊಂಡ, ಆದರೆ ಅದನ್ನು ಗಮನಿಸದೆ 
ಚಳುವಳಿಗಾರರು ಸವಾಲೆಸೆದು ಅಲ್ಲಲ್ಲಿ ಅವರ ಮೇಲೆ ತುರ್ತುಪರಿಸ್ಥಿತಿಯ ಘೋಷಣೆಗೆ ಮುಂಚೆ ತೀರ್ಪುಗಾರನು ನೈಜೀರಿಯ ತಂಡದ ಕೈ ಕತ್ತರಿಸಿಬಿಟ್ಟ 
ಧಾಳಿ ನಡೆಸುತ್ತಿದ್ದುದೂ ಉಂಟು. ತುರ್ತುಪರಿಸ್ಥಿತಿ ಮತ್ತು ಆಮೇಲೆ “ಸಂಪೂರ್ಣ ಕ್ರಾಂತಿ ”ಗೆ ಬೆಂಬಲ ನೆಂಬಂತೆ ಭಾಸವಾಯಿತು. ನಮ್ಮ ದೇಶದ ಕಾಲ್ಗೊಂಡು 
ಯನ್ನು ಅಂತ್ಯಗೊಳಿಸಿ ಲೋಕಸಭಾ ಚುನಾವಣೆಯನ್ನು ಸೂಚಿಸಿದ್ದ ಇಲ್ಲವೇ ಅದನ್ನು ವಿರೋಧಿಸಿದ್ದ ಬೇರೆ ಆಟಗಾರರು ಮುಂದೊಮ್ಮೆ ವಿಶ್ವಸ್ಪರ್ಧೆಯಲ್ಲಿ 
ಘೋಷಿಸಿದಾಗ ಆಗ ತಾನೇ ಅಸ್ತಿತ್ವಕ್ಕೆ ಬಂದಿದ್ದ ಬೇರೆ ಕಮ್ಯುನಿಸ್ಟ್ ಪಕ್ಷಗಳು ಇಂದು ಯಾವ ಪಾಲ್ಗೊಳ್ಳುವಂತಾದರೆ ಅವರು ಗೆದ್ದು ಟ್ರೋಫಿಯನ್ನು 
ಜನತಾ ಪಕ್ಷವು ಅಧಿಕಾರಕ್ಕೆ ಬಂದಿತು. ನಂತರ ಕಾರ್ಯಾಚರಣೆಗೆ ಮುಂದಾಗುತ್ತವೆಂಬುದು ಪ್ರಮುಖ ತರಲಾರರೇನೋ , ಆದರೆ ನೈಜೀರಿಯಾದವರಂತೆ 
ತುರ್ತುಪರಿಸ್ಥಿತಿಯ ಕಾಲದ ದೌರ್ಜನ್ಯಗಳನ್ನು ತನಿಖೆಖೆ ಪ್ರಶ್ನೆಯಾಗುತ್ತದೆ. “ ಆರೆಸ್ಸೆಸ್ ಫ್ಯಾಸಿಸ್ಟ್ ಎಂದಾದರೆ ಅಭಿಮನ್ಯುಗಳಾದರೆ ಸಾಕು, ಫ್ರಾನ್ಸ್ ಗೆದ್ದಿದ್ದು ಆಫ್ರಿಕ 
ಮಾಡಲು ಷಾ ಆಯೋಗವನ್ನು ರಚಿಸಲಾಯಿತು. ನಾನು ಫ್ಯಾಸಿಸ್ಟ್ ” ಎಂದು ತಿಳಿಸಿದ್ದ ಮಾನ್ಯ ಮೂಲದ ಆಟಗಾರರಿಂದಾಗಿ, ಆದ್ದರಿಂದ ಆಫ್ರಿಕದ 
ಸಂಪೂರ್ಣ ಕ್ರಾಂತಿಯ ಪರವಾಗಿ ಸಕ್ರಿಯರಾಗಿದ್ದ ಜಯಪ್ರಕಾಶ ನಾರಾಯಣರು ೨೦೧೪ರ ನಂತರದ ಆಟಗಾರರಿಗೆ ಜೈ ಎನ್ನೋಣ. 
ಚಳುವಳಿಗಾರರು ನಡೆಸಿದ್ದರೆನ್ನಲಾದ ಘಟನಾವಳಿಗಳ ಭಾರತದ ಬಗ್ಗೆ ಏನು ಹೇಳುತ್ತಿದ್ದಿರಬಹುದಿತ್ತು? ಇನ್ನು ಕೆಲವೇ ತಿಂಗಳುಗಳಲ್ಲಿ ಜರುಗಲಿರುವ 
ವಿಚಾರಣೆಯೇನೂ ನಡೆಯಲಿಲ್ಲ. 

ಬಹುತ್ವ ಭಾರತದ ಕಲ್ಪನೆ ಮತ್ತು ವಾಸ್ತವ ಕುರಿತಂತೆ ಏಷ್ಯ ಕ್ರೀಡಾಸ್ಪರ್ಧೆಗಳಲ್ಲಿ ನಮ್ಮ ದೇಶದ 
ಪಠ್ಯಪುಸ್ತಕಗಳಲ್ಲಿ ತುರ್ತುಪರಿಸ್ಥಿತಿಯ ಹಿಂದು - ಅವರ ಧೋರಣೆ ಏನಾಗಿರುತ್ತಿತ್ತು ? ಇವು ಊಹಾತ್ಮಕ ಕ್ರೀಡಾಪಟುಗಳು ಆಫ್ರಿಕದ ಕಾಲ್ಗೊಂಡು ಆಟಗಾರರನ್ನು 
ಮುಂದುಗಳನ್ನು ಪ್ರತಿಪಾದಿಸುವಾಗ ಇವೆಲ್ಲವನ್ನೂ ನೆಲೆಯ ಪ್ರಶ್ನೆಗಳಾಗಿ ಉಳಿಯಲಾರವು. ೨೦೧೯ರ ನೆನಪಿಸುವಂತೆ ಮಾಡುತ್ತಾರೇನೋ ಕಾದು 
ಸಾಕಷ್ಟು ಸಮಗ್ರವಾಗಿ ನಿರೂಪಿಸುವುದು ಉಚಿತ ಚುನಾವಣೆಯಲ್ಲಿ ಇಂದಿನ “ ಮಾರ್ಮಿಕ ನೋಡೋಣ. ಅದಕ್ಕೆ ಪೂರ್ವಭಾವಿಯಾಗಿ 
ಎನಿಸುತ್ತದೆ. ತುರ್ತುಪರಿಸ್ಥಿತಿಯತ್ತ ಹಿನ್ನೋಟ ಸರ್ವಾಧಿಕಾರಿ ಧೋರಣೆ ಮತ್ತು ಕುದ್ರ ಕಾರ್ಯಾ “ ಮುದುಕ ರಾಗಿದ್ದರೂ ಕ್ರೀಡಾ ತಂಡಗಳಲ್ಲಿ ಗೂಟ 
ಬೀರಿದರೆ ಆ ಸಂದರ್ಭದಲ್ಲಿ ಮತ್ತು ಆಮೇಲೆ ಚರಣೆಗಳನ್ನು ನಿರ್ಬಂಧಿಸುವಂತಹ ರಾಜಕೀಯ ಹೊಡೆದುಕೊಂಡು ಕಲ್ಲುಕಂಬಗಳಂತೆ ನಿಂತಿರು 
ಅತಿ ಹೆಚ್ಚಿನ ರಾಜಕೀಯ ಲಾಭ ಪಡೆದದ್ದು ಆರೆಸ್ಸೆಸ್ ಪರ್ಯಾಯವನ್ನು ನಿರ್ಮಿಸಿಕೊಂಡು ಅದನ್ನು ವವರು ನಮ್ಮ ಯುವಕ - ಯುವತಿಯರಿಗೆ ಸ್ಥಾನ 
ಎಂಬುದು ಸುವ್ಯಕ್ತವಾಗಿದೆ. ಸಂಪೂರ್ಣ ಕ್ರಾಂತಿಯ ತತ್ವಬದ್ಧವಾಗಿ ಮುನ್ನಡೆಸಿಕೊಂಡು ಹೋಗದಿದ್ದರೆ ಗಳನ್ನು ತೆರವುಗೊಳಿಸಿಕೊಟ್ಟರೆ ಮಾತ್ರ ಅದು 
ಆಶಯಗಳಲ್ಲಿ ಯಾವೆಲ್ಲಾ ನೆರವೇರಿದವು ಅಥವಾ ತುರ್ತುಪರಿಸ್ಥಿತಿಯ ಕತ್ತಲು ಮತ್ತು ಕರಾಳತೆಯನ್ನು ಸಾಧ್ಯವಾಗುತ್ತದೇನೋ . 
ಆಗಸ್ಟ್ ೨೦೧೮ 

ಹೊಸತು೭ 


& 


ISSN 619 - 7307 


ಈಸತು ಮಜ X 


ಜು 
ಬೆಲೆ : { ೨೦ 


If 


I 


ಇಂದು ಸರ್ಕಾರದಿಂದ ಸಿಗುತ್ತಿರುವ ಎಲ್ಲ ಸ್ಪಷ್ಟವಾಗಿ ವರ್ಣಿಸಿದ್ದಾರೆ. ಎಲ್ಲಾ ಪಕ್ಷ ಪ್ರಣಾಳಿಕೆ 
ಹೊಸತು 

ಸೌಲಭ್ಯಗಳು ಉಳ್ಳವರ ಪಾಲಾಗುತ್ತಿವೆ. ಶೋಷಿತರು ಏಕರೂಪ “ರೈತರ ಸಾಲ ಮನ್ನಾ ” ವೆಂಬ ಆಮಿಷ ಒಡ್ಡಿ, 
ನಿರಂತರ ಶೋಷಣೆಗೆ ಒಳಗಾಗುತ್ತಲೇ ಇದ್ದಾರೆ. ದುಡಿಯುವ ರೈತನನ್ನು ದಾರಿ ತಪ್ಪಿಸಿ, ಮತಗಳನ್ನು 
ಇನ್ನು ಮೇಲ್ವರ್ಗಗಳಲ್ಲೂ ನಡೆಯುತ್ತಿರುವುದು ಸೆಳೆದಿದ್ದಾರೆ. ಆಮಿಷಕ್ಕೆ ಬಲಿಯಾದ ರೈತನು ದಿಕ್ಕು 
ಹೀಗೆಯೆ . ಅಲ್ಲೂ ಬಡವರು ಬಡವರಾಗಿಯೇ ತೋಚದೆ, ಕಂಗಾಲಾಗಿ ಚಾತಕಪಕ್ಷಿಯಂತೆ ಸಾಲಮನ್ನಾ 
ಉಳಿಯುತ್ತಲಿದ್ದಾರೆ, ಸಿರಿವಂತರು ಬೆಳೆಯುತ್ತಲೇ ಕಾಯುತ್ತಾ, ನರಕಯಾತನೆ ಅನುಭವಿಸುವುದು 
ಇದ್ದಾರೆ. ಎಲ್ಲ ಜಾತಿಗಳಲ್ಲೂ ಬಡವರಿಗೆ ದುರದೃಷ್ಟ, ಸುಳ್ಳು ಭರವಸೆ ಆಮಿಷಗಳಿಂದ ಆಡಳಿತ 
ಅನ್ಯಾಯವಾಗುತ್ತಿರುವುದಂತೂ ಸತ್ಯ . ಬಡವರಿಗೆ ನಡೆಸುವ ಪಕ್ಷಗಳು ರೈತನನ್ನು ವಂಚಿಸಿ, ಬ್ಯಾಂಕ್ 

ಆಗುತ್ತಿರುವ ಅನ್ಯಾಯ ಸರಿಪಡಿಸಬೇಕಿದೆ. ಆಗ ಸಾಲ ಮತ್ತು ಲೇವಾದೇವಿ ಸಾಲ ತೀರಿಸುವ ರೈತನ 
ಜಾತೀಯತೆ ತೊಲಗಬೇಕಾದರೆ ಮೀಸಲಾತಿ ಬದಲಾಗಬೇಕು ನಿಜಕ್ಕೂ ಶೋಷಿತರಿಗೆ ನ್ಯಾಯ ದೊರೆಯುತ್ತದೆ. ಮನಸ್ಸನ್ನು ಬದಲಿಸಿದ್ದರಿಂದ ಇನ್ನೂ ಸಾಲ ಗುಡ್ಡದಂತೆ 
- ೧ ಹಲವು ಸಂಸ್ಕೃತಿಗಳ ನೆಲೆವೀಡು, ಹಲವು ಬೆಂಗಳೂರು ನಾಗರಾಜ ಜಿ. ನಾಗಸಂದ್ರ ಬೆಳೆದಿದೆ. ಹೀಗೆ ಆದರೆ ಸರ್ಕಾರ ಸೇವೆ ರೈತನಿಗೆ 
ಭಾಷೆಗಳ ತವರೂರು ಹೀಗೆ ಹಲವುಗಳ ನಡುವೆ ಏಕತೆ ತ ಇದು ಮಂಗಳೂರು ಸಮಾಚಾರ ಎನ್ನುವ ಹೇಗೆ ಸಾಧ್ಯವಾದೀತು? ರೈತರ ಸಮಸ್ಯೆ ಪರಿಹಾರಕ್ಕೆ 
ಸಾಧಿಸಿರುವುದೆ ಭಾರತೀಯತೆಯ ಸಂಕೇತ. ಅದೇ ಈ ಹೊಸತಿನ ಜುಲೈ ಸಂಚಿಕೆ ಈ ತಿಂಗಳು ಪತ್ರಿಕಾ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಯಶಸ್ಸು ಶ್ರೇಯಸ್ಸು 
ದೇಶದ ನಿಜವಾದ ಕಾಳಜಿ , ಏನೆಲಾ ಹೊಗಳಿಕೆ ದಿನಾಚರಣೆ ಎಂಬುದನ್ನು ನೆನಪು ಮಾಡಿಕೊಳ್ಳಲು ಗೊಳ್ಳಬೇಕು. ಯೋಜನೆಗಳ ಅನುಷ್ಠಾನ ಚುರುಕು 
ಗಳಿದ್ದರೂ ಸಮಸ್ಯೆಗಳಿಗೇನೂ ಕೊರತೆ ಇಲ್ಲ. ಸಮಸ್ಯೆ 

ಗೊಂಡು ರೈತನು ಅಭಿವೃದ್ದಿಯಾಗಲೆಂದು ಆಶಿಸೋಣ. 
ಗಳಿಂದಲೇ ದೇಶದ ಪ್ರಗತಿ ಕುಂಠಿತಗೊಂಡಿದೆ. ಬಡತನ, 

- ಕರ್ನಾಟಕ ರಾಜ್ಯ ವಿಧಾನಸಭೆ ೨೦೧೮ರ ಮೇ 

ಘಮ್ಮದಿಯ ನಾಳೆ ಆಮೈದು 
ನಿರುದ್ಯೋಗ ಸಮಸ್ಯೆ, ಅತಿಯಾದ ಜನಸಂಖ್ಯೆ 

ತಿಂಗಳಲ್ಲಿ ನಡೆದ ಚುನಾವಣೆ ಫಲಿತಾಂಶ ಯಾವ 
ಜಾತಿಪದ್ಧತಿ , ಸಂಕುಚಿತ ಧಾರ್ಮಿಕತೆ, ರಾಜಕೀಯ 

ಪಕ್ಷಗಳೂ ಬಹುಮತ ಗಳಿಸದೆ ಸರ್ಕಾರ ರಚಿಸಲಿಲ್ಲ. 
ಏರಿಳಿತಗಳು , ಹೀಗೆ ಹಲವು ಸಮಸ್ಯೆಗಳ ನಡುವೆ ಪ್ರಗತಿ 

ಪಸುತ ಸಮಿಶ್ರ ಸರ್ಕಾರ ರಚನೆಯಾಗಿದ್ದು ಉತ್ತಮ 
ಕಾಣಬೇಕಿದೆ. ಅದು ಬಹು ದೊಡ್ಡ ಸವಾಲಾಗಿದೆ. 

೨೦೧೮ರ ಲೋಕಸಭೆ ಚುನಾವಣೆ ನಂತರ ರಾಜ್ಯ 
ಇಂತಹ ಸಮಸ್ಯೆಗಳ ನಡುವೆಯೂ ಏಕತೆ 

ರಾಜಕೀಯ ಚಿತ್ರಣ ಹೇಗೆ ಬದಲಾವಣೆ ಆಗುವು 
ಸಾಧಿಸಿರುವುದೆ ಭಾರತೀಯತೆಯ ಹೆಗ್ಗುರುತು. ವಿಶ್ವದ 

ದೆಂದೂ ಲೇಖಕರು ಭವಿಷ್ಯ ನುಡಿದಿದ್ದು ಸತ್ಯ . 
ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತ 

ಭಾರತದ ಶ್ರೇಷ್ಠ ಕಲಾವಿದ ಮಾದಾಲ ರಂಗಾರಾವ್ 
ಪ್ರಜಾಪ್ರಭುತ್ವವನ್ನು ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದೆ. ಈ 

ಕೆಂಪು ನಕ್ಷತ್ರ , ೨೦೧೮ನೇ ಮೇ ೨೭ರಂದು ನಿಧನದ 
ನಿಟ್ಟಿನಲ್ಲಿ ಹಲವಾರು ಏರಿಳಿತಗಳು ಆಗಿರುವುದುಂಟು, 

ಸುದ್ದಿ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದು ವಿಷಾದ. ದುಡಿಯುವ 
ಆದರೂ ಇಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನೆಲೆನಿಂತಿದೆ. 

ವರ್ಗದ ಒಬ್ಬ ಹೋರಾಟಗಾರ ಕಳೆದುಕೊಂಡ 
ಅದಕ್ಕೆ ಭಾರತೀಯ ಸಂವಿಧಾನ ಕಾರಣ ಎಂಬುದರಲ್ಲಿ 

ಮಾಹಿತಿ ಕುರಿತು, ಅವರ ಪ್ರತಿಭೆ ಪರಿಚಯವನ್ನು 
ಎರಡು ಮಾತಿಲ್ಲ. ಸಂವಿಧಾನ ರಚನಾ ಸಮಿತಿಯ 

ಲೇಖಕರು ಉತ್ತಮವಾಗಿ ವ್ಯಕ್ತಪಡಿಸಿದ್ದಾರೆ. 
ಅಧ್ಯಕ್ಷರಾದ ಡಾ|| ಬಾಬು ರಾಜೇಂದ್ರ ಪ್ರಸಾದ್ 

ಚಳುವಳಿಯ ಆದರ್ಶ ವ್ಯಕ್ತಿಯ ಪರಿಚಯ ನೀಡಿದ 
ಹಾಗೂ ಆ ಸಮಿತಿಯ ಸದಸ್ಯರ ಶ್ರಮದ ಕಾರಣ 

ಪತ್ರಿಕಾ ಮಂಡಳಿಗೆ ಧನ್ಯವಾದ. 
ಇಂದಿಗೂ ಫಲ ನೀಡುತ್ತಿದೆ. ಇಲ್ಲಿ ಸ್ಮರಿಸಲೇಬೇಕಾದ ಉತ್ತಮ ಹೇಳಿಕೆಯಾಗಿದೆ. ಜಿ. ರಾಮಕೃಷ್ಣ ಅವರ ಮಾರ್ಕ್ಸಿಸ್ಟ್, ಲೆನಿನಿಸ್ಟ್ ಪಕ್ಷಗಳ ಪ್ರೇರಣೆಯಿಂದ 
ಮತ್ತೊಂದು ಹೆಸರು ಡಾ|| ಬಿ. ಆರ್. ಅಂಬೇಡ್ಕರ್‌ ಸಾಹಿತ್ಯ ಸಿದ್ದಾಂತ ಸಮಾಜ ಎನ್ನುವ ಲೇಖನ ದುಡಿಯುವ ವರ್ಗಕ್ಕೆ ಕಾಮ್ರಡ್ ಸಿಂಗ್ ಸೇರಿ 
ಅವರದು. ಸಂವಿಧಾನ ಕರಡು ಸಮಿತಿ ಅಧಕರಾಗಿದ್ದ ಇಂದಿನದು ಹೃದಯ ಹೀನತೆ ಸಮಾಜ ಎಂಬುದಕ್ಕೆ ಕೊಂಡರು. ನಕ್ಸಲ್‌ಬಾರಿ ಭೂ ಹೋರಾಟದಲ್ಲಿ 
ಅವರ ದೂರದೃಷ್ಟಿ ಇದಕ್ಕೆಲ್ಲಾ ಕಾರಣ . ಅಂತಹ ಒತ್ತು ಕೊಟ್ಟಂತಿದೆ. ಪೂರಕವಾಗಿ ಹರಿದು ಬಂದ ಜಮೀನ್ದಾರರು ಹತ್ಯೆಯಾದರು. ಈ ಕ್ರಾಂತಿಕಾರಿ 
ಮಹಾಜ್ಞಾನಿಗಳಿಂದ ರಚಿತವಾದ ಸಂವಿಧಾನವು ದಾರಿಯಾವುದಯ್ಯ ಶ್ರೀನಿವಾಸ ಕುಂಡಂತಾಯರ ಪರಿಣಾಮದಿಂದ ನಕ್ಸಲೈಟ್‌ರನ್ನು ಪ್ರಭುತ್ವ ಪೊಲೀಸರಿಂದ 
ಕಾಲಕಾಲಕ್ಕೆ ಸಣ್ಣಪುಟ ಬದಲಾವಣೆಗಳೊಂದಿಗೆ ಹಾಗೂ ಅಸ್ಪಶ್ಯ ಕನ್ಯಯ ವಿಶಾದ ಗೀತೆ ಎಂಬ ಉಗ್ರಗಾಮಿಗಳೆಂದು ಗುರುತಿಸಿ ಸೆರೆಮನೆಗೆ ತಳ್ಳಿದರು. 
ಇಂದಿಗೂ ತನ್ನ ಮೂಲರೂಪ ಉಳಿಸಿಕೊಂಡಿದೆ. ಡಾ|| ಮೂಡ್ನಾಕೂಡು ಚಿನ್ನಸ್ವಾಮಿಯವರ ಕವನ ಸೆರೆಮನೆಯ ಹಿಂಸೆಯ ಬಗ್ಗೆ ಲೇಖಕರು ಸವಿವಿಸ್ತಾರ 
- ಭಾರತದಲ್ಲಿನ ಜಾತಿಪದ್ಧತಿಯು ಸಮಾಜವನ್ನು 

ಲಹರಿಗಳು ರಾಮಕೃಷ್ಣರ ಹೇಳಿಕೆಗೆ ಬೆಂಬಲ ವಾಗಿ ವರ್ಣಿಸಿದ್ದಾರೆ. ಜೈಲಿನ ಖೈದಿಗಳು ವಿವಿಧ ರೀತಿ 
ಹಲವು ಸರಗಳನ್ನಾಗಿ ವಿಭಜಿಸಿದೆ. ಬಾಹಣ, ಕತಿಯ , ನೀಡಿದಂತಿದೆ. ಎಲ್ಲಕ್ಕೂ ಮಿಗಿಲಾಗಿ ಬೆಂಗಳೂರಿನ ಶಿಕ್ಷೆಯನ್ನು ಅನುಭವಿಸಿದ ಮಾಹಿತಿ ಓದಿದಾಗ ಮನೆ 
ವೈಶ್ಯ ಹಾಗೂ ಶೂದ್ರರೆಂಬ ಜಾತಿಗಳನ್ನಾಗಿ ವಿಂಗಡಿಸ ಜಿ . ಎನ್. ಮೋಹನ್ ಅವರು ನೀಡಿದ ಚಾನಲ್‌ಗಳಿಗೆ ತಲ್ಲಣಗೊಂಡಿತು. ಕಾಮ್ರಡ್ ಸಿಂಗ್ ಜೈಲಿನಿಂದ ಹೊರ 
ಲಾಗಿದೆ. ಈ ಸರಗಳಲ್ಲಿ ಅದರಲ್ಲೂ ಕೆಳವರ್ಗದ ಜಾತಿ ಈಗ ಅಗಾಧ ಹಸಿವು ಎಂಬ ಬರಹ ಮೆಚ್ಚದಿರಲು ಬಂದಾಗ, ಜೈಲಿನ ಹಿಂಸೆಯ ಅನುಭವ ಡೈರಿಯಲ್ಲಿ 
ಗಳನ್ನು ಅಸ ಶ್ರತೆಯ ಹೆಸರಿನಲ್ಲಿ ಕೀಳಾಗಿ ಕಾಣುವ ಸಾಧ್ಯವೇ ಇಲ್ಲ. ಹಾಗೆಯೇ ಇದು ಅವನು ನಮೂದಿಸಿದ್ದನ್ನು ದೂರದರ್ಶನದ ಹಿಂದಿ ಧಾರಾವಾಹಿ 
ಪರಿಪಾಠವಿತ್ತು. ಅಂತಹ ನೋವುಗಳನ್ನು ಸ್ವತಃ ಅವಳಾಗುವವರ ಕಥೆ, ಅಸ್ಮಿತೆಗಾಗಿ ಜೀವಂತವಾಗಿದೆ ಯಲ್ಲಿ ಪ್ರಕಟಿಸಿದರು. ಎ ನಕ್ಸಲೈಟ್ಸ್ - ಪ್ರಿಸನ್ ಡೈರಿ ” 
ಅನುಭವಿಸಿದ ಡಾ|| ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಸಂಸ್ಕೃತಿ ಎಂದು ಮಂಗಳೂರಿನ ರೇಷ್ಮಾ ಜಿ. ಎಂಬ ಪುಸ್ತಕ ಪ್ರಕಟಣೆಯಾಗಿದೆ. ಲೇಖಕರು ತಾವು 
ಅವರು ಅಂತಹ ಶೋಷಿತ ಸಮಾಜವನ್ನು ಮುಖ್ಯ ಉಲ್ಲಾಳ್ ಅವರ ವಿವರಣೆ ಮನ ಕರಗಿಸುವಂತಿತ್ತು. ಓದಿದ ಪುಸ್ತಕದ “ ಅಮುಕ್ತರ ಹಸಿವಿನ ಕಥನ ” ವೆಂಬ 
ವಾಹಿನಿಗೆ ತರುವ ಉದ್ದೇಶದಿಂದ ಸಂವಿಧಾನದಲ್ಲಿ ಪಂಜಿಕಲ್ಲು ಕೀರಿಕ್ಕಾಡು ವನಮಾಲಾ ಕೇಶವ ಭಟ್ಟ ಮಾಹಿತಿ ನೀಡಿ ಮನತಲ್ಲಣಗೊಳಿಸಿದ್ದಾರೆ. ಕಾಮ್ರಡ್ 
ಮೀಸಲಾತಿ ನೀಡಲಾಗಿತ್ತು. ಆದರೆ ಅದೇ ಸೌಲಭ್ಯಗಳು ( ತು ಕರ್ನಾಟಕದ ೨೦೧೮ರ ಚುನಾವಣೆಯ ರಾಮಚಂದ್ರ ಸಿಂಗ್‌ರ ಪ್ರಮಾಣಿಕ ವ್ಯಕ್ತಿತ್ವ ಯುವಕರಿಗೆ 
ಅದೇ ಜಾತಿಗಳಲ್ಲಿನ ಬಲಾಡ್ಯರ ಪಾಲಾಗುತ್ತಿವೆ. 

ಪಕ್ಷಗಳ ಪ್ರಣಾಳಿಕೆಯ ಪ್ರಸ್ತಾವನೆ , ಎರಡು ರಾಷ್ಟ್ರೀಯ, ಪ್ರೇರಣೆಯಾಗಲಿ. ಉತ್ತಮ ಲೇಖನ, ಉತ್ಸಾಹ ಪ್ರೇರಣೆ 
ಇದರಿಂದ ನಿಜವಾಗಿ ಸೌಲಭ್ಯ ಸಿಗಬೇಕಾದವರು ಒಂದು ಪ್ರಾದೇಶಿಕ ಪಕ್ಷಗಳ ಚುನಾವಣೆ ಪ್ರಣಾಳಿಕೆಗಳ ನೀಡಿವೆ. ಸಂಪಾದಕರಿಗೆ ವಂದನೆಗಳು. 
ಶೋಷಣೆಗೆ ಒಳಪಡುತ್ತಲೇ ಇದ್ದಾರೆ. 

ನಡುವೆ ಮೂಲ ಭಿನ್ನತೆಯೇನಿಲ್ಲವೆಂದೂ , ಲೇಖಕರು ಬಳ್ಳಾರಿ ಮರಿದೇವರ ಸಿದ್ದಪ್ಪ ಮೇಷ್ಟು 
ಹೊಸತು ೮ 

- ಆಗಸ್ಟ್ ೨೦೧೮ 


ಆಧುನಿಕ ಭಾರತದ 
ರಾಜಕೀಯ ಚಿಂತನೆಯಲ್ಲಿ 
ಸ್ವಾತಂತ್ರದ ಕುರಿತಿರುವ 

ಕೆಲವು ನಿಲುವುಗಳು 


ಆಧುನಿಕ ಭಾರತದ ರಾಜಕೀಯ ಹಾಕಿದರು. ಈ ಪ್ರಬಂಧದಲ್ಲಿ, ಸ್ವಾತಂತ್ರ್ಯದ 
ಚಿಂತನೆಯಲ್ಲಿ ಹಲವಾರು ವಿಚಾರಗಳು ಚರ್ಚೆ ಸಾಮಾಜಿಕ ಮತ್ತು ಆರ್ಥಿಕ ಮಗ್ಗಲುಗಳ ಬಗ್ಗೆ ವಿವಿಧ 
ಗೊಳಗಾದವು. ಧರ್ಮ, ರಾಷ್ಟ್ರವಾದ, ಮೀಸಲಾತಿ, ಚಿಂತಕರು ಯಾವ ರೀತಿ ಪ್ರತಿಕ್ರಿಯಿಸಿದರು 
ಸಮಾನತೆ, ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ ಇತ್ಯಾದಿ ಎಂಬುವದನ್ನು ವಿವರಿಸುವ ಪ್ರಯತ್ನ ಮಾಡಲಾಗಿದೆ. 
ವಿಷಯಗಳ ಬಗ್ಗೆ ಚಿಂತಕರು ತಮ್ಮ ನಿಲುವುಗಳನ್ನು ಆಕ್ಸ್ ಫರ್ಡ್ ಶಬ್ದಕೋಶದ ಪ್ರಕಾರ, ಸ್ವಾತಂತ್ರ್ಯ 
ಸಾರ್ವಜನಿಕ ವಲಯಕ್ಕೆ ತಂದರು. ಆದರೆ ಸ್ವಾತಂತ್ರ್ಯದ ಎಂದರೆ ಗುಲಾಮನಂತಿರದ ಅಥವಾ ಬಂಧಿತನಾಗಿರದ 
ಸಮಗ್ರ ಮಗ್ಗಲುಗಳು ಬಹಳಷ್ಟು ಚಿಂತಕರ ಪರಿಸ್ಥಿತಿ ಮತ್ತು ಕಾರ್ಯೋನ್ಮುಖನಾಗಲು ಪಡೆದು 
ಚಿಂತನೆಯಲ್ಲಿ ಪ್ರಾಮುಖ್ಯ ಪಡೆಯಲಿಲ್ಲ. ವಿಶೇಷವಾಗಿ ಕೊಂಡಿರುವ ಸಾಮರ್ಥ್ಯ, ಸ್ವಾತಂತ್ರ್ಯದ ಕುರಿತು 
ರಾಷ್ಟ್ರವಾದಿ ಮತ್ತು ಉದಾರವಾದಿ ಚಿಂತಕರಲ್ಲಿ ಈ ಇತ್ತೀಚಿನ ಸೈದ್ಧಾಂತಿಕ ವಿಚಾರಗಳನ್ನು ಗಮನಿಸಿದಾಗ 
ಕೊರತೆ ಕಾಣಬಹುದು. ಬಾಲಗಂಗಾಧರ ತಿಲಕರಿಗೆ ಬಹು ಮಹತ್ವಪೂರ್ಣವಾದ ವಿಚಾರಗಳನ್ನು 
ಸ್ವಾತಂತ್ರ್ಯವೆಂದರೆ ಬಹುಮುಖ್ಯವಾಗಿ 

ಮಂಡಿಸಿದವರು ಅಮರ್ತ್ಯ 
ವಸಾಹತುಶಾಹಿ ಆಳ್ವಿಕೆಯಿಂದ ಡಾ | ಪ್ರಕಾಶ ದೇಸಾಯಿ ಸೇನರು ಎಂದು ಗೊತ್ತಾಗುತ್ತದೆ. 
ವಿಮೋಚನೆ ಎಂಬು ದಾಗಿತ್ತು. 

ಭಿನ್ನ ಪ್ರಕಾರದ ಸ್ವಾತಂತ್ರ್ಯಗಳನ್ನು 
ದಾದಾಭಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ಒಂದಕ್ಕೊಂದು ಜೋಡಿಸುವ ಪ್ರಾಯೋಗಿಕ 
ಮಹಾದೇವ ಗೋವಿಂದ ರಾನಡೆರವರಿಗೆ ರಾಜಕೀಯ ಸಂಬಂಧವನ್ನು ಸೇನರು ತೋರಿಸಿದ್ದಾರೆ. ಸಾಮಾಜಿಕ 
ಸ್ವಾತಂತ್ರ್ಯ ಬಹಳ ಮುಖ್ಯವಾಯಿತು. ಮೋಹನದಾಸ ಮತ್ತು ಆರ್ಥಿಕ ಸ್ವಾತಂತ್ರ್ಯ ರಾಜಕೀಯ 
ಗಾಂಧಿಯವರು ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯವನ್ನು ಅರ್ಥಪೂರ್ಣವಾಗಿ ಅನುಭವಿಸಲು 
ಸ್ವಾತಂತ್ರ್ಯದ ಬಗ್ಗೆ ಕಳಕಳಿ ತೋರಿದರೂ ಅವರ ವಿಚಾರ ಎಡೆಮಾಡಿಕೊಡುತ್ತದೆ. ಸಾಮಾಜಿಕ ಮತ್ತು ಆರ್ಥಿಕ 
ಮತ್ತು ಪ್ರಯೋಗಗಳಲ್ಲಿ ಸಮಗ್ರತೆ ಕಾಣುವದಿಲ್ಲ ಎಂದು ಸ್ವಾತಂತ್ರ್ಯವಿರದಿದ್ದರೆ ವ್ಯಕ್ತಿಯು ರಾಜಕೀಯ 
ಹೇಳಲು ಕೆಲವುಉದಾಹರಣೆಗಳುಂಟು. ಸಮಾಜವಾದಿ ಸ್ವಾತಂತ್ರ್ಯವನ್ನು ಸಂಪೂರ್ಣ ಮಟ್ಟಿಗೆ ಅನುಭವಿಸುವದಿಲ್ಲ. 
ಚಿಂತಕರು ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಒಂದು ಸಮಾಜದ ಸ್ವಾತಂತ್ರ್ಯದ ಮಟ್ಟ 
ಸ್ವಾತಂತ್ರ್ಯಕ್ಕಾಗಿ ಬಹಳಷ್ಟು ಚಿಂತಿಸಿದರು . ಬಹುಜನ ಸಮಗ್ರವಾಗಿದೆ ಎಂದು ಹೇಳಬೇಕಾದರೆ , ಆ 
ದಲಿತ ಚಿಂತಕರು ಸಾಮಾಜಿಕ ಸ್ವಾತಂತ್ರ್ಯದ ಸಮಾಜದ ವಿವಿಧ ಸಾಮಾಜಿಕ ಪಂಗಡಗಳಾದ 
ವಿಷಯವನ್ನು ಪರಿಗಣನೆಗೆ ತೆಗೆದುಕೊಂಡು ಅದಕ್ಕೆ ಧರ್ಮ, ಜಾತಿ, ವರ್ಗ , ಬುಡಕಟ್ಟುಗಳ ಜನರು 
ತಾತ್ವಿಕ ಮತ್ತು ಪ್ರಾಯೋಗಿಕ ಅಡಿಪಾಯವನ್ನು ಸಾಮಾಜಿಕ , ಆರ್ಥಿಕ ಮತ್ತು ರಾಜಕೀಯ 


ದೀನದಲಿತರಿಗಾಗಿ ಸಾಮಾಜಿಕ ಸ್ವಾತಂತ್ರದ ವಿಷಯ ಬಂದಾಗ 
ರಾಷ್ಟವಾದದ ನೆಪ ತೆಗೆಯುವದು, ಅಂಗ ಸ್ವಾತಂತ್ರ್ಯದ ವಿಷಯ ಬಂದಾಗ 
ಭಾರತ ಮಾತೆಯೆಂಬ ಕಲ್ಪನೆ ತಂದು ಮಹಿಳೆಯರ ನೈಜ 
ಸ್ವಾತಂತ್ರ್ಯವನ್ನು ಬದಿಗಿಡುವುದು, ಆರ್ಥಿಕ ಸ್ವಾತಂತ್ರದ ಆಶಯ 
ಬಂದಾಗ ದೇಶದ ಅಭಿವೃದ್ಧಿಯ ಬಗೆಗೆ ಮಾತನಾಡಿ 
ಸಮಾನತೆಯನ್ನು ಮುಚ್ಚಿಹಾಕುವದು ಇಂದಿನ ರಾಷ್ಟ್ರವಾದಿ ಮತ್ತು 
ಉದಾರವಾದಿ ರಾಜಕೀಯ ಶಕ್ತಿ ಮತ್ತು ಧುರೀಣರ ರೂಢಿಯಾಗಿದೆ. 


ಆಗಸ್ಟ್ ೨೦೧೮ 


ಹೊಸರ್ತು 


ಸ್ವಾತಂತ್ರ್ಯದ ಅರ್ಥಪೂರ್ಣ ಅನುಭವವನ್ನು 

ತಿಳಿದುಕೊಳ್ಳುವುದರ ಮತ್ತು ಅಸ್ಪಶ್ಯತೆ ವಿರೋಧಿ 
ಹೊಂದಿದವರಾಗಿರಬೇಕು. ಅದಲ್ಲದೆ, ಈ ಎಲ್ಲ ಅಭಿನಂದನೆ... 

ಹೋರಾಟದ ಸುತ್ತಮುತ್ತ ಕೇಂದ್ರೀಕೃತವಾಗಿತ್ತು. ತಮ್ಮ 
ಪಂಗಡಗಳಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ 

ಚಿಂತನೆ ಮತ್ತು ಪ್ರಯೋಗಗಳಿಂದ ಅಂಬೇಡ್ಕರರವರು 
ಸಮಾನ ಸ್ವಾತಂತ್ರ್ಯವಿರಬೇಕು. ಇಲ್ಲದಿದ್ದರೆ ಆ ಕರ್ನಾಟಕ ಸಂಘ ಶಿವಮೊಗ್ಗ ನೀಡುವ ಹೋರಾಟ ಮಾಡುವ ಸಮಯದಲ್ಲಿ ಅವರಿಗೆ 
ಸಮಾಜವನ್ನು ಸ್ವತಂತ್ರ ಸಮಾಜವೆಂದು 

೨೦೧೭ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗಳಲ್ಲಿ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗಲಿಲ್ಲ. ಮೋಹನದಾಸ 
ಕರೆಯಲಾಗುವುದಿಲ್ಲ. ಯಾವುದೇ ಸಮಾಜದಲ್ಲಿ 

ನವಕರ್ನಾಟಕ ಪ್ರಕಾಶನ ಪ್ರಕಟಿಸಿರುವ 

ಗಾಂಧಿಯವರಿಗೆ ಸಾಮಾಜಿಕವಾಗಿ ತುಳಿತಕ್ಕೆ 
ಸಮಗ್ರ ಸ್ವಾತಂತ್ರ್ಯವಿರದಿದ್ದರೆ ಅಲ್ಲಿನ ಬುದ್ದಿಜೀವಿಗಳು 

ಒಳಪಟ್ಟ ಜನರ ಬಗ್ಗೆ ಕಳಕಳಿಯಿದ್ದರೂ ಅವರ 
ತಮ್ಮ ಚಿಂತನೆ ಮತ್ತು ಚಳವಳಿಗಳಿಂದ ಈ ಎಲ್ಲ ಕೃತಿಗಳಾದ ಡಾ|| ಎಚ್ . ಗಿರಿಜಮ್ಮನವರ 

ಮಾರ್ಗ ಅಂಬೇಡ್ಕರರವರ ಮಾರ್ಗದಿಂದ ಭಿನ್ನವಾಗಿತ್ತು. 
ಪಂಗಡಗಳ ಜನರಿಗೆ (ಹೆಣ್ಣು ಮತ್ತು ಗಂಡು) “ಸ್ತ್ರೀದೇಹ ಕೃತಿಗೆ, ಡಾ|| ಎಚ್. ಡಿ. 

ಅವರಿಬ್ಬರ ಮಾರ್ಗದಲ್ಲಿ ಸಾಮೀಪ್ಯ ಕಾಣಲಿಲ್ಲ. 
ಸ್ವಾತಂತ್ರ್ಯದ ಅರ್ಥವನ್ನು ತಿಳಿಸಿ ಅವರೆಲ್ಲರನ್ನು ಚಂದ್ರಪ್ಪಗೌಡ ವೈದ್ಯ ಸಾಹಿತ್ಯ ಪ್ರಶಸ್ತಿ ಹಾಗೂ | ಅಸ್ಪಶ್ಯತನದ ಸಮಸ್ಯೆ ಬಗ್ಗೆ ಗಾಂಧಿಯವರು 
ಸಬಲೀಕರಿಸಬೇಕು. ಇಂತಹ ಕೆಲಸ ಯಾವುದೇ ಶ್ರೀಮತಿ ಸರೋಜಾ ಪ್ರಕಾಶ ಅವರ ಬಾನಲ್ಲಿ ಭಿನ್ನವಾದ ವಿಚಾರ ಮತ್ತು ಮಾರ್ಗವನ್ನು 
ಸಮಾಜದ ಭೂತ ಮತ್ತು ಪ್ರಚಲಿತದಲ್ಲಿ ಯಾವ ರೀತಿ ಗ್ರಹಗಣತಿ ಕೃತಿಗೆ ಹಸೂಡಿ ವೆಂಕಟಶಾಸ್ತಿ 

ಹೊಂದಿದ್ದರು. ಗಾಂಧಿಯವರು ಅಸ್ಪಶ್ಯತೆಯನ್ನು 
ನಡೆದಿದೆ ಮತ್ತು ನಡೆಯುತ್ತಿದೆ ಎಂದು 

ವಿಜ್ಞಾನ ಸಾಹಿತ್ಯ ಪ್ರಶಸ್ತಿ ಲಭಿಸಿದೆ. ಕೃತಿಯ 

ಖಂಡಿಸಿದರಲ್ಲದೆ ಕಸಬು ಮತ್ತು ಸಾಮಾಜಿಕ 
ತಿಳಿದುಕೊಳ್ಳುವದು ಅರ್ಥಪೂರ್ಣ ಭವಿಷ್ಯವನ್ನು 

ಅಂತಸ್ತಿನ ಮಧ್ಯೆ ಯಾವುದೇ ಸಂಬಂಧವಿಲ್ಲವೆಂದು 
ಲೇಖಕರಿಗೆ ನವಕರ್ನಾಟಕ ಹಾಗೂ 
ಕಟ್ಟಲು ಅವಶ್ಯಕ. 

ಹೇಳಿದರು. ಅಸ್ಪಶ್ಯತೆಯನ್ನು ಸಮಾಜದ 
ಸಾಮಾಜಿಕ ಸ್ವಾತಂತ್ರ್ಯ : ಭಾರತದ ಸಾಮಾಜಿಕ ಹೊಸತು ಬಳಗದ ಅಭಿನಂದನೆಗಳು. 

ಮೇಲುಸ್ತರದ ಜಾತಿಗಳ ಜನರ ಅನುಕಂಪ 
ಪಂಗಡಗಳಲ್ಲಿ ಜಾತಿಯು ಸಾಮಾಜಿಕ ತುಳಿತಕ್ಕೆ 

ಭಾವನೆಯಿಂದ ಮಾತ್ರ ತೊಲಗಿಸಬಹುದು ಎಂಬುದು 
ಎಡೆಮಾಡಿಕೊಡುವ ಒಂದು ಸಾಮಾಜಿಕ ಕಸಬುಗಳ ಮಾರ್ಪಾಡು ಮಾಡುವ ಬೇಡಿಕೆಯನ್ನು ಗಾಂಧಿಯವರ ನಂಬುಗೆಯಾಗಿತ್ತು. ಈ ಅಂಶವನ್ನು 
ಪಂಗಡವಾಗಿದೆ. ಮೊದಲು ವರ್ಣ, ನಂತರ ಫುಲೆರವರು ಮಂಡಿಸಿದರು. ಫುಲೆರವರ ಈ ಎಲೆನೋರ ಜೆಲ್ಲಿಓಟರವರು, ಥಾಮಸ್ ಪಂಥಮ್ 
ಜಾತಿಯಿಂದ ಭಾರತೀಯ ಸಮಾಜದಲ್ಲಿ ಅನೇಕ ಕೊಡುಗೆಯನ್ನು ಜಿ . ಅಲಾಯಸಿಯಸ್‌ರವರು ತಮ್ಮ ಮತ್ತು ಕೆನೆಥ ಡ್ಯುಸಚ್‌ರವರು ಸಂಪಾದಿಸಿದ 
ಅನಿಷ್ಟ ಪದ್ಧತಿಗಳು ಮತ್ತು ತಾರತಮ್ಯಗಳು ಕೃತಿಯಾದ ಭಾರತದಲ್ಲಿನ ರಾಷ್ಟವಿಲ್ಲದ ರಾಷ್ಟ್ರವಾದ ಪುಸ್ತಕವಾದ ಆಧುನಿಕ ಭಾರತದಲ್ಲಿ ರಾಜಕೀಯ 
ನಡೆಯುತ್ತಾ ಬಂದಿವೆ. ಇದರ ವಿರುದ್ದ ಹೋರಾಟ ಎಂಬ ಕೃತಿಯಲ್ಲಿ ತಿಳಿಸಿರುತ್ತಾರೆ. ಫುಲೆರವರು ತಮ್ಮ ಚಿಂತನೆಯಲ್ಲಿ ತಾವು ಬರೆದ ಒಂದು ಅಧ್ಯಾಯದಲ್ಲಿ 
ಬುದ್ಧನ ಕಾಲದಿಂದ ನಡೆದರೂ ಸಮಾಜದಲ್ಲಿ ಸೇವೆಯನ್ನು ದಲಿತ -ಬಹುಜನರಿಗಾಗಿ ಸಮರ್ಪಿಸಿದ ತಿಳಿಸುತ್ತಾರೆ. ಸಾಮಾಜಿಕವಾಗಿ ತುಳಿತಕ್ಕೆ ಒಳಪಟ್ಟ 
ಸಮಾನತೆಯ ಪ್ರಯೋಗ ಗಣನೀಯ ಮಟ್ಟದಲ್ಲಿ ಕಾಲದಲ್ಲಿ ಆವತ್ತಿನ ರಾಷ್ಟ್ರವಾದಿ ಧುರೀಣರು ಅವರಿಗೆ ಜನರ ವಿಮೋಚನೆಯನ್ನು ಗಾಂಧಿಯವರು ಹಿಂದು 
ಯಶಸ್ವಿಯಾಗಲಿಲ್ಲ. ಮುಂದೆ ೧೮ನೇ ಶತಮಾನದಲ್ಲಿ ಸರಿಯಾದ ಪ್ರತಿಕ್ರಿಯೆಯನ್ನು ತೋರಿಸಲಿಲ್ಲ . ಧರ್ಮದ ಚೌಕಟ್ಟಿನಲ್ಲಿಯೇ ಆಗಬೇಕೆಂದು 
ಯುರೋಪಿನ ವಿಚಾರ ಮತ್ತು ಆಚರಣೆಗಳಿಂದ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಘೋಷಿಸಿದ ವಾದಿಸಿದರು . ಆದರೆ, ಅಂಬೇಡ್ಕರರವರು, ದಲಿತರು 
ಭಾರತೀಯ ಬುದ್ದಿಜೀವಿಗಳು ಪ್ರಭಾವಿತರಾಗಿ ಬಾಲಗಂಗಾಧರ ತಿಲಕರವರಿಗೆ ರಾಜಕೀಯ ಹಿಂದು ಧರ್ಮದಿಂದಲೇ ವಿಮೋಚನೆಯಾಗಬೇಕೆಂದು 
ಸಮಾಜದಲ್ಲಿ ಬದಲಾವಣೆಯನ್ನು ತರಲು ಪ್ರಯತ್ನ ಸ್ವಾತಂತ್ರ್ಯ ಬಹುಮುಖ್ಯವಾದಾಗ, ಫುಲೆರವರಿಗೆ ಪ್ರತಿಪಾದಿಸಿದರು. ಗಾಂಧಿಯವರು ಅಸ್ಪಶ್ಯತೆಯ 
ಮಾಡಿದರು. ಯುರೋಪಿನ ವೈಚಾರಿಕ ಗ್ರಂಥಗಳು ಸಾಮಾಜಿಕ ಸ್ವಾತಂತ್ರ, ಮುಖವಾಗಿತು. ಧರ್ಮ ನಿರ್ಮೂಲನೆ ಜನರ ಸಜ್ಞಾನೋದಯದಿಂದ 
ಮತ್ತು ವಿಚಾರಗಳು, ಭಾರತೀಯ ಸಮಾಜದಲ್ಲಿರುವ ಗ್ರಂಥ ಮತ್ತು ತತ್ವಗಳ ಆಧಾರದ ಮೇಲೆ ಆಗಬೇಕೆಂದು ಬಯಸಿದ್ದರು ( ಈ ಅಂಶವನ್ನು 
ಜಾತಿಪದ್ಧತಿಗೆ ಸಂಬಂಧಿತ ಅಸಮಾನತೆ, ದಬ್ಬಾಳಿಕೆ , ರಾಷ್ಟ್ರವಾದವನ್ನು ಸಾರುತ್ತಾ ಹಲವು ರಾಷ್ಟ್ರವಾದಿಗಳು ವಿದ್ಯುತ್ ಚಕ್ರಬರ್ತಿ ಮತ್ತು ರಾಜೇಂದ್ರಕುಮಾರ 
ಕೆಟ್ಟ -ಉಪಚಾರಗಳನ್ನು ಪ್ರಶ್ನಿಸುವಂತಹ ಸಾಮರ್ಥ್ಯಕ್ಕೆ ರಾಜಕೀಯ ಸ್ವಾತಂತ್ರ್ಯವನ್ನು ಕೇಳಲು ಆಸಕ್ತರಾದಾಗ ಪಾಂಡೆರವರು ಬರೆದ ಕೃತಿಯಾದ ಆಧುನಿಕ 
ಸ್ಫೂರ್ತಿಗಳಾದವು. ಇಂತಹ ವಿಚಾರಗಳಿಂದ ಫುಲೆರವರು ಧರ್ಮಕ್ಕೆ ಸಂಬಂಧಿಸಿದ ಸಾಹಿತ್ಯವನ್ನು ಭಾರತದ ರಾಜಕೀಯ ಚಿಂತನೆಯಲ್ಲಿ ನೋಡ 
ಪ್ರಭಾವಿತರಾಗಿ, ಸಮಾಜದ ಕೆಳಸ್ತರಗಳಲ್ಲಿರುವ ಅಧ್ಯಯನ ಮಾಡಿ ಅವುಗಳು ನಮ್ಮ ಸಮಾಜದಲ್ಲಿ ಬಹುದು). ಅಂಬೇಡ್ಕರರವರು ಇಂತಹ ಮಾರ್ಗ 
ದಲಿತ - ಬಹುಜನರಿಗೆ ಸಮಾನತೆ , ಗೌರವ, ಘನತೆ ಯಾವ ರೀತಿ ಗುಲಾಮಗಿರಿಯ ಬೆಳವಣಿಗೆಗೆ ಮತ್ತು ನಂಬುಗೆಗಳನ್ನು ಹೊಂದಿರಲಿಲ್ಲ. 
ದೊರಕುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾದವರಲ್ಲಿ ಕಾರಣವಾಗಿವೆ ಎಂದು ನೇರವಾಗಿ ತಮ್ಮ ಗ್ರಂಥವಾದ ಕಾನೂನಾತ್ಮಕ ಉಪಾಯ ಮತ್ತು ಹಕ್ಕುಗಳ 
ಜ್ಯೋತಿಬಾ ಫುಲೆರವರು ಬಹು ಪ್ರಮುಖರು. ಗುಲಾಮಗಿರಿ ಮುಖಾಂತರ ಹೇಳಿದರು. ಅವರು ಈ ಖಾತ್ರಿಯಿಂದ ಅಸ್ಪಶ್ಯತೆಯನ್ನು ಎದುರಿಸಬಹುದು 
ಸಾಮಾಜಿಕವಾಗಿ ತುಳಿತಕ್ಕೆ ಒಳಪಟ್ಟ ಸಮುದಾಯಗಳು ಬೌದ್ಧಿಕ ಕೆಲಸವನ್ನು ದಲಿತ - ಬಹುಜನ ಸಮಾಜದಲ್ಲಿ ಎಂಬುದು ಅಂಬೇಡ್ಕರರವರ ನಂಬುಗೆಯಾಗಿತ್ತು. 
ಸಬಲವಾಗಲು ಶಿಕ್ಷಣ ಬಹುಮುಖ್ಯವಾದುದು ಸ್ವಾತಂತ್ರ್ಯದ ಅರಿವು ಮೂಡಿಸಲು ಮಾಡಿದರು. ಈ ಪುಲೆ, ಅಂಬೇಡ್ಕರರವರಲ್ಲದೆ ದೇಶದ ಹಲವು 
ಎಂದು ಅರಿತುಕೊಂಡು ಈ ಸಮುದಾಯದ ರೀತಿ ಫುಲೆರವರು ಸಾಮಾಜಿಕವಾಗಿ ತುಳಿತಕ್ಕೆ ಪ್ರಾಂತ್ಯಗಳಲ್ಲಿ ಸ್ಥಳೀಯ ಚಿಂತಕರು ಮತ್ತು 
ಜನರಿಗೆ ಶಿಕ್ಷಣವನ್ನು ಒದಗಿಸುವಲ್ಲಿ ಫುಲೆರವರು ಒಳಪಟ್ಟ ಸಮುದಾಯಗಳಿಗೆ ಸಾಮಾಜಿಕ ಹೋರಾಟಗಾರರು ಸಾಮಾಜಿಕ ಸ್ವಾತಂತ್ರ್ಯಕ್ಕಾಗಿ 
ಕ್ರಿಯಾಶೀಲರಾದರು. ತಾವು ಸ್ಥಾಪಿಸಿದ ಸಂಸ್ಥೆಯಾದ ಸ್ವಾತಂತ್ರ್ಯದ ಅರಿವುಮಾಡಿಕೊಡುವ ಕಾರ್ಯದಲ್ಲಿ ಹೋರಾಡಿದರು. ಇವರಿಗೆಲ್ಲಾ ಕೇವಲ ರಾಜಕೀಯ 
ಸತ್ಯಶೋಧಕ ಸಮಾಜ ದ ಮುಖಾಂತರ ದಲಿತ - ತಮ್ಮದೇ ಆದ ಪಾತ್ರವನ್ನು ವಹಿಸಿದರು. 

ಸ್ವಾತಂತ್ರ್ಯ ಮುಖ್ಯವಾಗಿರದೆ ಸಾಮಾಜಿಕ ಸ್ವಾತಂತ್ರ್ಯ 
ಬಹುಜನರನ್ನು ಸಜ್ಜುಗೊಳಿಸಿದರು ಮತ್ತು ಸಾಮಾಜಿಕ ತುಳಿತಕ್ಕೆ ಒಳಪಟ್ಟ ಸಮುದಾಯಗಳ ಬಹು ಮುಖ್ಯವಾಗಿತ್ತು. ತಮಿಳು ಪ್ರಾಂತ್ಯದಲ್ಲಿ 
ಒಗ್ಗೂಡಿಸಿದರು. ಇವರಿಗಾಗಿ, ಆಡಳಿತಾತ್ಮಕ ಮತ್ತು ಸ್ವಾತಂತ್ರ್ಯಕ್ಕಾಗಿ ಪ್ರಯತ್ನಿಸಿದ ಮತ್ತೋರ್ವ ಪೆರಿಯಾರ್ ಮತ್ತು ಇಯೋಥಿದಾಸ, ಮಲಯಾಳಂ 
ರಾಜಕೀಯ ಅಧಿಕಾರವನ್ನು ಕೇಳುವದಲ್ಲದೆ, ಚಿಂತಕರೆಂದರೆ ಬಿ . ಆರ್ . ಅಂಬೇಡ್ಕರರವರು. ಇವರ ಪ್ರಾಂತ್ಯದಲ್ಲಿ ಅಯ್ಯಂಕಾಳಿ ಮತ್ತು ನಾರಾಯಣ 
ಆಡಳಿತವು ಕೃಷಿಕ ವರ್ಗದ ಜನರ ಸಮಸ್ಯೆಗಳಿಗೆ ಹೋರಾಟ ಮುಖ್ಯವಾಗಿ ಜಾತಿಗೆ ಸಂಬಂಧಿತ ಗುರು, ತೆಲಗು ಪ್ರಾಂತ್ಯದಲ್ಲಿ ಪೂಟ್ಟುಲುರಿ 
ಗಮನ ಹರಿಸುವಂತೆ ಒತ್ತಾಯಿಸಿದರು. ಪಕ್ಷಪಾತಗಳ ವಿರೋಧಿಯಾಗಿತ್ತು. ಅಂಬೇಡ್ಕರರ ವೀರಬ್ರಹ್ಮನ್‌ರವರು ಸಾಮಾಜಿಕ ತುಳಿತಕ್ಕೆ ಒಳಪಟ್ಟ 
ಜಾತಿವ್ಯವಸ್ಥೆಯ ಕಠಿಣತೆಯನ್ನು ಮುರಿಯುವ ಸಾಮಾಜಿಕ ಚಿಂತನೆಯು ಮೂಲವಾಗಿ ಭಾರತೀಯ ಸಮುದಾಯಗಳಿಗೆ ಸಾಮಾಜಿಕ ಸ್ವಾತಂತ್ರ್ಯಕ್ಕಾಗಿ 
ನಿಟ್ಟಿನಲ್ಲಿ, ವ್ಯಾಪಾರ ಮತ್ತು ತಾಂತ್ರಿಕ ಕ್ಷೇತ್ರಗಳಿಗೆ ಸಮಾಜದ ಜಾತಿಪದ್ಧತಿಯ ಚಟುವಟಿಕೆಯನ್ನು ಹೋರಾಡಿದರು. ಈ ಎಲ್ಲ ಸಾಮಾಜಿಕ 
ಹೊಸತು೧೦ 

- ಆಗಸ್ಟ್ ೨೦೧೮ 


9 ) ಶಿ 


ಮಹಿಳೆಯರು ಹಲವು ತರಹದ ಸಮಸ್ಯೆಗಳನ್ನು 
ಎದುರಿಸುತ್ತಿದ್ದರೆ, ಮೇಲ್ಲಾತಿ ಕುಟುಂಬಗಳಲ್ಲಿನ 
ಮಹಿಳೆಯರುಕೂಡಾ ಪುರುಷ ಪ್ರಧಾನ ವ್ಯವಸ್ಥೆಯಿಂದ 
ಹಲವಾರು ಸಮಸ್ಯೆಗಳಿಂದ ನೊಂದವರಾಗಿದ್ದರು. 
ಅವರು ಜಾತಿ ಶ್ರೇಷ್ಠತೆಯ ಪಂಜರದಲ್ಲಿದ್ದರೇ 
ಹೊರತು ಅವರಿಗೆ ಸ್ವಾತಂತ್ರ್ಯವಿರಲಿಲ್ಲ. ಬಾಲ್ಯ 
ವಿವಾಹ, ವರದಕ್ಷಿಣೆ, ಅನಕ್ಷರತೆ ಮತ್ತು ಬಾಲ್ಯದಲ್ಲಿಯೇ 
ವಿಧವಾ ಜೀವನ ಹೀಗೆ ಹಲವಾರು ಸಮಸ್ಯೆಗಳನ್ನು 
ಎದುರಿಸುತ್ತಿದ್ದರು. ರಮಾಬಾಯಿಯವರು ಇದೇ 
ಸಮಾಜದವರಾಗಿದ್ದರಿಂದ ಅವರಿಗೆ ಅಲ್ಲಿರುವ 

ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಸಾಕಷ್ಟು 
ಬದಲಾವಣೆಯ ರೂವಾರಿಗಳು ತಮ್ಮ ಸಂಶೋಧನಾ ಲೇಖನದಲ್ಲಿ ವಿವರಿಸುತ್ತಾರೆ . ಒಂದು ಅನುಭವವಿತ್ತು. ಈ ಸಮಾಜದ ಬಾಲಕಿಯರು ಮತ್ತು 
ಸಮಾಜದಲ್ಲಿರುವ ಯಥಾಸ್ಥಿತಿಯನ್ನು ಪ್ರಶ್ನಿಸಿದರು ವಿಚಾರಶಾಸ್ತ್ರದಂತೆ ಜಾತಿಪದ್ಧತಿಯು ಎಲ್ಲವನ್ನು ಬಾಲ್ಯ ವಿಧವೆಯರಿಗಾಗಿ ಶಾಲೆ ಮತ್ತು ಆಶ್ರಯ 
ಮತ್ತು ಬದಲಾಯಿಸಲು ಪ್ರಯತ್ನಿಸಿದರು. 

ಸುತ್ತುಗಟ್ಟುವದಾಗಿದೆ ಎಂದು ಲೋಹಿಯಾರವರು ಧಾಮಗಳನ್ನು ತೆರೆದರು. ಈ ಕಾರ್ಯದಲ್ಲಿ ಅವರಿಗೆ 
ಸಾಮಾನ್ಯವಾಗಿ ರಾಷ್ಟ್ರವಾದಿ ಚಿಂತಕರಿಗೆ ಕೇವಲ ಹೇಳಿರುವ ಮಾತನ್ನು ರಾಜಾರಾಮ ತೋಲ್ಲಾಡಿರವರು ಸಮಾಜದ ಸಾಮಾನ್ಯರಿಂದ ಮತ್ತು ಧುರೀಣರಿಂದ 
ಪ್ರಜಾಪ್ರಭುತ್ವ, ಸ್ವರಾಜ್ಯ, ಸ್ಥಳೀಯ ಆಡಳಿತ ತಿಳಿಸುತ್ತಾರೆ. ಜಾತಿಪದ್ಧತಿ ವಿರೋಧಿ ಹೋರಾಟದ ವಿರೋಧ ಬಂದಿತು. ಇಲ್ಲಿ ನಮಗೆ ತಿಳಿದುಕೊಳ್ಳುವ 
ಆಕರ್ಷಿತವಾಗಿದ್ದವು. ಈ ವಿಚಾರಗಳು ದಲಿತ - ನಿಟ್ಟಿನಲ್ಲಿ ಲೋಹಿಯಾರವರು ಸಾಂಸ್ಥಿಕ ಪ್ರಯತ್ನ ಮುಖ್ಯ ವಿಷಯವೇನೆಂದರೆ, ಆವತ್ತಿನ ಕೆಲವು 
ಬಹುಜನ ಚಿಂತಕರಿಗೆ ಅಷ್ಟೊಂದು ಇಷ್ಟವಾಗಲಿಲ್ಲ. ಮಾಡಿರುವ ಫಲವಾಗಿ ಜಾತಿ ವಿನಾಶ ಸಂಘವೆಂಬ ರಾಷ್ಟ್ರವಾದಿ ಧುರೀಣ ಮತ್ತು ಚಿಂತಕರು ಕೂಡಾ 
ಏಕೆಂದರೆ ಈ ಪರಿಕಲ್ಪನೆಗಳು ಬೇರೆ ವಿಚಾರಗಳನ್ನು ಸಂಸ್ಥೆ ಕಾರ್ಯಾಚರಣೆಗೆ ಬಂದಿತು. ಈ ಸಂಸ್ಥೆಯು ರಮಾಬಾಯಿಯವರ ಪ್ರಯತ್ನಕ್ಕೆ ಬೆಂಬಲತೋರಲಿಲ್ಲ . 
ತುಳಿಯುವಂತಹ ಉಪಕರಣಗಳಾಗಿದ್ದವು. ಈ ಜಾತಿಗೆ ಸಂಬಂಧಿಸಿದ ಯಾವುದೇ ಮಹತ್ವತೆಯನ್ನು ರಾಷ್ಟ್ರವಾದ ಚಿಂತನೆಯ ಚಿಲುಮೆಯೆನಿಸಿಕೊಂಡ 
ವಿಷಯದ ಕುರಿತು ರಾಜಕೀಯ ಶಾಸ್ತ್ರಜ್ಞರಾದ ವಿರೋಧಿಸುವಲ್ಲಿ ಜನರಿಗೆ ಸ್ಪೂರ್ತಿಯಾಗಿತ್ತು. ಜಾತಿ ಬಾಲಗಂಗಾಧರ ತಿಲಕರವರು ರಮಾಬಾಯಿಯವರ 
ಗೋಪಾಲ ಗುರುರವರು ಸಷ್ಟಪಡಿಸಿದ್ದಾರೆ. ವಿಷಯದ ಕುರಿತು ಲೋಹಿಯಾರಿಗೆ ಇದ್ದ ಸ್ಪಷ್ಟ ಸಾಮಾಜಿಕ ಸ್ವಾತಂತ್ರ್ಯದ ಹೋರಾಟವನ್ನು 
ರಾಷ್ಟ್ರವಾದಿ ಚಿಂತಕರು ಉತ್ಪಾದಿಸಿದ ಪರಿಕಲ್ಪನೆಗಳಾದ ತಿಳುವಳಿಕೆ ಏನೆಂದರೆ, ಜಾತಿ ವಿನಾಶ ಕೇವಲ ಒಂದೇ ವಿರೋಧಿಸಿದರು. (ತಿಲಕರ ರಾಷ್ಟ್ರವಾದದ ಕುರಿತು 
ಪ್ರಜಾಪ್ರಭುತ್ವ , ಸ್ವರಾಜ್ಯ ಮತ್ತು ರಾಜಕೀಯ ದಿಶೆಯಿಂದ ಆಗುವುದಿಲ್ಲ. ಅದನ್ನು ವಿನಾಶ ಮಾಡಲು ಹೆಚ್ಚಿನ ವಿವರಣೆಗಾಗಿ ಪರಿಮಳಾ ರಾವರವರ ತಿಲಕರ 
ಸ್ವಾತಂತ್ರ್ಯವು, ಅವುಗಳ ಭಾರದ ಕೆಳಗೆ, ಅಸ್ಪಶ್ಯರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಧಾರ್ಮಿಕ, ತಾತ್ವಿಕ ರಾಷ್ಟ್ರವಾದದ ಅಡಿಪಾಯಗಳು ಎಂಬ ಕೃತಿಯನ್ನು 
ಸಾರ್ವತ್ರಿಕ ಹೆಬ್ಬಯಕೆಗಳನ್ನು ಜೀವಂತವಿಡುವ ಬೇರೆ ಮತ್ತು ರಾಜಕೀಯ ದಿಶೆಯಿಂದ ಆಕ್ರಮಣ ನೋಡಬಹುದು) ತಿಲಕರು ರಮಾಬಾಯಿಯವರ 
ಪರಿಕಲ್ಪನೆಗಳಾದ ಸ್ವಾಭಿಮಾನ ಅಥವಾ ಘನತೆಗಳನ್ನು ಮಾಡಬೇಕಾಗುತ್ತದೆ ಎಂದು. ( ಈ ತಿಳುವಳಿಕೆಯನ್ನು ಪ್ರಾಮಾಣಿಕತೆ ಮತ್ತು ನಿಯತ್ತನ್ನು ಪ್ರಶ್ನಿಸಿದರು. 
ತುಳಿಯುವಂಥವಾಗಿದ್ದವು ಎಂದು ಗೋಪಾಲ ಕೇಶವರಾವ ಜಾಧವರವರು , ಆರ್ಥಿಕ ಮತ್ತು ರಮಾಬಾಯಿಯವರು ಬಾಲ್ಯವಿವಾಹದ ಸಮಸ್ಯೆಯಿಂದ 
ಗುರುರವರು ತಿಳಿಸುತ್ತಾರೆ. ದಲಿತ- ಬಹುಜನ ರಾಜಕೀಯ ಸಾಪ್ತಾಹಿಕದಲ್ಲಿ ಪ್ರಕಟಿಸಿದ ತಮ್ಮ ಹೋರಾಡುತ್ತಿರುವ ರಖಂಬಾಯಿಯೆಂಬ ಮಹಿಳೆಗೆ 
ಚಿಂತಕರು ಇತರ ಪರಿಕಲ್ಪನೆಗಳಾದ ಸ್ವಾಭಿಮಾನ ಸಂಶೋಧನಾ ಲೇಖನದಲ್ಲಿ ವಿವರಿಸುತ್ತಾರೆ) ಈ ರೀತಿ ತಮ್ಮ ಬೆಂಬಲ ತೋರಿದರು . ರಖಂಬಾಯಿಯ 
ಅಥವಾ ಘನತೆಗಳನ್ನು ಪ್ರಕಾಶಿಸುವ ಪ್ರಯತ್ನವನ್ನು ಸಾಮಾಜಿಕ ಸ್ವಾತಂತ್ರ್ಯಕ್ಕಾಗಿ ಲೋಹಿಯಾರವರು ವಿವಾಹವು ಬಾಲ್ಯವಿವಾಹವಾಗಿತ್ತು. ಆಕೆ ಪ್ರಾಪ್ತ 
ಪ್ರಜ್ಞಾಪೂರ್ವಕವಾಗಿ ಮಾಡಿದರು. ಗೋಪಾಲ ಮಾಡಿದ ಚಿಂತನೆ ಮತ್ತು ಪ್ರಯತ್ನ ಜನರ ಗಮನ ವಯಸ್ಸಿಗೆ ಬಂದಾಗ ಅವಳ ಗಂಡನ ಜೊತೆ ಜೀವನ 
ಗುರುರವರು ಹೇಳಿದಂತೆ ರಾಷ್ಟ್ರವಾದಿ ಚಿಂತನೆಯು ಸೆಳೆಯಿತು ಮತ್ತು ಸ್ವಲ್ಪ ಮಟ್ಟಿಗೆ ಸಮಾಜದ ಮಾಡಲು ಒಪ್ಪಲಿಲ್ಲ. ತನ್ನ ಒಪ್ಪಿಗೆ ಇಲ್ಲದೆ ಅಪ್ರಾಪ್ತ 
ದಲಿತ ಪ್ರಶ್ನೆಯನ್ನು ಸಮಾಧಿ ಮಾಡಲು ಕಠಿಣವಾಗಿ ಮೇಲುಸ್ತರದ ಸಮುದಾಯಗಳ ಪ್ರಾಬಲ್ಯವನ್ನು ವಯಸ್ಸಿನಲ್ಲಿ ಅವಳ ಮದುವೆಯಾಗಿರುವದರಿಂದ 
ಪ್ರಯತ್ನಿಸಿತು. ಆದರೆ ತನ್ನ ಪ್ರಯತ್ನದಲ್ಲಿ ಕಡಿಮೆ ಮಾಡುವಲ್ಲಿ ಸಫಲವಾಯಿತು. 

ಆಕೆಯನ್ನು ಗಂಡನ ಜೊತೆ ಬಾಳ್ವೆ ಮಾಡಲು 
ವಿಫಲವಾಯಿತು. ಏಕೆಂದರೆ, ದಲಿತ - ಬಹುಜನ ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಸ್ಥಾನಮಾನ ಒತ್ತಾಯ ಮಾಡಬಾರದು ಎಂದು ಆಕೆಯ 
ಚಿಂತಕರು ಈ ರೀತಿ ಆಗಲಿಕ್ಕೆ ಬಿಡಲಿಲ್ಲ. ಇಂತಹ ಸಾಮಾಜಿಕ ಸ್ವಾತಂತ್ರ್ಯದ ಇನ್ನೊಂದು ಮುಖ್ಯ ಕೋರಿಕೆಯಾಗಿತ್ತು. ಆದರೆ , ತಿಲಕರು ರಖಂಬಾಯಿಯ 
ಸಮಯದಲ್ಲಿ, ದಲಿತ - ಬಹುಜನ ಚಿಂತಕರು ಈ ಅಂಶವಾಗಿದೆ. ಮಹಿಳೆಯರ ಸ್ಥಾನಮಾನ, ಗೌರವ ಮತ್ತು ಕೋರಿಕೆಯ ವಿರುದ್ಧವಾಗಿ ಬಂದ ನ್ಯಾಯಾಲಯದ 
ಸಾಮಾಜಿಕ ಪ್ರಶ್ನೆಯನ್ನು ಸಾರ್ವಜನಿಕ ಚರ್ಚೆಯಲ್ಲಿ ಸಬಲೀಕರಣಕ್ಕಾಗಿ ತಾತ್ವಿಕ ಮತ್ತು ಪ್ರಾಯೋಗಿಕ ತೀರ್ಪನ್ನು ಸ್ವಾಗತಿಸಿದರು. ತಿಲಕರಿಗೆ, ಅವರ 
ಅದು ತಲುಪಿರುವ ಆಳದಿಂದ ಎಳೆದು ತಂದರು. ಹೋರಾಟ ಮಾಡಿದ ಆಧುನಿಕ ಭಾರತದ ಸಮಯದಲ್ಲಿ ನಡೆಯುತ್ತಿರುವ ಸಾಮಾಜಿಕ 
- ಸಾಮಾಜಿಕ ಸ್ವಾತಂತ್ರ್ಯದ ಕುರಿತು ಸೈದ್ಧಾಂತಿಕವಾಗಿ ಮಹಿಳೆಯರಲ್ಲಿ ಪಂಡಿತಾ ರಮಾಬಾಯಿಯವರು ಸುಧಾರಣೆ ಮತ್ತು ಬದಲಾವಣೆಗಳ ಪ್ರಯತ್ನಗಳು 
ಮತ್ತು ಪ್ರಾಯೋಗಿಕವಾಗಿ ತೊಡಗಿಕೊಂಡ ಪ್ರಥಮರೆಂದು ಕರೆಯಲು ಎರಡು ಮಾತಿಲ್ಲ. ಅವರ ಹಿಡಿಸಲಿಲ್ಲ. ಸಮಾಜ ಸುಧಾರಣಾ ಪ್ರಯತ್ನಗಳು 
ಭಾರತೀಯ ಸ್ಥಳಿಕ ಸಮಾಜವಾದಿಗಳಲ್ಲಿ ಹೋರಾಟದ ಪ್ರಯೋಗವನ್ನು ಸಾಮಾಜಿಕ ಹಿಂದೂಧರ್ಮ ಮತ್ತು ಅದರ ಸಂಸ್ಕೃತಿ ಬಗ್ಗೆ ಜನರಲ್ಲಿ 
ರಾಮಮನೋಹರ ಲೋಹಿಯಾರವರ ಪ್ರಯತ್ನವನ್ನು ಸ್ವಾತಂತ್ರ್ಯದ ಹೋರಾಟವೆಂದು ಕರೆಯಬಹುದು. ಕೀಳರಿಮೆ ಉಂಟುಮಾಡುತ್ತಿವೆ ಎಂಬುದು ತಿಲಕರ 
ಹೆಚ್ಚಾಗಿ ಗುರುತಿಸಲಾಗುತ್ತದೆ. ಲಿಂಗಭೇದ ಮತ್ತು ರಮಾಬಾಯಿಯವರ ಜ್ಞಾನವನ್ನು ತಿಳಿದುಕೊಂಡು ಅಭಿಪ್ರಾಯವಾಗಿತ್ತು. ಸಮಾಜ ಸುಧಾರಕರು ಮತ್ತು 
ಶ್ರೇಣೀಕೃತ ಜಾತಿಪದ್ಧತಿ ವಿರುದ್ದ ಜಂಟಿ ಹೋರಾಟ ಆಗಿನ ಬುದ್ದಿವಂತರು ಅವರನ್ನು ಪಂಡಿತಾ ಎಂದು ಬುದ್ದಿವಂತರಲ್ಲಿರುವ ಕ್ರೈಸ್ತಧರ್ಮದ ಆಕರ್ಷಣೆ 
ಭಾರತದ ಸಾಮಾಜಿಕ ಮತ್ತು ಆರ್ಥಿಕ ಕರೆದರು. ಅಂದಿನಿಂದ ಅವರು ಪಂಡಿತಾ ಮತ್ತು ಬ್ರಾಹ್ಮಣ್ಯ ವಿರೋಧಿ ಟೀಕೆಗಳು ತಿಲಕರಿಗೆ 
ಪರಿವರ್ತನೆಯಲ್ಲಿ ಮೊದಲ ಹೆಜ್ಜೆ ಎಂದು ರಮಾಬಾಯಿ ಎಂದು ಪರಿಚಯಗೊಂಡರು. ಹಿಡಿಸಲಿಲ್ಲ. ( ಈ ಎಲ್ಲ ಅಂಶಗಳ ವಿವರಣೆಯನ್ನು 
ಲೋಹಿಯಾರವರು ತಿಳಿದುಕೊಂಡಿದ್ದರು ಎಂದು ರಮಾಬಾಯಿಯವರ ಕಾಲದ ಸಮಾಜದಲ್ಲಿ ಆದಿ ಡಾಕ್ಟರರವರ ಕೃತಿಯಾದ ಆಧುನಿಕ ಭಾರತದ 
ರಾಜಾರಾಮ ತೋಲ್ಪಾಡಿಯವರು ತಮ್ಮ ಒಂದು ಸಾಮಾಜಿಕ ತುಳಿತಕ್ಕೆ ಒಳಪಟ್ಟ ಸಮುದಾಯಗಳ ರಾಜಕೀಯ ಚಿಂತಕರು ಕೃತಿಯಲ್ಲಿನೋಡಬಹುದು). 
ಆಗಸ್ಟ್ ೨೦೧೮ 

ಹೊಸತು೧೧ 


ಇವರಿಗೆ ಧರ್ಮ, ಜಾತಿಗಳು ಪ್ರಾಮುಖ್ಯವಾದವೇ ಹೊರತು ಸ್ವಾತಂತ್ರ್ಯದಉಸಿರಿನ ಸ್ವತಂತ್ರವಾಗಿ ಪರಿವರ್ತನಾ ದಾರಿಯನ್ನು ತುಳಿದರೆ ಅವುಗಳನ್ನು 
ಸಾಮಾಜಿಕ ಬದಲಾವಣೆ ಪ್ರಾಮುಖ್ಯವಾಗಲಿಲ್ಲ. 

ವಿಮರ್ಶಿಸಲಾಗುತ್ತಿತ್ತು ಮತ್ತು ವಿರೋಧಿಸಲಾಗುತ್ತಿತ್ತು. ಗಾಂಧಿಯವರನ್ನೊಳಗೊಂಡು 
- ರಮಾಬಾಯಿಯವರ ಹೋರಾಟದ ಅವಧಿಯಲ್ಲಿಯೇ ಬಾಲಕಿಯರು ಮತ್ತು ಅನೇಕ ರಾಷ್ಟ್ರವಾದಿ ಧುರೀಣರು ಆಗಾಗ್ಗೆ ರೈತರನ್ನು ಜಮೀನ್ದಾರರಿಗೆ ಬಾಡಿಗೆ 
ವಿಧವೆಯರ ಸಬಲೀಕರಣಕ್ಕಾಗಿ ಜ್ಯೋತಿಬಾ ಫುಲೆ ಮತ್ತು ಅವರ ಪತ್ನಿ ಸಂದಾಯವನ್ನು ನಿಲ್ಲಿಸುವ ಅತಿರೇಕದ ಕತ ಬಿಟುಬಿಡುವುದಾಗಿ ಕೇಳುತಿದರು. 
ಸಾವಿತ್ರಿಬಾಯಿ ಅವರ ನೇತೃತ್ವದಲ್ಲಿ ಶೈಕ್ಷಣಿಕ ಹೋರಾಟ ನಡೆಯಿತು. ಇವರು ತಮ್ಮ ನೇತೃತ್ವದಲ್ಲಿರುವ ರಾಷ್ಟ್ರೀಯ ಹೋರಾಟವು ತಮ್ಮ ಹತೋಟಿಯಿಂದ ಕೈಜಾರಿ 
ಸಮಾಜದ ಎಲ್ಲ ಸಮುದಾಯದ ಬಾಲಕಿಯರು ಮತ್ತು ಸಾಮಾಜಿಕವಾಗಿ ನೊಂದ ತೀವ್ರಗಾಮಿ ಅಥವಾ ಕ್ರಾಂತಿಕಾರಿ ಧುರೀಣರ ಕಡೆಗೆ ಹೋಗಬಹುದೆಂಬ 
ವಿಧವೆಯರಿಗಾಗಿ ಶಾಲೆ ಮತ್ತು ಆಶ್ರಯಧಾಮಗಳನ್ನು ಪ್ರಾರಂಭಿಸಿ ಸಾಮಾಜಿಕ ಭಯದಿಂದ ಮಧ್ಯಮ ವರ್ಗದ ಧುರೀಣರು ಈ ರೀತಿ ಕೋರಿಕೆ ಮಾಡುತ್ತಿದ್ದರು 
ಸ್ವಾತಂತ್ರ್ಯಕ್ಕಾಗಿ ಪ್ರಯತ್ನಿಸಿದರು. ಸಾಮಾಜಿಕ ತುಳಿತಕ್ಕೆ ಒಳಪಟ್ಟ ಎಂದು ಅರ್ಥೈಸಲಾಗಿದೆ. ( ಈ ವಿಷಯ ಇತಿಹಾಸ ತಜ್ಞರಾದ ಬಿಪಿನ ಚಂದ್ರ ಮತ್ತು 
ಸಮುದಾಯಗಳಿಗಾಗಿ ಮತ್ತು ಮಹಿಳೆಯರಿಗಾಗಿ ಮಾಡಿದ ರಮಾಬಾಯಿಯವರ , ಅವರ ಸಹಪಾಠಿಗಳ ಕೃತಿ ಸ್ವಾತಂತ್ರ .ಕಾಗಿ ಭಾರತದ ಹೋರಾಟದಲ್ಲಿ 
ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆರವರ ಸಾಮಾಜಿಕ ಸ್ವಾತಂತ್ರ್ಯದ ನೋಡಬಹುದು). ಇಂತಹ ಅರ್ಥವಿವರಣೆಗಳಲ್ಲಿ ತಿರುಳು ಇದೆ ಎಂದು ನಂಬಲು 
ಪ್ರಯತ್ನಗಳಿಗೆ ರಾಷ್ಟ್ರವಾದಿ ಹೋರಾಟ ಮತ್ತು ಚಿಂತನೆಗಳು ಅಷ್ಟೊಂದು ಬೆಂಬಲ ಸಹಾಯಕಾರಿಯಾಗಿ ಬರುವ ಸಂಗತಿಗಳೆಂದರೆ, ದಲಿತ- ಬಹುಜನರ 
ಕೊಡಲಿಲ್ಲ. ರಾಷ್ಟ್ರವಾದಿಗಳು ಈ ರೀತಿತೋರಿರುವ ಪ್ರತಿಕ್ರಿಯೆ ಅವರ ಯಥಾಸ್ಥಿತಿ ಹೋರಾಟಗಳಿಗೆ ರಾಷ್ಟ್ರವಾದಿ ಧುರೀಣರು ತೋರಿರುವ ಪ್ರತಿಕ್ರಿಯೆಗಳು. 
ಪ್ರವೃತ್ತಿಯನ್ನು ತೋರಿಸುತ್ತದೆ. 

ದಲಿತ- ಬಹುಜನರು, ತಮ್ಮ ಸಮಸ್ಯೆಗಳನ್ನು ಬೇರೆಯವರ ಧುರೀಣತ್ವವಿಲ್ಲದೆ 
ಆರ್ಥಿಕ ಸ್ವಾತಂತ್ರ : ಸ್ವಾತಂತ್ರದ ಇನ್ನೊಂದು ಬಹುಮುಖ್ಯ ಅಂಗ ಆರ್ಥಿಕ ತಮದೇ ನೇತ್ರತ್ವದಲ್ಲಿ ಸಷವಾಗಿ ಹೇಳಲು ಪ್ರಯತ್ನಿಸಿದಾಗ ಯಾವ ರೀತಿ 
ಸ್ವಾತಂತ್ರ್ಯ , ಬದುಕಿಗಾಗಿ ಒಂದು ಆರ್ಥಿಕ ಉದ್ಯೋಗ ಆರ್ಥಿಕ ಸ್ವಾತಂತ್ರ್ಯದ ರಾಷ್ಟ್ರವಾದಿ ಧುರೀಣತ್ವವು ತಡೆಯಲೂ ಪ್ರಯತ್ನ ಮಾಡಿತೋ 
ಮುಖ್ಯವಾದ ಅಂಶ. ಒಬ್ಬ ವ್ಯಕ್ತಿಗೆ ತನಗಾಗಿ ಮತ್ತು ತನ್ನ ಅವಲಂಬಿತರಿಗಾಗಿ ಅದೇ ರೀತಿ ಬಡ ರೈತ ಮತ್ತು ರೈತ ಕಾರ್ಮಿಕರು ತಮ್ಮದೆಯಾದ 
ಆರ್ಥಿಕ ಉದ್ಯೋಗದ ಅವಶ್ಯಕತೆ ಇರುತ್ತದೆ. ಈ ಉದ್ಯೋಗ ಆತನ ಜೀವನಕ್ಕೆ ಧುರೀಣರ ನೇತೃತ್ವದಲ್ಲಿ ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಒತ್ತಾಯ ಮಾಡಿದಾಗ 
ನೆಮ್ಮದಿ ಮತ್ತು ಸ್ವಾತಂತ್ರ್ಯ ತರುವಂತಿರಬೇಕು. ಕೃಷಿ ಕಾರ್ಮಿಕ ಮತ್ತು ಕೈಗಾರಿಕಾ ಅವರನ್ನು ತಡೆಯಿತು. 
ಕಾರ್ಮಿಕರ ಉದ್ಯೋಗಗಳಲ್ಲಿ ಅವುಗಳ ಮಾಲೀಕತ್ವದ ದುರಾಸೆ ಮತ್ತು ಭಾರತದಲ್ಲಿ ಕಾರ್ಮಿಕ ವರ್ಗದ ಚಳವಳಿಯು ೧೯೨೦ರ ದಶಕದಲ್ಲಿಯೇ 
ಶೋಷಣೆಯಿಂದ ಅವರಿಗೆ ನೆಮ್ಮದಿ ಮತ್ತು ಸ್ವಾತಂತ್ರ್ಯದ ಅನುಭವ ದೊರಕುವದಿಲ್ಲ. ಗಮನಿಸುವಂತಹ ಒಂದು ಶಕ್ತಿಯಾಗಿ ಬೆಳೆಯಿತು. ಇದೇ ಸಮಯದಲ್ಲಿ 
ಅವರಿಗೆ ಈ ನೆಮ್ಮದಿಯ ಅನುಭವವಾಗದಿದ್ದರೆ ಅದರ ಕಾರಣಕರ್ತರ ವಿರುದ್ದ ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಒಬ್ಬ ಪ್ರಮುಖ ಧುರೀಣರಾಗಿ ಪ್ರವೇಶ 
ಹೋರಾಡುವುದು ಸಹಜ. ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಕೃಷಿಕಾರ್ಮಿಕ ವರ್ಗ ಮತ್ತು ಮಾಡಿದರು. ಅವರಿಗೆ ಕಾರ್ಮಿಕ ವರ್ಗದ ಬಗ್ಗೆ ಕಾಳಜಿ ಇತ್ತಾದರೂ ಅವರನ್ನು 
ಕೈಗಾರಿಕಾ ಕಾರ್ಮಿಕ ವರ್ಗ ಹೋರಾಡುವಾಗ ರಾಷ್ಟ್ರವಾದಿ ಧುರೀಣರ ಮತ್ತು ಕಾರ್ಮಿಕರ ನೈಜ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಧುರೀಣನೆಂದು 
ಚಿಂತಕರ ಪ್ರತಿಕ್ರಿಯೆ ಹೇಗಿತ್ತು ಎಂಬುವದನ್ನು ಸ್ವಾತಂತ್ರ ಹೋರಾಟದ ಕರೆಯಲಾಗುವದಿಲ್ಲ. ಗಾಂಧಿಯವರು, ಕಾರ್ಮಿಕ ವರ್ಗದ ಸಮಸ್ಯೆಗಳ 
ಸಮಯದಲ್ಲಿ ಹೊರಬಂದ ಕೆಲವೊಂದು ಸಂಗತಿ ಮತ್ತು ವಿಚಾರಗಳಿಂದ ಪರಿಹಾರಕ್ಕಾಗಿ ತಮ್ಮದೇ ಆದ ಒಂದು ಮಾರ್ಗವನ್ನು ಹೊಂದಿದ್ದರು. ಈ 
ಪರೀಕ್ಷಿಸಬಹುದು. ಆರ್ಥಿಕ ಸ್ವಾತಂತ್ರ್ಯದ ಪ್ರಶ್ನೆಯ ಕುರಿತು ಕೃಷಿ ಮತ್ತು ಕೈಗಾರಿಕಾ ಮಾರ್ಗವು ಹಕ್ಕುಗಳ ಪ್ರತಿಪಾದನೆಗಿಂತ ಸಾಮರಸ್ಯಕ್ಕೆ ಪ್ರಾಮುಖ್ಯತೆ ಕೊಟ್ಟಿತು. 
ಕಾರ್ಮಿಕರಿಗೆ ಅನೇಕ ರಾಷ್ಟ್ರವಾದಿ ಧುರೀಣರು ಬಹಳಷ್ಟು ಬಾರಿ ಬೆಂಬಲ ಆದರೆ, ಈ ಸಾಮರಸ್ಯ ಕಾರ್ಮಿಕರ ನೆಮ್ಮದಿ ಮತ್ತು ಸ್ವಾತಂತ್ರ್ಯಕ್ಕಾಗಿ ಎಷ್ಟರಮಟ್ಟಿಗೆ 
ನೀಡಿದ್ದರೂ ಸಹಿತ ನಿರ್ಣಾಯಕ ಸಮಯದಲ್ಲಿ ಅವರ ನಿಲುವುಗಳು ಕಾರಣವಾಗುತ್ತದೆ ಎಂದು ಗಾಂಧಿಯವರು ಇನ್ನೂ ಹೆಚ್ಚಿನ ಆಲೋಚನೆ 
ಸಂಪ್ರದಾಯಪಾಲಕ ಆರ್ಥಿಕ ವಿನ್ಯಾಸವನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯವಾಗಿ ಮಾಡಲಿಲ್ಲ. ರಾಖಾಹರಿ ಚಟರ್ಜಿಯವರ ಪ್ರಕಾರ, ಗಾಂಧಿಯವರು ಕಾರ್ಮಿಕ 
ಕೃಷಿ ಮತ್ತು ಕೈಗಾರಿಕಾ ಕಾರ್ಮಿಕರು ತಮ್ಮ ಆರ್ಥಿಕ ಸ್ವಾತಂತ್ರ್ಯವನ್ನು ವರ್ಗವನ್ನು ಕ್ರಾಂತಿಕಾರಿ ಅಲ್ಲದ ದಾರಿಯ ಮುಖಾಂತರ ಮತ್ತು ಸಾಂಪ್ರದಾಯಿಕ 
ಕಳೆದುಕೊಳ್ಳುವಂತೆ ಮಾಡಿದವು. 

ಮೌಲ್ಯಗಳ ಚೌಕಟ್ಟಿನಲ್ಲಿ ಬಹಳ ಮಂದವಾದ ಒಟ್ಟಿಗೆ ಕೂಡಿಸುವಿಕೆಯ ಪ್ರಕ್ರಿಯೆಯ 
ವಸಾಹತುಶಾಹಿ ಆಡಳಿತ ಮತ್ತು ಜಮೀನ್ದಾರರ ಶೋಷಣೆಯ ವಿರುದ್ದ ಬಡ ಪರವಾಗಿದ್ದರು. 
ರೈತರ ಮತ್ತು ಕೃಷಿ ಕಾರ್ಮಿಕರ ಪ್ರತಿಭಟನೆ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಅವರು ಕಾರ್ಮಿಕ ವರ್ಗದವರನ್ನು ಉದ್ದೇಶಿಸಿ ಮಾತನಾಡುವ ಅವಕಾಶ 
ಲಕ್ಷಣವಾಗಿತ್ತು. ರೈತ ಮತ್ತು ಕೃಷಿಕಾರ್ಮಿಕರ ಶೋಷಣೆಯನ್ನು ಅವರ ಆರ್ಥಿಕ ಸಿಕ್ಕಾಗ ಕಾರ್ಮಿಕ ವರ್ಗಕ್ಕೆ ಬಂಡವಾಳಶಾಹಿಗಳ ಅವಶ್ಯಕತೆ ಎಷ್ಟು ಇದೆಯೋ ಅಷೆ 
ಸ್ವಾತಂತ್ರ್ಯದ ಅಪಹರಣವೆಂದು ಕರೆಯಬಹುದು. ರೈತರ ಪ್ರತಿಭಟನೆಗಳನ್ನು ಕಾರ್ಮಿಕ ವರ್ಗದ ಅವಶ್ಯಕತೆ ಬಂಡವಾಳಶಾಹಿಗಳಿಗಿದೆ ಎಂದು ಅರಿಯಲು 
ಪರೀಕ್ಷಿಸಿದಾಗ ಕಂಡುಬರುವ ವಿಷಯವೇನೆಂದರೆ, ಪ್ರತಿಭಟನೆಗಳು ರಾಷ್ಟ್ರವಾದಿ ಕಾರ್ಮಿಕರನ್ನು ಉಪದೇಶಿಸುತ್ತಿದ್ದರು. ಈ ರೀತಿ ತಮ್ಮ ಮನವೊಲಿಸುವಂಥ 
ಧುರೀಣರ ನೇತೃತ್ವದಲ್ಲಿ ನಡೆದಾಗ ಉಗ್ರ ಮತ್ತು ಪರಿವರ್ತನಾವಾದಿಗಳಾಗಲಿಲ್ಲ. ಮಾರ್ಗದಿಂದ ಗಾಂಧಿಯವರು ಕಾರ್ಮಿಕ ವರ್ಗದ ಕ್ರಾಂತಿಕಾರಕ ಶಕ್ಯತೆಯನ್ನು 

ಮೃದು ಮಾಡುವಲ್ಲಿ ಸಫಲರಾದರು. ರಾಖಾಹರಿ ಚಟರ್ಜಿಯವರು, 
ಗಾಂಧೀಜಿ ಮತ್ತು ಕಾರ್ಮಿಕ ಚಳವಳಿಯ ಬಗ್ಗೆ ವಿವರಿಸುತ್ತಾ ಹೇಳಿರುವ 
ಮತ್ತೊಂದು ಅಂಶವೇನೆಂದರೆ, ಗಾಂಧಿಯವರು ಅಖಿಲ ಭಾರತ 
ಮಟ್ಟದಲ್ಲಿ ಕಾರ್ಮಿಕರು ಸಂಘಟಿತವಾಗುವ ಪ್ರಯತ್ನಕ್ಕೆ 
ವಿರುದ್ಧವಾಗಿದ್ದರು. ಏಕೆಂದರೆ ಇಂತಹ ಸಂಘಟನೆಯು ವರ್ಗ ಬಿರುಕನ್ನು 
ಹೆಚ್ಚಿಸುವಂತಹದ್ದಾಗಿ ರಾಷ್ಟ್ರೀಯ ಸಮಗ್ರತೆಯನ್ನು ಕೆಡಿಸುತಿತ್ತು. 
ರಾಷ್ಟ್ರೀಯ ಸಮಗ್ರತೆಯ ಬಗ್ಗೆ ಇಲ್ಲಿ ಹೇಳಲೇಬೇಕಾದ ಮಾತುಗಳೆಂದರೆ, 
ಸಮಾಜದ ಪ್ರತಿ ವ್ಯಕ್ತಿ ಮತ್ತು ಸಮುದಾಯಗಳಲ್ಲಿ ಹಕ್ಕು ಮತ್ತು 
ಸ್ವಾತಂತ್ರ್ಯದ ನೈಜ ಅನುಭವವಿದ್ದರೆ ರಾಷ್ಟ್ರೀಯ ಸಮಗ್ರತೆ 
ಸ್ವಾಭಾವಿಕವಾಗಿಯೇ ಬರುತ್ತದೆ. ಒಂದು ವರ್ಗದ ಆಶಯಗಳನ್ನು 
ಬದಿಗೊತ್ತಿ ಸಮಾಜ ಮತ್ತು ದೇಶಕ್ಕಾಗಿ ಹೋರಾಟದ ಸಮಗ್ರತೆಯನ್ನು 
ಇಚ್ಚಿಸಿದರೆ ನೈಜ ಸಮಗ್ರತೆ ಸಾಧಿಸುವದು ಕಠಿಣವಾಗುತ್ತದೆ. 

ಗಾಂಧಿಯವರ ಮನಸ್ಸಿನಲ್ಲಿ ಇನ್ನು ವಿಶಾಲವಾದ ವಿಚಾರಗಳು ಬಂದಿದ್ದರೆ 
ಹೊಸತು೧೨ 

- ಆಗಸ್ಟ್ ೨೦೧೮ 


ಸ್ವಾತಂತ್ರ್ಯದ ವಿಚಾರ ಮತ್ತು ಪ್ರಯೋಗಇನ್ನೂ ಹೆಚ್ಚಿಗೆ 

ಪೂರ್ವದ ಭಾರತದಲ್ಲಿ ಸ್ವಾತಂತ್ರ್ಯದ ಕುರಿತು ಕೆಲವು 
ಪರಿಪಕ್ವವಾಗಬಹುದಿತ್ತು ಎಂಬ ಆಶಯಗಳು ಸದಾ 

ಚರ್ಚೆ ಮತ್ತು ಹೋರಾಟಗಳು ಸಮಗ್ರವಾಗಿರಲಿಲ್ಲವೋ 
ಕಾಡುತ್ತಲೇ ಇರುತ್ತವೆ. 

ಅದೆ ರೀತಿ ಇಂದಿನ ಚರ್ಚೆ ಮತ್ತು ಹೋರಾಟಗಳು 
ಕಾರ್ಮಿಕ ವರ್ಗ ಮತ್ತು ಇತರೆ ದುಡಿಯುವ 

ಸಮಗ್ರವಾಗಿಲ್ಲ . 
ಜನರ ಬಗ್ಗೆ ಗಾಂಧಿಯವರು ಅಳವಡಿಸಿಕೊಂಡ 

ದೀನದಲಿತರಿಗಾಗಿ ಸಾಮಾಜಿಕ ಸ್ವಾತಂತ್ರ್ಯದ 
ಮಾರ್ಗ ವಿಮರ್ಶಾತ್ಮಕವಾಗಿ ಅವಲೋಕನ 

ವಿಷಯ ಬಂದಾಗ ರಾಷ್ಟವಾದದ ನೆಪ ತೆಗೆಯುವದು, 
ಮಾಡಿದವರಲ್ಲಿ ಸಮಾಜವಾದಿ ಧುರೀಣ ಮತ್ತು 

ಲಿಂಗ ಸ್ವಾತಂತ್ರ್ಯದ ವಿಷಯ ಬಂದಾಗ ಭಾರತ 
ಚಿಂತಕರಾದ ಇ. ಎಂ . ಎಸ್. ನಂಬೂದ್ರಿಪಾದರವರು. 

ಮಾತೆಯೆಂಬ ಕಲ್ಪನೆ ತಂದು ಮಹಿಳೆಯರ ನೈಜ 
ಇವರು ತಮ್ಮ ಕೃತಿ ಮಹಾತ್ಮಾ ಮತ್ತು ವಾದದಲ್ಲಿ 

ಸ್ವಾತಂತ್ರ್ಯವನ್ನು ಬದಿಗಿಡುವುದು, ಆರ್ಥಿಕ ಸ್ವಾತಂತ್ರ್ಯದ 
ಗ್ರಾಮೀಣ ಬಡ ಜನತೆಗೆ ಸಂಬಂಧಿತವಲ್ಲದೆ 

ಆಶಯ ಬಂದಾಗ ದೇಶದ ಅಭಿವೃದ್ಧಿಯ ಬಗೆಗೆ 
ಕಾರ್ಮಿಕ ವರ್ಗ ಮತ್ತು ಇತರೆ ದುಡಿಯುವ ಜನರ 

ಮಾತನಾಡಿ ಸಮಾನತೆಯನ್ನು ಮುಚ್ಚಿಹಾಕುವದು 
ಬಗ್ಗೆಯು ಕೂಡಾ ಗಾಂಧಿಯವರ ಮಾರ್ಗವು 

ಇಂದಿನ ರಾಷ್ಟ್ರವಾದಿ ಮತ್ತು ಉದಾರವಾದಿ ರಾಜಕೀಯ 
ಪ್ರಯೋಗದಲ್ಲಿ ಅಥವಾ ನೈಜತೆಯಲ್ಲಿ ಮಧ್ಯಮ 

ಶಕ್ತಿ ಮತ್ತು ಧುರೀಣರ ರೂಢಿಯಾಗಿವೆ. ಇದೆಲ್ಲಾ 
ವರ್ಗಕ್ಕೆ ಸಹಾಯ ಮಾಡಿತ್ತು ಎಂದು ತಿಳಿಸುತ್ತಾರೆ. 

ನೋಡಿದಾಗ ನಮಗೆ ಇತಿಹಾಸದಲ್ಲಿ ನಡೆದ ಸ್ವಾತಂತ್ರ್ಯದ 
ಗಾಂಧಿಯವರ ವಿಚಾರ ಮತ್ತು ಚಟುವಟಿಕೆಗಳಾದ 

ಚರ್ಚೆಯು ಮತ್ತೆ ಮರಳಿಬಂದಿದೆ ಎಂದು ನಮಗೆ 
ಧರ್ಮದರ್ಶಿ ಸಿದ್ದಾಂತ, ರಾಜಕೀಯ ಚಟುವಟಿಕೆ 

ಅನ್ನಿಸುವದಿಲ್ಲವೆ? ಹಾಗೆ ಭಾವಿಸಿದ್ದರೆ ನಮ್ಮಲ್ಲಿ ಬಹಳಷ್ಟು 
ಗಳಿಗೆ ನಿರ್ದೇಶನಗಳಂತೆ ಕೆಲವು ನೈತಿಕ ಮೌಲ್ಯಗಳ 

ಜನ ಮೂಕಪ್ರೇಕ್ಷಕರೆ ? ಈ ಮೂಕಪ್ರೇಕ್ಷಕರಲ್ಲಿ ಅರಿವನ್ನು 
ಮೇಲೆ ಅವರ ಆಗ್ರಹ, ಸಂಸದೀ 

ಮೂಡಿಸಲು, ಎಲ್ಲರಿಗೂ ಸಮಗ್ರ ಸ್ವಾತಂತ್ರ್ಯದ 
ಸಂಸದೀಯ - ಮಿಗಿಲಾದ ಚಟುವಟಿಕೆಗಳನ್ನು ಕೂಡಿಸುವ ಅವರ ನಿಪುಣತೆಯ ಅನುಭವವಾಗಲು, ಮತ್ತೊಮ್ಮೆ ನವ ಪಂಡಿತಾ ರಮಾಬಾಯಿಯರ, ಫುಲೆ 
ದಾರಿ ಎಲ್ಲವೂ ಪ್ರಯೋಗದಲ್ಲಿ ಮಧ್ಯಮ ವರ್ಗಕ್ಕೆ ಅತಿದೊಡ್ಡ ಸಹಾಯವಾಗಿ ಅಂಬೇಡ್ಕರರವರ, ಲೋಹಿಯಾ ಮತ್ತು ನಂಬೂದ್ರಿಪಾದರವರ ನೇತೃತ್ವದ 
ಕಂಡುಬಂದವು ಎಂದು ನಂಬೂದ್ರಿಪಾದರವರು ತಿಳಿಸುತ್ತಾರೆ. 

ಸ್ವಾತಂತ್ರ್ಯ ಸಂಗ್ರಾಮದ ಅವಶ್ಯವಿದೆ ಎಂದು ಅನ್ನಿಸುವದಿಲ್ಲವೆ? 
ವಸಾಹತುಶಾಹಿಯ ಆಳ್ವಿಕೆಯ ಸಮಯದಲ್ಲಿ ರೈತರ ಸಮಸ್ಯೆಗಳ ಕುರಿತು ನಮ್ಮಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಹೊಸ ವಸಾಹತುಶಾಹಿ ಆವರಿಸಿದೆ 
ಗಾಂಧಿಯವರ ಪ್ರತಿಕ್ರಿಯೆಯು ಅಸ್ಪಷ್ಟ ಮತ್ತು ವಿರೋಧಾತ್ಮಕವಾಗಿತ್ತು ಎಂದು ಅಭಾ ಎಂದು ಹೇಳಲು, ಉದಾಹರಣೆಗಾಗಿ, ಕೆಲವು ಅಭಿವ್ಯಕ್ತಿಗಳನ್ನು ನಿವೇದನೆ 
ಪಾಂಡ್ಯರವರು ಚರ್ಚಿಸುತ್ತಾರೆ. ಹೀಗೆ ಚರ್ಚಿಸುವುದಕ್ಕೆ ಕೆಲವೊಂದು ಸಹಾಯಕ ಮಾಡಬೇಕಾಗುತ್ತದೆ. ಮೊದಲನೆಯದಾಗಿ, ಒಬ್ಬ ವ್ಯಕ್ತಿ ತಾನು ಯಾವ 
ಅಂಶಗಳಿವೆ. ೧೯೨೦ ಮತ್ತು ೩೦ರ ದಶಕಗಳಲ್ಲಿ ಸ್ಥಳೀಯ ಜಮೀನ್ದಾರರ ಆಹಾರವನ್ನು ತಿನ್ನಬೇಕೆಂದು ನಿರ್ಧರಿಸುವ ಸಾಮರ್ಥ್ಯ ಅವನಲ್ಲಿ ಇರದಿದ್ದರೆ 
ದಬ್ಬಾಳಿಕೆಯ ವಿರುದ್ಧ ರೈತರ ಹೋರಾಟ ಹೆಚ್ಚುತ್ತಿರುವಾಗ ಗಾಂಧಿಯವರು ಅವರ ಅಥವಾ ಅದನ್ನು ಬೇರೆಯವರು ಕಸಿದುಕೊಂಡರೆ ಆತನನ್ನು ಸ್ವತಂತ್ರ ವ್ಯಕ್ತಿಯೆಂದು 
ಅತೃಪ್ತಿಯ ಪ್ರದರ್ಶನವನ್ನು ಪ್ರತಿಕೂಲವಾಗಿ ಪ್ರತಿಕ್ರಿಯೆ ಮಾಡಿದರು. ಕರೆಯಲಾಗುವುದಿಲ್ಲ. ಎರಡನೆಯದಾಗಿ, ಒಬ್ಬ ಯುವಕ ಅಥವಾ ಯುವತಿ 
ಉದಾಹರಣೆಗಾಗಿ ೧೯೨೧ರಲ್ಲಿ ಜಾಸ್ತಿ ಬಾಡಿಗೆಗೆ ಒಳಗಾಗಿರುವ ರೈತರು ಉತ್ತರ ತಮ್ಮ ಮದುವೆಯನ್ನು ಸ್ವಯಂ ನಿರ್ಧಾರದಿಂದ ಮಾಡಿಕೊಳ್ಳುವುದಕ್ಕೆ ಸಾಮಾಜಿಕ 
ಪ್ರದೇಶದಲ್ಲಿ ಆರಂಭಿಸಿದ ಸಾಮಾಜಿಕ ಬಹಿಷ್ಕಾರ, ಬಾಡಿಗೆ ಕೊಡದ ಅಥವಾ ಅಡೆತಡೆಗಳಿದ್ದರೆ ಅವರನ್ನು ಸ್ವತಂತ್ರ ವ್ಯಕ್ತಿಗಳೆಂದು ಕರೆಯಲಾಗುವುದಿಲ್ಲ. 
ಅಬಾಡಿಗೆ ಕಾರ್ಯಾಚರಣೆಯನ್ನು ಗಾಂಧಿಯವರು ಬಲವಾಗಿ ಖಂಡಿಸಿದರು ಮೂರನೆಯದಾಗಿ , ಸಮಾಜದಲ್ಲಿ ಶೋಷಿತ ವರ್ಗದ ವ್ಯಕ್ತಿಯು ಖುಷಿಯಿಂದ 
ಮತ್ತು ಈ ಚಳವಳಿಯನ್ನು ಹಿಂಸೆಯ ಸಾಧನವೆಂದು ಕರೆದರು . ಸರ್ಕಾರದ ತಾನು ಇಚ್ಛೆಪಟ್ಟ ಪದ್ಧತಿಯಂತೆ ಆತನು ಮದುವೆಯಾಗಲು ಅಡೆತಡೆಗಳಿದ್ದರೆ 
ಕೃತ್ಯಗಳಿಂದ ರೈತರ ಹಿತಾಸಕ್ತಿಗಳಿಗೆ ಧಕ್ಕೆ ಬಂದರೆ, ಗಾಂಧಿಯವರು ರೈತರ ಅವನು ಅಥವಾ ಅವಳನ್ನು ಸ್ವತಂತ್ರ ವ್ಯಕ್ತಿಯೆಂದು ಕರೆಯಲಾಗುವದಿಲ್ಲ. 
ಹಿತಾಸಕ್ತಿಗಳನ್ನು ಪ್ರತಿಪಾದಿಸುತ್ತಿದ್ದರು. ಆದರೆ, ಗಾಂಧಿ ನೇತೃತ್ವದಲ್ಲಿರುವ ಕಾಂಗ್ರೆಸ್ , ಕೊನೆಯದಾಗಿ, ಒಬ್ಬ ಸಾಮಾನ್ಯ ವ್ಯಕ್ತಿಯು ತನ್ನ ನೆಲ , ಜಲ ಮತ್ತು ಇನ್ನಿತರ 
ಜಮೀನ್ದಾರರ ಹಿತಾಸಕ್ತಿಯಿಂದ ರೈತರ ಹಿತಾಸಕ್ತಿಗಳಿಗೆ ತೊಂದರೆಯಾದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ತನ್ನ ನೆಮ್ಮದಿ ಮತ್ತು ಸ್ವಾತಂತ್ರ್ಯಕ್ಕಾಗಿ 
ಪರಸ್ಪರ ನಂಬುಗೆ ಮತ್ತು ತಿಳುವಳಿಕೆಯ ಸಲಹೆ ನೀಡಿ ಸತತವಾಗಿ ಭಾರತೀಯ ಉಪಯೋಗಿಸಲು ಅಡೆತಡೆಗಳಿದ್ದರೆ ಆತನನ್ನು ಅಥವಾ ಅವಳನ್ನು ಸ್ವತಂತ್ರ 
ಪಟ್ಟಭದ್ರ ಹಿತಾಸಕ್ತಿಗಳ ಪರವಾಗಿ ಸಂಧಾನ ಮಾಡಿಕೊಳ್ಳುತಿತ್ತು ಎಂದು ಅಭಾ ವ್ಯಕ್ತಿಯೆಂದು ಕರೆಯಲಾಗುವದಿಲ್ಲ. ಇಂತಹ ಸ್ವಾತಂತ್ರ್ಯಹರಣ ಸಂಬಂಧಿತ 
ಪಾಂಡ್ಯರವರ ಸಂಶೋಧನೆಯಿಂದ ತಿಳಿದುಬರುತ್ತದೆ. 

ಘಟನೆಗಳು ನಮ್ಮ ದೇಶದಲ್ಲಿ ನಡೆಯುತ್ತಲೇ ಇವೆ ಮತ್ತು ಈಗೀಗ ಹೆಚ್ಚಾಗಿವೆ. 
ಈ ಮೇಲೆ ವಿಶ್ಲೇಷಣೆ ಮಾಡಿದ ಚರ್ಚೆ ಮತ್ತು ವಿವಿಧ ನಿಲುವುಗಳನ್ನು ಸ್ವಾತಂತ್ರ್ಯ ಸಮಗ್ರವಾಗಲು ಅದರ ಕುರಿತು ನಮ್ಮಲ್ಲಿರುವ ವಿಚಾರಗಳನ್ನು 
ಗಂಭೀರವಾಗಿ ವಿಚಾರಿಸಿದರೆ ನಮ್ಮಲ್ಲಿ ನಮ್ಮ ವಾಸ್ತವದ ಬಗ್ಗೆ ಕೆಲವು ಸಂಶಯಗಳು ಪರಸ್ಪರ ವಿನಿಮಯ ಮಾಡಿಕೊಳ್ಳಬೇಕು. ನಮ್ಮಲ್ಲಿರುವ ಗಾಂಧಿವಾದಿಗಳು ಮತ್ತು 
ಬರಬಹುದು. ಈಗ ನಾವಿರುವುದು ಸ್ವತಂತ್ರ ಪ್ರಜಾಪ್ರಭುತ್ವಾತ್ಮಕ ರಾಜಕೀಯ ತಿಲಕರಂತಹ ರಾಷ್ಟ್ರವಾದಿಗಳು ನವ ರಮಾಬಾಯಿ - ಸಾವಿತ್ರಿಬಾಯಿಯರ, ಫುಲೆ 
ವ್ಯವಸ್ಥೆಯಲ್ಲಿ. ಇಂತಹ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಸಾಮಾಜಿಕ ಮತ್ತು ಅಂಬೇಡ್ಕರವರ, ಲೋಹಿಯಾ- ನಂಬೂದ್ರಿಪಾದರವರ ಕೋರಿಕೆಗಳಿಗೆ ಸ್ಪಂದನೆ 
ಆರ್ಥಿಕ ಸ್ವಾತಂತ್ರ್ಯವನ್ನು ಅನುಭವಿಸಬೇಕು. ಆದರೆ, ಈ ಅನುಭವದ ಬಗ್ಗೆ ನಮ್ಮಲ್ಲಿ ಮಾಡಬೇಕು. ಈ ಸ್ಪಂದನೆಯಿಂದ ಸ್ವಾತಂತ್ರ್ಯದ ಅನುಭವ ಶ್ರೀಮಂತವಾಗಬೇಕು. 
ಯಾವುದೇ ಸಂಶಯವಿಲ್ಲದ ಉತ್ತರವಿಲ್ಲ. ತಕ್ಕಮಟ್ಟಿಗೆ ನಾವೆಲ್ಲಾ ರಾಜಕೀಯ ಇಲ್ಲವಾದರೆ, ನವ ಪಂಡಿತಾ ರಮಾಬಾಯಿ ಮತ್ತು ಸಾವಿತ್ರಿಬಾಯಿ , ಫುಲೆ ಮತ್ತು 
ಸ್ವಾತಂತ್ರ್ಯವನ್ನು ಅನುಭವಿಸುತ್ತಿದ್ದರೂ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಸಾಮಾಜಿಕ ಅಂಬೇಡ್ಕರ , ಲೋಹಿಯಾ ಮತ್ತು ನಂಬೂದ್ರಿಪಾದರವರ ನೇತೃತ್ವದ ಸ್ವಾತಂತ್ರ್ಯ 
ಮತ್ತು ಆರ್ಥಿಕದ ಅನುಭವ ಇನ್ನೂ ಆಗಿಲ್ಲ ಎಂದು ನಮ್ಮಲ್ಲಿರುವ ಆಧಾರಾಂಶಗಳು ಸಂಗ್ರಾಮ ಅತಿ ರಭಸದಲ್ಲಿ ನಡೆಯಬೇಕಾಗುತ್ತದೆ. 
ಮತ್ತು ವೈಯಕ್ತಿಕ ಅನುಭವಗಳು ತಿಳಿಸುತ್ತವೆ. ಸಾಮಾಜಿಕ ಮತ್ತು ಆರ್ಥಿಕ 
ಸ್ವಾತಂತ್ರದ ದಿಸೆಯಲ್ಲಿ ಪ್ರಯತ್ನ ನಡೆಯುತ್ತಿದೆ ಎಂದು ನಮ್ಮ ಸರ್ಕಾರಗಳು 

ಡಾ|| ಪ್ರಕಾಶ ದೇಸಾಯಿ 
ಮೊದಲಿನಿಂದಲೂ ಹೇಳುತ್ತಾ ಬಂದಿವೆ. ಆದರೆ ಈ ಪ್ರಯತ್ನಗಳು ಗುರಿ 

ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ 
ಮುಟ್ಟುವವರೆಗೆ ನಡೆಯುತ್ತಿಲ್ಲ ಮತ್ತು ಅದನ್ನು ಪೂರೈಸುವ ಇಚ್ಛಾಶಕ್ತಿ ನಮ್ಮ 

ಗೋವಾ ವಿಶ್ವವಿದ್ಯಾಲಯ , ಗೋವಾ 
ಸರ್ಕಾರ ಮತ್ತು ಹಲವು ರಾಜಕೀಯ ಶಕ್ತಿಗಳಲ್ಲಿಲ್ಲ. ಯಾವ ರೀತಿ ಸ್ವಾತಂತ್ರ್ಯ 
ಆಗಸ್ಟ್ ೨೦೧೮ 

- 

- ಹೊಸತು೧೩ 


ಅಧ್ಯಕ್ಷ ಟ್ರಂಪ್ ಪ್ರಾರಂಭಿಸಿರುವ ವಾಣಿಜ್ಯ ಸಮರ 


4959 


ಬಂಡವಾಳಶಾಹಿ ವ್ಯವಸ್ಥೆಯ ಹುಟ್ಟೇ ಪೈಪೋಟಿಗೆ ಮೂಲ. ವಸ್ತುಗಳ ಬಣ್ಣಿಸಿದೆ. ಅಮೆರಿಕದ ಸುಂಕದ ನೀತಿಗೆ 
ವಿನಿಮಯದ ಹಿಂದಿನ ವ್ಯವಸ್ಥೆ ಅದೃಶ್ಯಗೊಂಡಮೇಲೆ ಮಾರುಕಟ್ಟೆಗೆ ಹುಡುಕಾಟ, ಪ್ರತಿಯಾಗಿ ಚೀಣಾ ಅಮೆರಿಕದಿಂದ 
ಒಂದೇ ಸೂರಿನಡಿ ಅಗತ್ಯಕ್ಕಿಂತ ಹೆಚ್ಚಾಗಿ ಸರಕು ಉತ್ಪಾದನೆಯೇ ಅದರ ಸೃಷ್ಟಿ. ಆಮದು ಮಾಡಿಕೊಳ್ಳುತ್ತಿರುವ 
ಇಪ್ಪತ್ತನೆ ಶತಮಾನದಲ್ಲಿ ಎರಡು ಮಹಾಯುದ್ಧಗಳು ನಡೆದದ್ದೂ ಕೂಡ ಮಾರುಕಟ್ಟೆ ಸರಕುಗಳ ಮೇಲೆ ಸುಂಕ ವಿಧಿಸಿದೆ. 

ನ್ಯೂ ಸ್ಟೇಟ್ಸ್‌ಮನ್ ಪತ್ರಿಕೆ ಕೃಪೆ 
ವಿಸ್ತರಣೆಗಾಗಿಯೆ. ವಸಾಹತೀಕರಣವೂ ಕೂಡ ಅದರ ಒಂದು ಭಾಗ. ಶೋಷಣೆಯೇ ಕಳೆದ ಜೂನ್ ತಿಂಗಳಲ್ಲಿ ಅಮೆರಿಕ 
ಬಂಡವಾಳಶಾಹಿ ವ್ಯವಸ್ಥೆಗೆ ಆಧಾರ . ಮಾರುಕಟ್ಟೆಯ ನಿಯಂತ್ರಣಕ್ಕಾಗಿ ಯೂರೋಪಿಯನ್ ಯೂನಿಯನ್ ಕೆನಡಾ ಮತ್ತು ಮೆಕ್ಸಿಕೋದಿಂದ ತರಿಸಿಕೊಳ್ಳುವ 
ಹುಟ್ಟಿಕೊಂಡದ್ದು ಗ್ಯಾಟ್ ಎಂದು ಇಂಗ್ಲಿಷ್‌ನಲ್ಲಿ ಕರೆಯುತ್ತಿದ್ದ ವಾಣಿಜ್ಯ ಮತ್ತು ಉಕ್ಕು ಮತ್ತು ಅಲ್ಯೂಮಿನಿಯಂ ಮೇಲೆ ಸುಂಕ ಏರಿಸಿದರು. ಇದಕ್ಕೆ ಪ್ರತಿಯಾಗಿ ಆ 
ಸುಂಕದ ದರ ಕುರಿತ ಸಾಮಾನ್ಯ ಒಪ್ಪಂದ, ಸಾಕಷ್ಟು ದೀರ್ಘಕಾಲ ಇದ್ದ ಈ ಒಪ್ಪಂದ ದೇಶಗಳು ಅಮೆರಿಕದಿಂದ ಆಮದು ಮಾಡಿಕೊಳ್ಳುತ್ತಿದ್ದ ಸರಕುಗಳ ಮೇಲೆ ಸುಂಕ 
ಹೋಗಿ, ಬಂದದ್ದು ವಿಶ್ವ ವಾಣಿಜ್ಯ ಸಂಸ್ಥೆ, ಪ್ರಸ್ವವಾಗಿ ಡಬ್ಲ್ಯೂಟಿಒ . ಇಪ್ಪತ್ತೊಂದನೆ ವಿಧಿಸಿವೆ. ಈ ದೇಶಗಳು ಅಮೆರಿಕದಿಂದ ಸುಮಾರು ೨೭ ಬಿಲಿಯ ಡಾಲರುಗಳಷ್ಟು 
ಶತಮಾನದ ಹೊಸ ಅವತಾರ ಎನ್ನ ಎಲ್ಲ. ಅದರ ಪರಿಣಾಮವೇ ಸರಕುಗಳನ್ನು ಆಮದು ಮಾಡಿಕೊಳ್ಳುತ್ತಿವೆ. 
ಜಾಗತೀಕರಣ , ಉದಾರೀಕರಣ, ವಗೈರೆ ವಗೈರೆ ನೀತಿಯ ಪ್ರವೇಶ. ಇದೀಗ ಈಚೆಗೆ ಕೆನಡಾದ ಕ್ವಿಬೆಕ್ ಪ್ರಾಂತದಲ್ಲಿ ಜರುಗಿದ ಏಳು ಶ್ರೀಮಂತ ರಾಷ್ಟ್ರಗಳ 
ಪ್ರಾರಂಭವಾಗಿದೆ ಬಂಡವಾಳಶಾಹಿ ವ್ಯವಸ್ಥೆಯ ವಾಣಿಜ್ಯ ಸಮರ. 

ನಾಯಕರ ಸಮಾವೇಶದಲ್ಲಿ ಡೋನಾಲ್ಡ್ ಟ್ರಂಪ್‌ರವರ ವಾಣಿಜ್ಯ ಸಮರ ಪ್ರಸ್ತಾಪಕ್ಕೆ 
ಇದನ್ನು ಪ್ರಾರಂಭಿಸಿದ್ದು ಬಂಡವಾಳಶಾಹಿ ಜಗತ್ತಿನಲ್ಲಿ ಅಗ್ರಸ್ಥಾನದಲ್ಲಿರುವ, ಬಂದಿತ್ತು. ಟ್ರಂಪ್ ವಿಶ್ವ ವಾಣಿಜ್ಯ ಸಂಸ್ಥೆಯೊಂದಿಗೆ ಅಮೆರಿಕ ಮಾಡಿಕೊಂಡಿರುವ 
ಆರ್ಥಿಕವಾಗಿ , ಸೈನಿಕವಾಗಿ ಬಲಾಡ್ಯವೆನಿಸಿರುವ ಅಮೆರಿಕದ ಅಧ್ಯಕ್ಷ 

ಒಪ್ಪಂದ ಅತ್ಯಂತ ಕೆಟ್ಟದ್ದು ಎಂದು ಬಣ್ಣಿಸಿದ್ದಾರೆ. ಡಬ್ಲ್ಯೂಟಿಒ 
ಡೋನಾಲ್ಡ್ ಟ್ರಂಪ್, ಈ ಸಮರದ ಪರಿಣಾಮ ಏನು ಎನ್ನುವುದನ್ನು 

ಸರ್ವನಾಶಕಾರಿ ಸಂಸ್ಥೆ ಎಂದು ೨೦೧೮ರ ಆದಿಯಲ್ಲೇ ಅವರು 
ಈಗಲೇ ಹೇಳುವಂತಿಲ್ಲ. ಸೋಲು ಗೆಲವು ಅನಿಶ್ಚಿತ. ಭಾರತದಂಥ 

ಹೇಳಿದ್ದರು. ಈಗ ತಾನೇ ಉಪಕ್ರಮಿಸಿ, ಸ್ಥಾಪಿಸಿದ ಜಾಗತಿಕ 
ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೇಲೆ ದುಷ್ಪರಿಣಾಮವಾಗುವುದಂತೂ 

ಸಂಸ್ಥೆಯನ್ನು ಬುಡಮೇಲು ಮಾಡಲು ಹೊರಟಿದೆ ಅಮೆರಿಕ ಟ್ರಂಪ್ 
ಖಚಿತ. ಅಮೆರಿಕ ಮೊದಲು, ಅಮೆರಿಕ ಅಮೆರಿಕನ್ನರಿಗೆ ಮುಂತಾದ 

ಆಡಳಿತದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಡಬ್ಲ್ಯೂಟಿಒ ದ ಒಂದೊಂದು 
ಘೋಷಣೆಗಳಿಂದ ಅಧಿಕಾರಕ್ಕೇರಿರುವ ಟ್ರಂಪ್ ಯಾವಾಗ ಏನು 

ನಿಯಮವನ್ನೂ ಟ್ರಂಪ್ ಉಲ್ಲಂಘಿಸುತ್ತಿದ್ದಾರೆ. ಈ ವಾಣಿಜ್ಯ 
ನಿರ್ಧಾರ ಕೈಗೊಳ್ಳುತ್ತಾರೆ ಎನ್ನುವುದು ಅನೂಹ್ಯ. ಒಂದೊಂದಾಗಿ 

* ಸಂಘಟನೆಯ ನ್ಯಾಯಾಲಯಕ್ಕೆ ನೇಮಕವನ್ನು ತಡೆಹಿಡಿದಿದ್ದಾರೆ. ಈ 
ಅಮೆರಿಕ ಮಾಡಿಕೊಂಡಿದ್ದ ಒಪ್ಪಂದಗಳಿಂದ, ವಿಶ್ವಸಂಸ್ಥೆಯ ಅಂಗ 

ನ್ಯಾಯಾಲಯವು ವಾಣಿಜ್ಯ ವಿವಾದವನ್ನು ವಿಚಾರಣೆ ನಡೆಸಿ 
ಸಂಸ್ಥೆಗಳಿಂದ ಹೊರಬೀಳುತ್ತಿದೆ . ಇರಾನಿನೊಂದಿಗೆ ಮಾಡಿಕೊಂಡಿದ್ದ ಪರಮಾಣು ಬಗೆಹರಿಸುವುದರಲ್ಲಿ ನಿರತವಾಗಿತ್ತು . ಈಗ ನ್ಯಾಯಾಲಯದ ಕಲಾಪಗಳು ಟ್ರಂಪ್ 
ಒಪ್ಪಂದವನ್ನು ಏಕಪಕ್ಷೀಯವಾಗಿ ರದ್ದುಗೊಳಿಸಿರುವ ಅಧ್ಯಕ್ಷ ಟ್ರಂಪ್ ಮತ್ತೊಮ್ಮೆ ಆ ನಿರ್ಧಾರದಿಂದಾಗಿ ಸ್ಥಗಿತಗೊಂಡಿವೆ. ಭಯೋತ್ಪಾದಕರು ನ್ಯೂಯಾರ್ಕ್ 
ದೇಶದ ಮೇಲೆ ಆರ್ಥಿಕ ದಿಗ್ಟಂಧನ ಹೇರಿದ್ದಾರೆ. ಯೂರೋಪಿಯನ್ ಯೂನಿಯನ್ ನಗರದಲ್ಲಿರುವ ಡಬ್ಲ್ಯೂಟಿಒ ಕಟ್ಟಡದ ಮೇಲೆ ದಾಳಿ ನಡೆಸಿ ಧ್ವಂಸ ಮಾಡಿದರು, ಈಗ 
ಹಾಗೂ ಇತರ ದೇಶಗಳು ಈ ಕ್ರಮವನ್ನು ತೀವ್ರವಾಗಿ ವಿರೋಧಿಸಿವೆ, ಸಹಕರಿಸಲು ಅಧ್ಯಕ್ಷ ಟ್ರಂಪ್ ಡಬ್ಲ್ಯೂಟಿಒ ವ್ಯವಸ್ಥೆಯನ್ನೇ ಧ್ವಂಸ ಮಾಡಲು ಹೊರಟಿದ್ದಾರೆ. 
ನಿರಾಕರಿಸಿವೆ. ಈಗ ವಾಣಿಜ್ಯ ಸಮರ ಸಾರಿ ಡಬ್ಲ್ಯೂಟಿಒ ವ್ಯವಸ್ಥೆಯನ್ನೇ ಬುಡ ಜಾಗತೀಕರಣಗೊಂಡಿರುವ ಜಗತ್ತಿನಲ್ಲಿ ಈ ಸುಂಕದ ಸಮರ ಆರ್ಥಿಕಾಭಿವೃದ್ಧಿಗೆ 
ಮೇಲು ಮಾಡಲು ಹೊರಟಿದ್ದಾರೆ ಟ್ರಂಪ್. ಇದಕ್ಕೆ ಸಾರ್ವತ್ರಿಕವಾದ ವಿರೋಧವಿದೆ. ಮಾರಕವಾಗುವುದು ಖಚಿತ. ಅನಿಶ್ಚಿತ ಪರಿಣಾಮಗಳನ್ನುಂಟುಮಾಡುವ ಈ 
- ಚೀಣಾವನ್ನು ಗುರಿಯಾಗಿರಿಸಿಕೊಂಡು ಕೆಲ ತಿಂಗಳ ಹಿಂದೆ ಪ್ರಾರಂಭವಾದ ವಾಣಿಜ್ಯ ಸಮರ ಎಲ್ಲಿಗೆ ಮುಟ್ಟುವುದೋ ನೋಡಬೇಕು. ಅಧ್ಯಕ್ಷ ಟ್ರಂಪ್ ಆಡಳಿತದಲ್ಲಿ 
ಸುಂಕ ಸಮರ ಇತರ ದೇಶಗಳಿಗೂ ವಿಸ್ತರಿಸಿದೆ. ಚೀಣಾದೊಂದಿಗೆ ವಾಣಿಜ್ಯ ಇನ್ನೂ ಏನೇನು ಕಾದಿದೆಯೋ ! ಶೀತಯುದ್ಧ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದದ್ದು ಪಶ್ಚಿಮ 
ಸಂಬಂಧಗಳಲ್ಲಿ ಅಮೆರಿಕ ಪಾವತಿಸಬೇಕಾಗಿರುವ ಮೊತ್ತದಲ್ಲಿ ತೀವ್ರ ಕೊರತೆ ಇದೆ. ರಾಷ್ಟ್ರಗಳ ಮಿಲಿಟರಿ ಕೂಟ ಉತ್ತರ ಅಟ್ಲಾಂಟಿಕ್ ಕೌಲು ಸಂಘಟನೆ ( ನ್ಯಾಟೋ ). 
ಚೀಣಾದಿಂದ ಅಮೆರಿಕಾಗೆ ಆಮದಾಗುವ ಸರಕುಗಳ ಮೇಲೆ ಶೇಕಡ ೨೫ರಷ್ಟು ಇದರಲ್ಲಿ ಅಮೆರಿಕದ ಪಾಲು, ಪ್ರಾಧಾನ್ಯತೆಯೇ ಹೆಚ್ಚು. ಈಗ ಈ ಮಿಲಿಟರಿ ಕೂಟಕ್ಕೆ 
ತೆರಿಗೆ ಹೆಚ್ಚಿಸಲಾಗಿದೆ. ಪ್ರತಿ ವರ್ಷ ಅಮೆರಿಕಾಗೆ ಚೀಣಾದಿಂದ ಹೆಚ್ಚು ಕಡಿಮೆ ೫೦೦ ಸದಸ್ಯರಾಗಿರುವ ರಾಷ್ಟ್ರಗಳು ತಮ್ಮ ಮಿಲಿಟರಿ ವೆಚ್ಚವನ್ನು ಹೆಚ್ಚಿಸಬೇಕೆಂದು ಅಧ್ಯಕ್ಷ 
ಬಿಲಿಯ ಡಾಲರುಗಳಷ್ಟು ಸರಕುಗಳು ರಫ್ತಾಗುತ್ತವೆ. ಅಮೆರಿಕದ ಈ ಕ್ರಮವನ್ನು ಟ್ರಂಪ್ ಒತ್ತಡ ಹೇರುತ್ತಿದ್ದಾರೆ. ಜಗತ್ತಿನ ಹಲವು ದೇಶಗಳಲ್ಲಿ ಅಮೆರಿಕದ ಸೈನಿಕ 
ಚೀಣ ಆರ್ಥಿಕ ವ್ಯವಹಾರಗಳ ಇತಿಹಾಸದಲ್ಲಿ ಅತಿ ದೊಡ್ಡ ವಾಣಿಜ್ಯ ಸಮರ ಎಂದು ನೆಲೆಗಳಿವೆ. ಬೇರಾವ ರಾಷವೂ ಅಂಥ ವ್ಯವಸ್ಥೆಯನ್ನು ಹೊಂದಿಲ್ಲ. 

ಅಮೆರಿಕದೊಂದಿಗೆ ಸಖ್ಯ ಬೆಳೆಸಿ, ಪ್ರಮುಖ ಪಾಲುದಾರನಾಗಲು 
ಹವಣಿಸುತ್ತಿರುವ ಭಾಜಪ ನೇತೃತ್ವದ ಭಾರತ ಸರಕಾರ ಮುಂದೆ ಎಚ್ಚರಿಕೆಯ ಹೆಜ್ಜೆ 
ಇರಿಸಬೇಕಾಗಿದೆ. ಈಗಾಗಲೇ ಇರಾನಿನಿಂದ ಆಮದು ಮಾಡಿಕೊಳ್ಳುತ್ತಿರುವ 
ತೈಲವನ್ನು ಸ್ಥಗಿತಗೊಳಿಸಲು ಅಮೆರಿಕ ಒತ್ತಡ ತರುತ್ತಿದೆ. ಈಗಾಗಲೇ ಭಾರತದ 
ಗ್ರಾಹಕರು ಬಳಸುವ ತೈಲಕ್ಕೆ ಅಧಿಕ ಬೆಲೆ ನೀಡಿ ಪರಿತಪಿಸುತ್ತಿದ್ದಾರೆ. ಅಮೆರಿಕ 
ಇದೀಗ ಪ್ರಾರಂಭಿಸಿರುವ ವಾಣಿಜ್ಯ ಸಮರದ ಪರಿಣಾಮಗಳನ್ನು ಮೋದಿಸರಕಾರ 
ಎದುರಿಸಬೇಕಾಗಿದೆ. ಪ್ರಾಯಶಃ ಈ ಸಮರ ಜಾಗತೀಕರಣದ ಅಂತ್ಯಕ್ಕೆ 
ನಾಂದಿಯಾದೀತು. 


ಸೀಯಾರ್ಕೆ 
ಚೌಬೀನ , ನಂ . ೮೪೯ , ೬ನೇ ಕ್ರಾಸ್, ಬನಶಂಕರಿ 3ನೇ ಹಂತ 

೩ನೇ ಬ್ಲಾಕ್ , ಕತ್ರಿಗುಪ್ಪೆ , ಬೆಂಗಳೂರು - ೫೬೦ ೦೮೫ 


ಹೊಸತು೧೪ 


- ಆಗಸ್ಟ್ ೨೦೧೮ 


೨೦೧೪ರ ಲೋಕಸಭಾ ಚುನಾವಣೆಯಲ್ಲಿ ಪೊಳ್ಳು ಚಿತ್ರಿಸಲಾಗುತ್ತಿದೆ. ಉತ್ತರ ಪ್ರದೇಶದಲ್ಲಿ ಮದರಸಾಗಳಿಗೆ ಕೇಸರಿ ಬಣ್ಣ ಬಳಿಯಲಾಗುತ್ತಿದೆ. 
ಘೋಷಣೆಗಳ ಮಹಾಪೂರ ಹರಿಸಿ ಭಕ್ತರನ್ನು ಉನ್ಮಾದಗೊಳಿಸಿ ಬ್ರಿಟಿಷ್ ಅಧಿಕಾರಿಗಳಿಗೆ ತನ್ನನ್ನು ಕಾರಾಗೃಹದಿಂದ ಬಿಡುಗಡೆ ಮಾಡಬೇಕೆಂದು ಅಂಗಲಾಚಿದ್ದ 
ಅಮಾಯಕರನ್ನು ಭ್ರಮಾಧೀನರನ್ನಾಗಿಸಿ ಕೇವಲ ಶೇಕಡ ದಾಮೋದರ ಸಾವರ್ಕರ್ ಮತ್ತು ಮಹಾತ್ಮ ಗಾಂಧಿಯನ್ನು ಗುಂಡಿಕ್ಕಿ ಕೊಂದ ನಾಥೋರಾಮ್ 
೩೧ರಷ್ಟು ಮತ ಗಳಿಸಿದ್ದರೂ ಏಕಮೇವ ಚಕ್ರಾಧಿಪತಿಯಂತೆ ಗೋಡ್ಡೆಯನ್ನು ದೇಶಪ್ರೇಮಿಗಳನ್ನಾಗಿ ಪರಿವರ್ತಿಸಿಬಿಟ್ಟಿದ್ದಾರೆ. ಮುಗ್ಗ ವಿದ್ಯಾರ್ಥಿಗಳು ಓದುವ 
ಅಧಿಕಾರದ ಚುಕ್ಕಾಣಿ ಹಿಡಿದ ನರೇಂದ್ರ ಮೋದಿ ಅದೇ ವರ್ಷದ ಪಠ್ಯಪುಸ್ತಕಗಳಲ್ಲಿ ಮೊಘಲ್ ದೊರೆಗಳು ಹಿಂದು ವಿರೋಧಿಗಳೆಂದು ವಿವರಿಸಲಾಗಿದೆ. ಹಿಂದು 
ಸ್ವಾತಂತ್ರ್ಯ ದಿನದಂದು ದೆಹಲಿಯ ಕೆಂಪುಕೋಟೆ ಏರಿ ನಿಂತು ದೇವಾಲಯಗಳನ್ನು ಕೆಡವಿ ಅವುಗಳ ಮೇಲೆ ಮಸೀದಿಗಳನ್ನು ಕಟ್ಟಲಾಗಿದೆ ಎಂಬ ಭಾವನೆಗಳನ್ನು 
ಜಗತ್ತಿನ ಎಲ್ಲ ರಾಷ್ಟ್ರಗಳ ಬಂಡವಳಿಗರನ್ನು ಭಾರತದಲ್ಲಿ ಕೆಣಕುವ ಪ್ರಚಾರವಂತೂ ವ್ಯವಸ್ಥಿತವಾಗಿ ಮತ್ತು ಬಿರುಸಾಗಿ ಸಾಗುತ್ತಿದೆ. ಇದಕ್ಕೆ ಪೂರಕವಾಗಿ 
ಬಂಡವಾಳ ಹೂಡಲು ಕೈ ಬೀಸಿ ಕರೆದದ್ದು ಮತ್ತು ಅವರು ಭಾರತೀಯ ಇತಿಹಾಸ ಸಂಶೋಧನಾ ಮಂಡಲಿಗೆ ಸಂಘ ಪರಿವಾರದ ಅಳಲೆಕಾಯಿ ಪಂಡಿತರನ್ನು 
ಬರದೇ ಇದ್ದುದು ಈಗ ಹಳೆಯ ಕಥೆ. ಈಗ ಮತ್ತೊಮ್ಮೆ ತುರುಕಲಾಗಿದೆ. ಮೋದಿ ಆಳ್ವಿಕೆಯಲ್ಲಿ ನಿಜಕ್ಕೂ ಭಾರತ ಬದಲಾಗುತ್ತಿದೆ. ಬಹುತ್ವ ಸಂಸ್ಕೃತಿಯ 
೨೦೧೮ರ ಸ್ವಾತಂತ್ರ್ಯ ದಿನದಂದು ಅದೇ ಕೆಂಪುಕೋಟೆಯ ಮೇಲೆ ಏಕತ್ವದ ದಾಳಿ ನಡೆಯುತ್ತಿದೆ . ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೂರಲಾಗಿದೆ. 
“ ತುಳಿದು ” ನಿಂತು “ದೇಶ ಬದಲಾಗುತ್ತಿದೆ ” “ ಅಭಿವೃದ್ಧಿ” “ ಒಳ್ಳೆಯ ಕೆಂಪುಕೋಟೆ ಪಾರಂಪರಿಕ ಸ್ಮಾರಕ 
ದಿನಗಳು ” ಇತ್ಯಾದಿ ಘೋಷಣೆಗಳ ಹಳೆಯ ಮದ್ಯವನ್ನು ಹೊಸ ಸಂಘ ಪರಿವಾರದ “ಹಿಟ್ ಲಿಸ್ಟ್ ನಲ್ಲಿ ಬಾಬ್ರಿ ಮಸೀದಿಯಲ್ಲದೆ ಇನ್ನೂ ಅನೇಕ ಮೊಘಲ್ 
ಬಾಟಲಿಯಲ್ಲಿ ಹಾಕಿ ಹಂಚಲಿದ್ದಾರೆ. ಚರಿತ್ರೆಯನ್ನು ಬದಲಾಯಿಸಿ ಆಳ್ವಿಕೆಯ ಪಾರಂಪರಿಕ ಸ್ಮಾರಕಗಳು ಸೇರಿವೆ. ಅವುಗಳಲ್ಲಿ ಈಗ ಸಂಘ ಪರಿವಾರದ ಗುರಿಗೆ 
ಬಿಟ್ಟರೆ ದೇಶವನ್ನೇ ಬದಲಾಯಿಸಿದಂತೆ, ಒಳ್ಳೆಯ ದಿನಗಳು ಸಿಕ್ಕಿರುವುದು ದೆಹಲಿಯ ಪ್ರಖ್ಯಾತ ಕೆಂಪುಕೋಟೆ. ಈ ಕೋಟೆಗೆ ಸುದೀರ್ಘ ಇತಿಹಾಸವಿದೆ. 
ಬಂದಂತೆ, ದೇಶದ ಅಭಿವೃದ್ಧಿಯಾದಂತೆ ಎಂಬುದು ಸಂಘ ೧೬೪೮ನೇ ಇಸವಿಯಲ್ಲಿ ಐದನೇ ಮೊಘಲ್ ದೊರೆ ಶಹಜಹಾನ್ ತನ್ನ ರಾಜಧಾನಿಯನ್ನು 
ಪರಿವಾರದ ಮತ್ತು ಅದರ ಪ್ರಚಾರಕ ನರೇಂದ್ರ ಮೋದಿಯವರ ಆಗ್ರಾದಿಂದ ದೆಹಲಿಗೆ ಸ್ಥಳಾಂತರಗೊಳಿಸುವ ಸಲುವಾಗಿ ಕೆಂಪುಕೋಟೆಯನ್ನು ಕಟ್ಟಿದ್ದು. ೧೮೫೭ರ 
ಗಾಢ ನಂಬಿಕೆ. ಹಾಗಾಗಿ ಭಾರತದ ಇತಿಹಾಸವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹಾದೂರ್ ಶಾ ಜಫಿರ್‌ನ ನೇತೃತ್ವದಲ್ಲಿ ಬ್ರಿಟಿಷ್ 
ಬದಲಾಯಿಸುವುದೇ ನರೇಂದ್ರ ಮೋದಿಯ ನಿತ್ಯ ಕಾಯಕವಾಗಿ ಸೇನೆಯ ವಿರುದ್ದ ಹೋರಾಡಿ ಮಡಿದ ಹುತಾತ್ಮ ಯೋಧರ ಚರಿತ್ರೆಯನ್ನೊಳಗೊಂಡಿದೆ. 
ಬಿಟ್ಟಿದೆ. ಈ ನಂಬಿಕೆಯ ಫಲವೇ ೧೬ನೇ ಶತಮಾನದ ಬಾಬ್ರಿ ೧೯೪೭ರ ಆಗಸ್ಟ್ ೧೫ರಂದು ದೇಶ ಗಳಿಸಿದ ಸ್ವಾತಂತ್ರ್ಯವನ್ನು ಜಗತ್ತಿಗೆ ಘೋಷಿಸಲು 
ಮಸೀದಿ ೧೯೯೨ರಲ್ಲಿ ನೆಲಸಮಗೊಂಡಿದ್ದು , ೨೦೦೨ರ 
ಗುಜರಾತ್ ಹತ್ಯಾಕಾಂಡ ನಡೆದದ್ದು. 
ಬಹುತ್ವ ಸಂಸ್ಕೃತಿಯ ಮೇಲೆ ಏಕತ್ವದ ದಾಳಿ 

ನರೇಂದ್ರ ಮೋದಿ ಪ್ರಧಾನ ಮಂತ್ರಿಯಾದ ನಂತರ ಭಾರತದ 
ಚರಿತ್ರೆಯನ್ನು ತಿರುಚಿ ಹೊಸ ಚರಿತ್ರೆಯನ್ನು ಬರೆಯುವ ಪ್ರಕ್ರಿಯೆ 
ನಿರಂತರವಾಗಿ ಮತ್ತು ಅಧಿಕೃತವಾಗಿ ನಡೆಯುತ್ತಿದೆ. ಪುರಾಣವೇ . 
ಇತಿಹಾಸವಾಗಿ ಪರಿವರ್ತಿತವಾಗುತ್ತಿದೆ. ಮತೀಯ ಸಾಮರಸ್ಯಕ್ಕೆ 
ಹೆಸರಾದ ಮೊಘಲ್ ದೊರೆ ಅಕರ್‌ ಮತಾಂಧನಾಗಿದನೆಂದು 
ಪ್ರಚಾರ ಮಾಡಲಾಗುತ್ತಿದೆ. ಬ್ರಿಟಿಷರ ವಿರುದ್ದ ಹೋರಾಡಿ ದೇಶ 
ಪ್ರೇಮ ಮೆರೆದ ಟಿಪ್ಪು ಸುಲ್ತಾನನನ್ನು ಹಿಂದು ದ್ವೇಷಿ ಎಂದು 


ದೆಹಲಿಯ 
ಕೆಂಪುಕೋಟೆಯ 
ಖಾಸಗೀಕರಣ 


ಮುರಳಿಧರ ಚಿಕ್ಕಮಗಳೂರು| 


ಆಗಸ್ಟ್ ೨೦೧೮ - 


ಹೊಸತು೧೫ 


ಪಂಡಿತ್ ಜವಹರ್‌ಲಾಲ್ ನೆಹರು ಹತ್ತಿದ್ದು ಕೆಂಪುಕೋಟೆಯನ್ನು ಇದು ತಾಜ್‌ಮಹಲ್ ಸೇರಿದೆ. ದೇಶದ ಪಾರ್ಲಿಮೆಂಟ್ ಭವನ ಈ ಪಟ್ಟಿಯಲ್ಲಿಲ್ಲ. ಅದು 
ಕೆಂಪುಕೋಟೆಯ ಇತಿಹಾಸ, ಪರಂಪರೆ ಹಾಗೂ ಹಿರಿಮೆ . ಆದಕಾರಣವೇ ಯುನೆಸ್ಕೊ ಎಂದೋ ಕಾರ್ಪೊರೇಟ್‌ಗಳ ಹಿಡಿತಕ್ಕೆ ಹೋಗಿಬಿಟ್ಟಿದೆ ಎಂಬುದು ಹಲವಾರು 
೨೦೦೭ರಲ್ಲಿ ಕೆಂಪುಕೋಟೆಯನ್ನು ಜಾಗತಿಕ ಪಾರಂಪರಿಕ ಸ್ಮಾರಕ ” ಎಂದು ಜನರ ಅಭಿಮತ. ದೇಶದ ಇತಿಹಾಸವನ್ನು ಬದಲಿಸುವ ಸಂಘ ಪರಿವಾರದ 
ಘೋಷಿಸಿತು. ಕೇಂದ್ರ ಸರ್ಕಾರದ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕಾರ್ಯಸೂಚಿಗೆ ಕಾರ್ಪೊರೇಟ್‌ಗಳು ಕೈ ಜೋಡಿಸಿದ್ದಾರೆ. 
ಕೆಂಪುಕೋಟೆಯ ಜವಾಬ್ದಾರಿ ಮತ್ತು ಉಸ್ತುವಾರಿಯನ್ನು ವಹಿಸಿಕೊಂಡಿತ್ತು. ವಿಷ್ಣು ಹರಿ ದಾಲ್ಮೀಯ - ಬಾಬ್ರಿ ಮಸೀದಿ 
ಸಾಕಷ್ಟು ಶ್ರಮ ವಹಿಸಿ ದೇಶೀಯ ಮತ್ತು ವಿದೇಶೀಯ ಪ್ರವಾಸಿಗರಿಗೆ ದೆಹಲಿಯ ಕೆಂಪುಕೋಟೆಯನ್ನು ದತ್ತು ತೆಗೆದುಕೊಂಡಿರುವ ದಾಲಿಯ ಭಾರತ್ 
ಕೆಂಪುಕೋಟೆಯ ಹೊರಾವರಣ ಮತ್ತು ಒಳಾವರಣಗಳಲ್ಲಿ ಅನೇಕ ಸೌಲಭ್ಯಗಳನ್ನು ಸಂಸ್ಥೆಗೆ ಪಾರಂಪರಿಕ ಸ್ಮಾರಕಗಳನ್ನು ಉಳಿಸಿ ಅಭಿವೃದ್ಧಿಗೊಳಿಸುವ ಅನುಭವ ಇಲ್ಲ. 
ಒದಗಿಸಿಕೊಟ್ಟಿತ್ತು. ಈ ಕೋಟೆಯ ಚರಿತ್ರೆಯನ್ನು ಸಾರುವ ಬೆಳಕು - ಧ್ವನಿ ಪ್ರದರ್ಶನ ಆದರೆ ಮೊಘಲ್ ಕಾಲದ ಪಾರಂಪರಿಕ ಸ್ಮಾರಕಗಳನ್ನು ಉರುಳಿಸುವ ಅನುಭವ 
ಪ್ರವಾಸಿಗರಿಗೆ ಮುಖ್ಯ ಆಕರ್ಷಣೆಯಾಗಿದೆ. ಮೊಘಲ್ ಆಳ್ವಿಕೆಯ ಸಾಂಸ್ಕತಿಕ ಹೊಂದಿದೆ. ದಾಲ್ಮೀಯ ಸಂಸ್ಥೆಯ ವಿಷ್ಣು ಹರಿ ದಾಲ್ಮೀಯ ಕುಟುಂಬದ ಹಿರಿಯರು. 
ಕೊಡುಗೆಯನ್ನು ನೆನಪಿಸುತ್ತದೆ. ಮೋದಿ ಸರ್ಕಾರದ ತೀರ್ಮಾನ, ಭಾರತ ಬದಲಾಗ ಇವರು ವಿಶ್ವ ಹಿಂದು ಪರಿಷತ್ , ಅಂತರರಾಷ್ಟ್ರೀಯ ವಿಶ್ವ ಹಿಂದು ಪರಿಷತ್‌ನ 
ಬೇಕೆಂದರೆ ಕೆಂಪುಕೋಟೆಯ ಇತಿಹಾಸ ಸ್ಮರಣೆ ನಿಲ್ಲಲೇಬೇಕು ಎಂಬುದಾಗಿದೆ! ಅಧ್ಯಕ್ಷರಾಗಿದ್ದವರು. ಈಗ ಇವರು ವಿಶ್ವ ಹಿಂದು ಪರಿಷತ್‌ನ ಸಲಹಾ ಮಂಡಲಿಯ 
ಪಾರಂಪರಿಕ ಸ್ಮಾರಕ - ದತ್ತು ಯೋಜನೆ | 

ಹಿರಿಯ ಸದಸ್ಯರು. ವಿಷ್ಣು ಹರಿ ದಾಲ್ಮೀಯ ಎಂಬಾತ ಬಾಬ್ರಿ ಮಸೀದಿ ಪ್ರಕರಣದಲ್ಲಿನ 
ನರೇಂದ್ರ ಮೋದಿಗೆ ಸಂಘ ಪರಿವಾರದ ಸೇವೆಯೇ ದೇಶ ಸೇವೆ. ಕಳೆದ ವರ್ಷ ಆರೋಪಿಗಳಲ್ಲೊಬ್ಬರು. ಇದೇ ವಿಷ್ಣು ಹರಿ ದಾಲಿಯ ವಿಶ್ವ ಹಿಂದು ಪರಿಷತ್‌ನ ಅಧ್ಯಕ್ಷ 
ಸೆಪ್ಟೆಂಬರ್ ೨೭ರಂದು ಜಾಗತಿಕ ಪ್ರವಾಸಿ ದಿನ ” ಆಚರಣೆಯ ಸಂದರ್ಭದಲ್ಲಿ ಅಶೋಕ್ ಸಿಂಘಾಲ್‌ಗೆ ಅವರ ತೊಂಭತ್ತನೇ ಜನ್ಮ ದಿನದಂದು ಕೇಂದ್ರ ಗೃಹ ಸಚಿವ 
“ಒಂದು ಪಾರಂಪರಿಕ ಸ್ಮಾರಕ ದತ್ತು ತೆಗೆದುಕೊಳ್ಳಿ” ಎಂದು ಮೋದಿ ರಾಜನಾಥ್ ಸಿಂಗ್ ಅವರ ಸಮ್ಮುಖದಲ್ಲಿ ರಾಮ ಮಂದಿರವನ್ನು ಅವರಿಗೆ ಹುಟ್ಟುಹಬ್ಬದ 
ಕಾರ್ಪೊರೇಟ್ ದಣಿಗಳಿಗೆ ಕರೆಕೊಟ್ಟರು. ಮೋದಿ ಸರ್ಕಾರದ ಇಂತಹ ಯೋಜನೆ ಕಾಣಿಕೆಯಾಗಿ ಸಲ್ಲಿಸಬೇಕೆಂದು ಪ್ರಧಾನಿ ಮೋದಿಯವರನ್ನು ಒತ್ತಾಯಿಸಿದ 
ಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಲ್ಲಿ ಸರ್ಕಾರ ಅದನ್ನು ಎಷ್ಟೇ ಮರೆಮಾಚಲು ಘಟನೆಯನ್ನು ಸ್ಮರಿಸಬಹುದು. ಬಾಬ್ರಿ ಮಸೀದಿ ಧ್ವಂಸ ಮಾಡಿದ ಪುಂಡರ ಜೊತೆ ಕೈ 
ಪ್ರಯತ್ನಿಸಿದರೂ ಅದರಲ್ಲಿ ಅಡಗಿರುವ ಸಂಘ ಪರಿವಾರದ ಕುತಂತ್ರಗಳು ಗಮನಕ್ಕೆ ಜೋಡಿಸಿದ ವಿಷ್ಣು ಹರಿ ದಾಲ್ಮೀಯ ಶಹಜಹಾನನ ಕೆಂಪುಕೋಟೆಯನ್ನು ರಕ್ಷಿಸುವರೇ ? 
ಬಾರದೆ ಹೋಗುವುದಿಲ್ಲ. “ ಪಾರಂಪರಿಕ ಸ್ಮಾರಕ - ದತ್ತು ” ಯೋಜನೆಗೆ ಸಿಕ್ಕ ಕೊಲೆಗಳ ಸರಣಿ 
ಮೊದಲ ಬೇಟೆಯೆಂದರೆ ದೆಹಲಿಯ ಕೆಂಪುಕೋಟೆ. 

ದೆಹಲಿಯ ಕೆಂಪುಕೋಟೆಯ ಬೆಳವಣಿಗೆಯು ಮೋದಿಕೇಂದ್ರದಲ್ಲಿ ಅಧಿಕಾರಕ್ಕೆ 
ದಾಲ್ಮೀಯ - ಕೇಸರಿ ಕೋಟೆ| 

ಬಂದ ನಂತರ ದೇಶದಾದ್ಯಂತ ಅಲ್ಪಸಂಖ್ಯಾತರು ಮತ್ತು ದಲಿತರ ಮೇಲೆ 
ದೆಹಲಿಯ ಕೆಂಪುಕೋಟೆಮತ್ತು ಆಂಧ್ರಪ್ರದೇಶದ ಕಡಪ ಜಿಲ್ಲೆಯ ಗಂಡಿಕೋಟ ನಡೆಯುತ್ತಿರುವ ದಾಳಿಯ ಇನ್ನೊಂದು ಭಾಗ ಅಷ್ಟೇ . ಉತ್ತರ ಪ್ರದೇಶದ ದದ್ರಿಯಲ್ಲಿ 
ಕೋಟೆಯನ್ನು ಭಾರತ ಸರ್ಕಾರದ ಸಂಸ್ಕತಿ ಮಂತ್ರಾಲಯ ಇಪ್ಪತ್ತೈದು ಕೋಟಿ ಮೊಹಮದ್ ಅಶ್ಲಾಕನನ್ನು ತಿರುಚಿ ಕೊಂದದ್ದು , ಶಂಬುಲಾಲ್ ರೇಗರ್ ಎಂಬಾತ 
ರೂಪಾಯಿಗೆ ಐದು ವರ್ಷದ ಅವಧಿಗೆ ದಾಲ್ಮೀಯ – ಭಾರತ್ ಗ್ರೂಪ್ ಸಂಸ್ಥೆಗೆ ದತ್ತು ಮುಸ್ಲಿಂ ವ್ಯಕ್ತಿಯೊಬ್ಬನನ್ನು ಯಾವ ಕಾರಣವೂ ಇಲ್ಲದೆ ತಿವಿದು ಕೊಂದು ಆತನ 
ನೀಡಿದೆ. ಈ ನಿಟ್ಟಿನಲ್ಲಿ ಸಂಸ್ಕೃತಿ ಮಂತ್ರಾಲಯ , ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಶರೀರಕ್ಕೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ನರ್ತಿಸಿದ್ದು, ಜೋಧಪುರದಲ್ಲಿ ಈ 
ಇಂಡಿಯಾ ಮತ್ತು ದಾಲ್ಮೀಯ ಭಾರತ್ ಸಂಸ್ಥೆ೯, ಏಪ್ರಿಲ್ ೨೦೧೮ರಂದು ಒಪ್ಪಂದಕ್ಕೆ ಕುಕೃತ್ಯವನ್ನು ಮೆಚ್ಚಿದ ಜನ ಅವನ ಫೋಟೋ ಹೊತ್ತು ಮೆರವಣಿಗೆ ತೆಗೆದದ್ದು, ಅವನ 
ಸಹಿ ಹಾಕಿವೆ. ಈ ಒಪ್ಪಂದದ ಪ್ರಕಾರ ಕೆಂಪುಕೋಟೆಯ ಪ್ರವೇಶ ಶುಲ್ಕವನ್ನು ದಾಲ್ಮೀಯ ಬ್ಯಾಂಕ್ ಖಾತೆಗೆ ಲಕ್ಷಾಂತರ ರೂಪಾಯಿ ಜಮಾ ಮಾಡಿದ್ದು, ದೆಹಲಿಯಿಂದ 
ಭಾರತ್ ಸಂಸ್ಥೆಯೇ ನಿರ್ಧರಿಸಬಹುದು.ಕೋಟೆಯ ಆವರಣದಲ್ಲಿ ಬದಲಾವಣೆಗಳನ್ನು ತನ್ನೂರಿಗೆ ಪ್ರಯಾಣಿ ಸುತ್ತಿದ್ದ ಅಮಾಯಕ ಬಾಲಕ ಜುನೈದ್‌ನನ್ನು ರೈಲಿನಲ್ಲೇ 
ಸಂಸ್ಥೆಯವರು ಕೈಗೊಳ್ಳಬಹುದು. ಅಂತಹ ಸಂದರ್ಭದಲ್ಲಿಕೋಟೆಗೆ ಹಾನಿಯಾದರೆ ಕೊಲೆಗೈದದು, ಜಮುನ ಕತುವಾನಲ್ಲಿ ಎಂಟು ವರ್ಷದ ಬಾಲಕಿಯ ಮೇಲೆ 
ಮತ್ತು ಪುಂಡರು ಕೋಟೆಯನ್ನು ಛಿದ್ರಗೊಳಿಸಿದಲ್ಲಿ ( ಬಾಬ್ರಿ ಮಸೀದಿಯ ತರಹ!) ಸಾಮೂಹಿಕ ಅತ್ಯಾಚಾರ ನಡೆಸಿದವರ ಪರವಾಗಿ ಪ್ರದರ್ಶನ ನಡೆಸಿದ್ದು, 
ಅದಕ್ಕೆ ದಾಲ್ಮೀಯ ಸಂಸ್ಥೆ ಹೊಣೆಗಾರರಲ್ಲ.ಕೋಟೆಯ ಪ್ರಮುಖ ಸ್ಥಳಗಳಲ್ಲಿ ಸಂಸ್ಥೆ ಗುಜರಾತ್‌ನ ಊನದಲ್ಲಿ ನಾಲ್ಕು ದಲಿತ ಯುವಕರನ್ನು ಪೊಲೀಸರ ಸಮ್ಮುಖದಲ್ಲೇ 
ತನ್ನ ಕಂಪನಿಗಳ ಜಾಹೀರಾತುಗಳನ್ನು ಪ್ರದರ್ಶಿಸಬಹುದು, ಇಷ್ಟೆಲ್ಲ ಷರತ್ತುಗಳು ಥಳಿಸಿದ್ದು, ಇತ್ತೀಚೆಗೆ ಉತ್ತರ ಪ್ರದೇಶದ ಹರ್‌ಪುರದಲ್ಲಿ ೪೫ ವರ್ಷದ ಖಾಸಿಂನನ್ನು 
ದಾಲ್ಮೀಯ ಸಂಸ್ಥೆಯ ಪರ ಇದ್ದರೂ , ಕೆಂಪುಕೋಟೆಯ ಉಳಿವು ಮತ್ತು ಪ್ರವಾಸಿಗರ ಹಿತ ತಿರುಚಿ ಕೊಂದದ್ದು , ಈ ಮುಂಚೆ ವಿಚಾರವಾದಿಗಳಾದ ನರೇಂದ್ರ ದಾಭೋಲ್ಕರ್, 

ಶವೆಂದು ಮಂತ್ರಾಲಯ ಹೇಳಿಕೆ ನೀಡಿದೆ! ನಾಚಿಕೆಗೇಡಿನ ಗೋವಿಂದ ಪನ್ಸಾರೆ, ಎಂ . ಎಂ . ಕಲ್ಲುರ್ಗಿ, ಗೌರಿ ಲಂಕೇಶ್‌ರನ್ನು ಹತ್ಯೆಗೈದಿದ್ದು , 
ಸಂಗತಿಯೆಂದರೆ ಕೇವಲ ಇಪ್ಪತ್ತೈದುಕೋಟಿರೂಪಾಯಿಗೆ ಭಾರತದ ವಜ್ರ ಮುಕುಟ ಮುಂತಾದುವೆಲ್ಲಾ ಈ ದೇಶದಲ್ಲಿ ಕಳೆದ ನಾಲ್ಕು ವರ್ಷಗಳಲ್ಲಿ ಬೆಳೆದುನಿಂತಿರುವ 
ಎಂದು ಪ್ರಸಿದ್ಧವಾಗಿರುವ ಕೆಂಪುಕೋಟೆಯ ಆಧಿಪತ್ಯವನ್ನು ಹೊಣೆ ರಹಿತವಾಗಿ ಅಸಹಿಷ್ಣುತೆ, ದ್ವೇಷ ಮತ್ತು ಮತಾಂಧತೆಗೆ ಕಣ್ಣಿಗೆ ಕಂಡ ನಿದರ್ಶನಗಳಾಗಿವೆ. ನರೇಂದ್ರ 
“ ಸ್ಮಾರಕ ಮಿತ್ರ ” ದಾಲ್ಮೀಯ ಸಂಸ್ಥೆಗೆ ವಹಿಸಿಕೊಟ್ಟಿರುವುದು. ಕೆಂಪುಕೋಟೆಯ ವಾರ್ಷಿಕ ಮೋದಿಎಂತಹ ಸಮಾಜಕ ವಿಭಜಕ ಶಕ್ತಿ ಎಂಬುದು ನಿಚ್ಚಳವಾಗಿ ಗೋಚರವಾಗಿದೆ. 
ಆದಾಯ ಸುಮಾರು ಆರುಕೋಟಿರೂಪಾಯಿ . ಅಂದರೆ ಐದು ವರ್ಷದ ಅವಧಿಗೆ ಜನತೆಯ ಮುಂದಿರುವ ಸವಾಲು 
ಮೂವತ್ತು ಕೋಟಿರೂಪಾಯಿ . ಅಂದರೆ ಒಂದು ಬಿಡಿಗಾಸೂ ಕೊಡದೆ ಕೆಂಪುಕೋಟೆ ೨೦೧೯ರ ಚುನಾವಣೆಗೆ ಸಂಘ ಪರಿವಾರ ಮತ್ತು ಪ್ರಚಾರಕ ಮೋದಿಗಿರುವ 
ಯಂತಹ ಆಕರ್ಷಣೀಯ ಪ್ರವಾಸಿ ತಾಣವನ್ನು ದಾಲಿಯಾ ಸಂಸ್ಥೆ ತನ್ನ ಕಂಪನಿಗಳ ಸಾಮಗ್ರಿಯೆಂದರೆ ರಾಮ ಜನ್ಮ ಭೂಮಿ. ಆದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ 
ಜಾಹೀರಾತಿಗೆ ಉಪಯೋಗಿಸಿಕೊಳ್ಳುವ ಅವಕಾಶ ದಕ್ಕಿಸಿಕೊಂಡಿದೆ. ಶಹಜಹಾನನ ಬಾಕಿ ಇರುವ ಪ್ರಕರಣ ಅದಕ್ಕೆ ಅಡ್ಡಿಯಾಗಿದೆ. ಅದಿಲ್ಲದಿದ್ದಲ್ಲಿ ಭಾವನೆಗಳಿಗೆ ಕೊಳ್ಳಿ 
ಕೆಂಪುಕೋಟೆದಾಲಿಯ ಭಾರತ್‌ನ ಕೇಸರಿಕೋಟೆಯಾಗುವ ದಿನಗಳು ದೂರವಿಲ್ಲ. ಹಚ್ಚುವ ಮಗದೊಂದು ವಿಷಯಕ್ಕಾಗಿ ಹುಡುಕಾಟ ನಡೆದಿದೆ. ಲಕ್ಷ್ಮೀನಗರ 
ಕಾರ್ಪೊರೇಟ್ ಯಜಮಾನಿಕೆ 

“ ಲಕ್ಷಣ ಪುರಿಯಾಗಬೇಕು. ಆ ನಗರದ ೩೫೦ ವರ್ಷಗಳ ಇತಿಹಾಸವಿರುವ 
ಮೋದಿ ಸರ್ಕಾರ ಕೆಂಪುಕೋಟೆಯನ್ನು ಖಾಸಗಿಯವರಿಗೆ ಹರಾಜು ಮಾಡಿದೆ ತೀಲ್‌ವಾಲಿ ಮಸೀದಿಯ ಮುಂದೆ ಲಕ್ಷಣ ಹತ್ ಪ್ರತಿಮೆ ಸ್ಥಾಪಿಸಬೇಕೆಂದು 
ಎಂಬುದು ಒಂದು ಟೀಕೆಯಾದರೆ ಈ ಕ್ರಮ ಇತಿಹಾಸವನ್ನು ತಿರುಚುವ ಮತ್ತೊಂದು ಭಾರತೀಯ ಜನತಾ ಪಕ್ಷದ ಹಿಡಿತದಲ್ಲಿರುವ ಲಕ್ಷ್ಮೀ ನಗರಸಭೆ ತೀರ್ಮಾನಿಸಿದೆ. 
ಯೋಜನೆಯೆಂದು ಪ್ರಜ್ಞಾವಂತರ ತೀವ್ರ ಆಕ್ರೋಶಕ್ಕೆ ಒಳಗಾಗಿದೆ. ದೇಶದ ಇತಿಹಾಸವನ್ನು ಬದಲಿಸಲು ಹೊರಟಿರುವ ನರೇಂದ್ರ ಮೋದಿಯ ಆಳ್ವಿಕೆಯನ್ನು 
ಪಾರಂಪರಿಕ ಸ್ಮಾರಕಗಳನ್ನು ಕಾರ್ಪೊರೇಟ್‌ಗಳಿಗೆ ಹರಾಜು ಮಾಡುವುದನ್ನು ಸಂಸ್ಕೃತಿ ಕೊನೆಗೊಳಿಸಬೇಕಾದದ್ದು ಐತಿಹಾಸಿಕ ಅಗತ್ಯ. 
ಮಂತ್ರಾಲಯದ ಪಾರ್ಲಿಮೆಂಟರಿ ಸಮಿತಿ ಪ್ರಬಲವಾಗಿ ವಿರೋಧಿಸಿತ್ತು. ಸರ್ಕಾರ 
ಈಗಾಗಲೇ ತೊಂಭತ್ತಮೂರು ಪಾರಂಪರಿಕ ಸ್ಮಾರಕಗಳನ್ನು ಪಟ್ಟಿ ಮಾಡಿ 

ಮುರಳಿಧರ ಚಿಕ್ಕಮಗಳೂರು 
ಕಾರ್ಪೊರೇಟ್‌ಗಳಿಗೆ ಹರಾಜು ಮಾಡಲು ಸನ್ನದ್ಧವಾಗಿದೆ. ಈ ಪಟ್ಟಿಯಲ್ಲಿ ಆಗ್ರಾದ ವಕೀಲರು, ನಂ. ೩, ೨ನೇ ಮಹಡಿ, ಡೈಯಾಗೊನಲ್ ರಸ್ತೆ, ವಿ.ವಿ. ಪುರಂ , ಬೆಂಗಳೂರು - ೪ 
ಹೊಸತು೧೬ - 

- ಆಗಸ್ಟ್ ೨೦೧೮ 


ತಮ್ಮ 


44: ಉಳುವಾ ಯೋಗಿಯ ನೋಡಲ್ಲಿ ... 


ಭಾರತ ತನ್ನ ಇತಿಹಾಸದಲ್ಲಿ ಭೀಕರ ಬರಗಾಲಗಳನ್ನು ಕಂಡಿದೆ. ಹೋಗಿ 

ಬರ, ಸಜ್ಜೆಬರ, ಹಸಿಬರ, ಒಣಬರ ಎಂಥ ಬರಗಾಲ ಬಂದರೂ ನಮ್ಮ 
ರೈತರ ಆತ್ಮಹತ್ಯೆಗಳು ದಿನನಿತ್ಯದ ಸುದ್ದಿಗಳಾಗುತ್ತಿರುವ 

ರೈತರು ಬದುಕಲು ಹೋರಾಡಿದ್ದಾರೆ, ವಲಸೆ ಹೋಗಿದ್ದಾರೆ, ಹುಲ್ಲು 
ಸಂದರ್ಭದಲ್ಲಿ, ಸರಕಾರಗಳು ರೈತನ ಸಾಲ ಮನ್ನಾ ಕುರಿತು ತಿಂದಿದ್ದಾರೆ, ಸತ್ತ ಪಕ್ಷಿ , ಪ್ರಾಣಿಗಳನ್ನು, ಅಷ್ಟೇ ಏಕೆ ಹಸಿವಿನಿಂದ ಸತ್ತ 
ಮಾತನಾಡುವ ದಿನಗಳಲ್ಲಿ, ದೇಶದ ಶೇಕಡಾ ೪೪ ಅಂದರೆ ಅರ್ಧಕ್ಕಿಂತ 
ಹೆಚ್ಚಿನ ರೈತರು ಕೃಷಿಯನ್ನೇ ತೊರೆಯುವುದಾಗಿ ಹೇಳಿದ್ದಾರೆಂದು ಸರಕಾರಿ 

ಮನುಷ್ಯರನ್ನೂ ಸಹ ತಿಂದು ಬದುಕಲು ಪ್ರಯತ್ನಿಸಿದ್ದಾರೆ. ೭೦ರ 
ದಾಖಲೆಗಳೇ ಹೇಳುತ್ತಿರುವ ಸನ್ನಿವೇಶದಲ್ಲಿ ನಾಳಿನ ಭಾರತದಲ್ಲಿ ಉಳುವ 

ದಶಕದವರೆಗೂ ನಮ್ಮ ಪೀಳಿಗೆಯವರು ಭೀಕರ ಬರಗಾಲವನ್ನು 
ಯೋಗಿ ಹೇಗಿರಬಹುದು ಎಂದು ಯೋಚಿಸಬೇಕಾಗಿದೆ. ಕುವೆಂಪು 
ಅವರು ಹೇಳುವ ಹಾಗೆ ರಾಜ್ಯಗಳು ಉಳಿಯಲಿ, ಅಳಿಯಲಿ, ಸೈನಿಕರೆಲ್ಲಾ 

ನೋಡಿದ್ದೇವೆ. ಅಂಥ ಸಂದರ್ಭದಲ್ಲಿಯೂ ನಮ್ಮ ರೈತರು ಸರಕಾರಗಳ 
ಮುತ್ತಿಗೆ ಹಾಕಲಿ, ಉಳುವುದನ್ನು ನಮ್ಮ ರೈತ ಬಿಡುವುದಿಲ್ಲ ಎಂಬ ಆಶಯ 

ಸಹಾಯವನ್ನೂ ನಿರೀಕ್ಷಿಸದೆ ಬದುಕಿಗಾಗಿ ಹೋರಾಡಿದ್ದಾರೆ . ಆತ್ಮಹತ್ಯೆ 
ನಿಜವಾಗುವುದೇ ? - ಎಂಬ ಪ್ರಶ್ನೆ ಕಾಡುತ್ತಿದೆ. ನಾನು ಕೃಷಿ ಪರಿಣತ, 
ವಿಜ್ಞಾನಿ, ತಜ್ಞನಲ್ಲ. ಆದರೆ ಒಬ್ಬ ಕೃಷಿಕನ ಮಗ. ಬಾಲ್ಯದಿಂದಲೂ ಮಾಡಿಕೊಂಡಿರಲಿಲ್ಲ. ಆದರೆ ಈಗ ಎರಡೂವರೆ ದಶಕದಲ್ಲಿ ಅಂಥ 
ಕೃಷಿಯನ್ನು ನೋಡುತ್ತ, ವಿದ್ಯಾಭ್ಯಾಸದ ಜೊತೆಗೇ ಕೃಷಿ ಚಟುವಟಿಕೆಯಲ್ಲಿ 

ಬರಗಾಲಗಳಿಲ್ಲದಿದ್ದರೂ ಮೂರೂವರೆ ಲಕ್ಷ ರೈತರು ಆತ್ಮಹತ್ಯೆ ಮಾಡಿ 
ಭಾಗವಹಿಸುತ್ತ ನಂತರ ರೈತ ಸಂಘಟನೆಗಳ ಹೋರಾಟಗಳಲ್ಲಿ ಒಂದಾಗಿ 
ಬೆಳೆದವನು. ಹಾಗಾಗಿ ನನಗೆ ನಾಳಿನ ಭಾರತದಲ್ಲಿ ಕೃಷಿ ಹೇಗಿರುತ್ತದೆ ಕೊಂಡಿದ್ದಾರೆ. ಇದಕ್ಕೆ ಕಾರಣ ಅಗ್ರಿಕಲ್ಡರ್ ಎನ್ನುವ ಪದ, ವಿಧಾನಹೋಗಿ 
ಎನ್ನುವುದಕ್ಕಿಂತ ಕೃಷಿಕ ಅಂದರೆ ನಮ್ಮ ನೇಗಿಲ ಯೋಗಿ ಹೇಗಿರುತ್ತಾನೆ | 

ಶಾನೆ ಈಗ ಅಗ್ಲಿ ಬಿಸಿನೆಸ್ ಎಂಬ ಪದ, ವಿಧಾನ ಜಾರಿಯಾಗಿರುವುದು. 
ಎಂಬುದೇ ಕಾಳಜಿ . ನಾಳಿನ ಭಾರತದ ಕೃಷಿಯ ಕುರಿತು ಇಂದಿನ ನಮ್ಮ 
ಸರಕಾರಗಳು ಕೊಡುತ್ತಿರುವ ಘೋಷಣೆಗಳು ಆಕರ್ಷಕವಾಗಿವೆ. 
ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ೨೦೨೨ನೇ ವರ್ಷಕ್ಕೆ , ಅಂದರೆ 
ನಮ್ಮ ದೇಶ ಸ್ವಾತಂತ್ರ್ಯ ಪಡೆದ ೭೫ನೇ ವರ್ಷದ ಹೊತ್ತಿಗೆ ದೇಶದ 
ಕೃಷಿಕರ ಆದಾಯವನ್ನು ದ್ವಿಗುಣಗೊಳಿಸುತ್ತೇವೆ ಎಂದು ಹೇಳಿದ್ದಾರೆ. 
ನಮ್ಮ ವಿತ್ತ ಮಂತ್ರಿ ಅರುಣ ಜೇಟ್ಲಿಯವರೂ ಬಜೆಟ್ ಮಂಡನೆಯ 
ಸಂದರ್ಭದಲ್ಲಿ ಪ್ರಧಾನಿಯವರ ಆಶಯವನ್ನು ಪುನರುಚ್ಚರಿಸಿದ್ದಾರೆ. 


ಡಾ|| ಸಿದ್ದನಗೌಡ ಪಾಟೀಲ 


ಆಗಸ್ಟ್ ೨೦೧೮ 


ಹೊಸತು ೧೭ 


ರೈತರಿಗೆ 


ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ ಕೇಂದ್ರದ ಕೃಷಿ ಸಚಿವರಾದ ರಾಧಾ ರಾಜಕಾರಣವಾಗುತ್ತದೆ. ೧೯೯೧ರಲ್ಲಿ ಜಾಗತೀಕರಣ, ಉದಾರೀಕರಣ , 
ಮೋಹನ್ ಸಿಂಗ್ ಅವರು ಇದೇ ವರ್ಷದ ಆರಂಭದಲ್ಲಿ ಜಬಲ್‌ಪೂರದಲ್ಲಿ ನಡೆದ ಖಾಸಗೀಕರಣದ ನೀತಿಗಳನ್ನು ಜಾರಿಗೆ ತಂದ ಕಾಂಗ್ರೆಸ್ ಪಕ್ಷವೂ ಹೊಣೆ 
ಕೃಷಿ ಸವಾಲುಗಳ ಕುರಿತ ರಾಷ್ಟ್ರೀಯ ಸಮ್ಮೇಳನದಲ್ಲಿ ೨೦೩೦ರ ಹೊತ್ತಿಗೆ ಹೊರಬೇಕಾಗುತ್ತದೆ. ಅಂದು ಆರಂಭಿಸಲಾದ ಈ ನೀತಿಗಳು ಇಂದು ತೀವ್ರ 
ಶೇಕಡಾ ೯೧ರಷ್ಟು ಕೃಷಿ ಹಿಡುವಳಿಗಳು ಸಣ್ಣ ಮತ್ತು ಅತಿ ಸಣ್ಣ ರೈತರ ವೇಗವನ್ನು ಪಡೆದಿವೆ. ಪಕ್ಷ ಬದಲಾಗಿರಬಹುದು, ನೀತಿ ಒಂದೇ . 
ಕೈಯಲ್ಲಿರುತ್ತವೆ ಎಂದು ಹೇಳಿದ್ದಾರೆ. ನಾಳಿನ ಭಾರತದಲ್ಲಿ ನಮ್ಮ ರೈತ ಈ ದೇಶದ ಈ ಮೇಲಿನ ಬೆಳವಣಿಗೆಗಳನ್ನು ಹೀಗೆ ನೋಡಬೇಕು ಎಂದು ನನ್ನ ಅನಿಸಿಕೆ. 
ಆಗುಹೋಗುಗಳನ್ನು ನಿರ್ಧರಿಸುತ್ತಾನೆ. ಯಾಕೆಂದರೆ ದೇಶದ ಶೇಕಡಾ ೮೭ರಷ್ಟು ಕೃಷಿಯನ್ನು, ಕೃಷಿ ಆರ್ಥಿಕತೆಯನ್ನು ಕೃಷಿಕ ಮತ್ತು ದೇಶದ ಆಹಾರ ಉತ್ಪಾದನಾ 
ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರ ವ್ಯಾಪ್ತಿಗೆ ಬರುತ್ತಾರೆ. ಈಗ ಈ ರೈತ ವಲಯ ಕೇಂದ್ರಿತವಾಗಿ ನೋಡುವ ಬದಲಾಗಿ ಕೃಷಿಯನ್ನು ಮಾರುಕಟ್ಟೆ 
ಸಮೂಹದ (೦.೧ರಿಂದ ೨ ಹೆಕ್ಟೇರ್‌ ಅಂದರೆ ೮ ಎಕರೆ ಒಳಗಿನ ರೈತರ) ಸಂಖ್ಯೆ ಕೇಂದ್ರಿತವಾಗಿ ನೋಡಲಾಗುತ್ತಿದೆ. ಕೃಷಿಯನ್ನು ಅಭಿವೃದ್ಧಿಪಡಿಸುವ ಪ್ರಕ್ರಿಯೆಯಲ್ಲಿ 
ಅಗಾಧವಾಗಿದೆ. ಅಷ್ಟಿದ್ದರೂ ಅವರು ಉಳುತ್ತಿರುವ ಭೂಮಿ ಶೇಕಡ ೪೦ರಿಂದ ೪೬ ಮಾರುಕಟ್ಟೆ ಶಕ್ತಿಗಳು ಪ್ರಧಾನ ಪಾತ್ರ ವಹಿಸುತ್ತವೆ ಮತ್ತು ಅವುಗಳ ಹಿತಾಸಕ್ತಿ 
ಮಾತ್ರ. ಹೀಗಿದ್ದಾಗ ಕೃಷಿ ಸಚಿವ ರಾಧಾ ಮೋಹನ್ ಸಿಂಗ್ ಅವರ ಹೇಳಿಕೆ ಅಡಗಿರುತ್ತದೆ. ಈ ಬೆಳವಣಿಗೆಯಲ್ಲಿ ಕೃಷಿಕ ಕೃಷಿಯಿಂದ ಹೊರಬೀಳುತ್ತಾನೆ. 
ರೈತರಿಗೆ ಸಂತೋಷ ತರಲೇಬೇಕು. 

ಮಾತ್ರವಲ್ಲ, ಆಹಾರ ಧಾನ್ಯ ಮಾರುಕಟ್ಟೆಯ ಸರಕಾಗುತ್ತದೆ. ದೇಶದ ಪ್ರಜೆ 
* ಕೇಂದ್ರ ಸರಕಾರ ಇನ್ನೂ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಕೃಷಿ ಕೇವಲ ಗ್ರಾಹಕ ನಾಗಿ ಪರಿವರ್ತನೆ ಹೊಂದುತ್ತಾನೆ. ಈ ಪ್ರಕ್ರಿಯೆಯಲ್ಲಿ ಸರಕಾರದ 
ಕ್ಷೇತ್ರದಲ್ಲಿ ತರುತ್ತೇನೆಂದು ಹೇಳಿದೆ. ಅದಕ್ಕಾಗಿ ಒಂದು ಮಾದರಿ ಕಾನೂನನ್ನು ಮಧ್ಯಪ್ರವೇಶ ಇರುವುದಿಲ್ಲ ಮತ್ತು ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಾರ್ವಜನಿಕ 
ದೇಶದ ಎಲ್ಲ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗಾಗಿ ಸಿದ್ಧಪಡಿಸಿದೆ. ಇದರ ವಲಯಗಳು ನಾಶವಾಗುತ್ತವೆ. ಈಗಾಗಲೇ ಇತರ ಕ್ಷೇತ್ರಗಳಲ್ಲಿ ಆದಂತೆ 
ಹೆಸರು ಅಗ್ರಿಕಲ್ಡರಲ್ ಪ್ರೊಡ್ಯೂಸ್ ಆ್ಯಂಡ್ ಲೈವ್‌ಸ್ಟಾಕ್ ಮಾರ್ಕೆಟಿಂಗ್ ( ಪ್ರಮೋಶನ್ ಸಾರ್ವಜನಿಕ ವಲಯವನ್ನು ನಿಷ್ಕ್ರಿಯಗೊಳಿಸಿ ಖಾಸಗಿ ವಲಯವನ್ನು ಬಲಪಡಿಸು 
ಆ್ಯಂಡ್ ಫೆಸಿಲಿಟೇಶನ್) ಆಕ್ಸ್ - ೨೦೧೭ . ಇದಕ್ಕಾಗಿ ರಚನೆಯಾದ ಸಮಿತಿಯ ತ್ತಿರುವಂತೆ ಕೃಷಿ ಕ್ಷೇತ್ರದಲ್ಲಿಯೂ ಖಾಸಗಿ ವಲಯಕ್ಕೆ ಆದ್ಯತೆ ನೀಡುವ ಹುನ್ನಾರವೇ 
ಕೇಂದ್ರದ ಕೃಷಿ ಅಧಿಕಾರಿ ಹೇಳುತ್ತಾರೆ: ದೇಶದ ಕೃಷಿ ವಲಯದಲ್ಲಿ ದೊಡ್ಡ ಸ್ಥಿತ್ಯಂತರ ಫಾರ‌ ಪ್ರೊಡ್ಯೂಸರ್ ಕಂಪನಿ ಸ್ಥಾಪನೆಯ ಹಿಂದಿದೆ. 
ನಡೆಯಲಿದೆ. ಕೃಷಿ ಕ್ಷೇತ್ರದಲ್ಲಿ ಆಟ ಬದಲಾಗುವ (ಗೇಮ್ ಚೇಂಜರ್) ಪ್ರಕ್ರಿಯೆ ಭಾರತದ ಈಗಿನ ಕೃಷಿಯನ್ನು ಮಾರುಕಟ್ಟೆ ದೃಷ್ಟಿಯಿಂದ ನೋಡಿದರೂ ಅಲ್ಲಿ 
ಇದು ಎಂದು. ಅವರ ಪ್ರಕಾರ ಈಗಿರುವ ಎ. ಪಿ. ಎಂ . ಸಿ. ಕಾನೂನಿನ ಬದಲಾಗಿ ಈ ಕೃಷಿಕ ಮತ್ತು ಮಾರಾಟಗಾರ ಒಬ್ಬನೇ . ನಾವು ಈಗ ಕಾಳಜಿ ವಹಿಸಬೇಕಾದ 
ಹೊಸ ಕಾನೂನು ಬರುತ್ತಿದೆ. ಕೃಷಿ ರಾಜ್ಯದ ಪಟ್ಟಿಯಲ್ಲಿದ್ದರೂ ಇತ್ತೀಚೆಗೆ ಒಂದು ಶೇಕಡ ೮೭ರಷ್ಟಿರುವ ಕೃಷಿಕರಲ್ಲಿ ಬಹುತೇಕ ರೈತರು ತಮ್ಮ ಉತ್ಪನ್ನಗಳನ್ನು ಸಂತೆ 
ದೇಶ, ಒಂದು ತೆರಿಗೆ, ಒಂದು ಭಾಷೆ, ಒಂದು ಸಂಸ್ಕೃತಿಯ ಜೊತೆಗೆ ಒಂದು ದೇಶಕ್ಕೆ ಗಳಲ್ಲಿ, ಜಾತ್ರೆಗಳಲ್ಲಿ, ನಗರ, ಪಟ್ಟಣಗಳ ಬಡಾವಣೆಗಳ ಬೀದಿಗಳಲ್ಲಿ, ತಾವೇ 
ಒಂದು ಕೃಷಿ ನೀತಿ ಎಂಬ ಘೋಷಣೆ ಬಂದು ಕೃಷಿ ಕೇಂದ್ರ ರಾಜ್ಯಗಳ ಸಹವರ್ತಿ ಹೊತ್ತುಕೊಂಡು ಹೋಗಿ ಮಾರಾಟ ಮಾಡುತ್ತಾರೆ. ಅವರಿಗಿರುವ ಭೂಮಿಯ 
(ಕನ್ನರಂಟ್ ) ಲಿಸ್ಟ್‌ಗೆ ಸೇರಿದೆ. ಈ ಹೊಸ ಕಾನೂನಿನ ಇತರೆ ವಿಷಯಗಳನ್ನು ಬೇರೆ ಸೈಜಿನಲ್ಲಿ ಬರುವ ಉತ್ಪನ್ನಗಳು ಟ್ರ್ಯಾಕ್ಟರ್‌ನಲ್ಲಿಯೋ , ಲಾರಿಗಳಲ್ಲಿಯೋ 
ಸಂದರ್ಭದಲ್ಲಿ ವಿಶ್ಲೇಷಿಸಬಹುದು. ಅದರಲ್ಲಿರುವ ಒಂದು ಮುಖ್ಯ ಸಂಗತಿಯನ್ನು ಕೊಂಡೊಯ್ಯುವಷ್ಟಿರುವುದಿಲ್ಲ. ಹೀಗಾಗಿ ನಮ್ಮ ಸಣ್ಣ ಮತ್ತು ಅತಿ ಸಣ್ಣ 
ಈ ಸಂದರ್ಭದಲ್ಲಿ ಗಮನಿಸಬೇಕು. ಆ ಕಾನೂನಿನ ಮೊದಲನೇ ಅಧ್ಯಾಯದ ಉತ್ಪಾದನಾ ಕ್ಷೇತ್ರಕ್ಕೆ ಸಮೀಪವಿರುವ ಸಂತೆಗಳು, ನಗರ - ಪಟ್ಟಣಗಳ 
೧೮ನೇ ವಿಷಯ ಫಾ‌ರ್‌ ಪ್ರೊಡ್ಯೂಸರ್ ಕಂಪನಿ ಕುರಿತು ಹೇಳುತ್ತದೆ. ಈ ಕಂಪನಿ ಬಡಾವಣೆಗಳ ಸಂದುಗೊಂದುಗಳೇ ಅವರ ಉತ್ಪನ್ನಗಳ ಮಾರಾಟಕ್ಕೆ ಇರುವ 
೧೯೫೬ರ ಕಂಪನಿಗಳ ಕಾನೂನು ಪ್ರಕಾರ ನೋಂದಣಿ ಆಗುತ್ತದೆ ಅಂತ ಹೇಳುತ್ತದೆ. ಮಾರುಕಟ್ಟೆಗಳು, ಹೆಚ್ಚೆಂದರೆ ಪಟ್ಟಣಗಳಲ್ಲಿನ ಭಾಗವಾದರು. ಮಧ್ಯವರ್ತಿ , 
ಅಂದರೆ ಒಕ್ಕಲುತನಗಳ ಕಂಪನಿಗಳು ಇನ್ನು ಮುಂದೆ ಜಾರಿಗೆ ಬರುತ್ತವೆ. ನಮ್ಮ ವ್ಯಾಪಾರಿಗಳ ಹಿಡಿತದಿಂದ ತಪ್ಪಿಸಲೆಂದೇ ೧೯೫೦ರಲ್ಲಿ ಕಾನೂನಾತ್ಮಕವಾಗಿಯೇ 
ನೇಗಿಲ ಯೋಗಿಗಳು ಕೃಷಿ ಕಂಪನಿಗಳ ಒಡೆಯರಾಗುತ್ತಾರೆ. ಅದೇ ಮಾದರಿ ಆರಂಭಿಸಲಾದ ಕೃಷಿ ಮಾರುಕಟ್ಟೆಗಳಿಗೂ ( ಎ. ಪಿ. ಎಂ .ಸಿ.) ಈ ಸಣ್ಣ ಅತಿಸಣ್ಣ 
ಕಾನೂನಿನ ಮುನ್ನುಡಿಯಲ್ಲಿ ಈ ಕಾನೂನಿನ ಮಹತ್ವ ಕುರಿತು ಹೀಗೆ ಹೇಳಲಾಗಿದೆ. ರೈತರು ಬಹುತೇಕ ಅಪರಿಚಿತರೇ . ಇಂಥ ಸ್ಥಿತಿಯಲ್ಲಿ ಸಗಟು ಮಾರುಕಟ್ಟೆಗಳು, 
“ಮೈದಾನವನ್ನು (ಕೃಷಿ ಕ್ಷೇತ್ರವನ್ನು ) ಸಮತಟ್ಟಾಗಿಸಿ ಸಾರ್ವಜನಿಕ ಹಾಗೂ ಖಾಸಗಿ ಟರ್ಮಿನಲ್ ಮಾರುಕಟ್ಟೆಗಳು, ಈಗ ಜಾರಿಗೆ ತಂದಿರುವ ಇ-ನಾಮ್ ( ವಿದ್ಯುನ್ಮಾನ 
ಕ್ಷೇತ್ರದ ಆಟಗಾರರನ್ನು ಆಡಲು ಬಿಡುವುದು. ಅವರ ಪ್ರಕಾರ ನಮ್ಮ ನೇಗಿಲ - ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ) ಎಲ್ಲವೂ ಅವನಿಗೆ ಅಪರಿಚಿತವೇ . ಹೀಗಿರುವಾಗ 
ಯೋಗಿಯ ಕಂಪನಿ ಈ ಮೈದಾನದಲ್ಲಿ ಭಾಗವಹಿಸಿ ಆಟವಾಡಿ, ಗೆದ್ದು ಅವನ ನಮ್ಮ ಆಧುನಿಕ ಕೃಷಿ ತಜ್ಞರು ಒಂದು ಪ್ರಶ್ನೆ ಎತ್ತಬಹುದು: “ನಮ್ಮ ರೈತರು ಇನ್ನೂ 
ಆದಾಯ ದ್ವಿಗುಣಗೊಳ್ಳುತ್ತದೆ. ಅಲ್ಲಿಗೆ ೨೦೨೨ರ ಹೊತ್ತಿಗೆ, ಅಂದರೆ ನಮ್ಮ ೭೫ನೇ ಬೀದಿ ಬದಿಯ ಸಂತೆಗಳಲ್ಲೇ ಇರಬೇಕೇ ?” ಎಂದು. ಖಂಡಿತ ಪರಿವರ್ತನೆ ಬೇಕು. 
ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ರೈತ ಕಾರಿನಿಂದಿಳಿದು, ದೊಡ್ಡ ಕಂಪನಿ 
ಒಡೆಯನಾಗಿದ್ದರೆ ಹೆಲಿಕಾಪ್ಟರ್‌ನಿಂದಿಳಿದು ಧ್ವಜಾರೋಹಣ ಕಾಠ್ಯಕ್ರಮದಲ್ಲಿ 
ಭಾಗವಹಿಸುತ್ತಾನೆ. ಎಂಥಾ ಸುಂದರ ಕನಸು...! ಈ ಸುಂದರ ಕನಸಿಗೆ ಮುನ್ನುಡಿ 
ಬರೆದದ್ದು ನಮ್ಮ ಪ್ರಧಾನಿಯವರು ಯೋಜನಾ ಆಯೋಗದ ಬದಲಾಗಿ ರೂಪಿಸಿದ 
ನೀತಿ ಆಯೋಗ, ನೀತಿ ಆಯೋಗದ ೨೦೧೫ರ ಸಭೆಯಲ್ಲಿ ಒಂದು ಪ್ರಮುಖ 
ವಿಷಯ ಕಾರಸೂಚಿಯಲ್ಲಿತ್ತು. ಕುಸಿಯುತ್ತಿರುವ ಕೃಷಿ ಉತ್ಪಾದಕತೆ ಕುರಿತು ಅಲ್ಲಿನ 
ಪಂಡಿತರು ಕೇಂದ್ರ ಸರಕಾರಕ್ಕೆ ಕೊಟ್ಟ ಶಿಫಾರಸ್ಸು ಏನೆಂದರೆ ದೇಶದಲ್ಲಿ “ತುಂಡು 
ಭೂಮಿ ಕೃಷಿ ಅಭಿವೃದ್ದಿಗೆ ಅಡೆತಡೆಯಾಗಿದೆ ಎಂಬುದು. ಅವರ ಪ್ರಕಾರ 
ಅಭಿವೃದ್ಧಿಗೆ ಅಡ್ಡಿಯಾಗಿರುವ ಈ ತುಂಡು ಭೂಮಿ ಹಿಡುವಳಿಗಳನ್ನು ನಿರ್ನಾಮ 
ಮಾಡುವ ಸೂಚನೆಯ ಆಧಾರದ ಮೇಲೆಯೇ ಈ ಹೊಸ ಮಾದರಿ ಕಾನೂನು 
ಸಿದ್ದವಾಗಿದೆ. ಕೃಷಿ ಕ್ಷೇತ್ರದಲ್ಲಿ ಕಂಪನಿ ಕೃಷಿ, ಒಪ್ಪಂದದ ಕೃಷಿ , ಗುತ್ತಿಗೆ ಕೃಷಿ, 
ಅಂತಿಮವಾಗಿ ಕಾರ್ಪೊರೇಟ್ ಕೃಷಿಯನ್ನು ಜಾರಿಗೆ ತಂದು ಕೃಷಿಯನ್ನು ಕೈಗಾರಿಕೆ 
ಯನ್ನಾಗಿ ಪರಿವರ್ತಿಸುವ ಮಾರ್ಗ ಇದು. ಕೇವಲ ಮಾರುಕಟ್ಟೆ ಮಾತ್ರವಲ್ಲ, ಕೃಷಿ 
ಉತ್ಪಾದನಾ ಕ್ಷೇತ್ರದಲ್ಲಿಯೂ ಬೃಹತ್ ಕೃಷಿ ಉದ್ದಿಮೆಗಳು ಆಟವಾಡಲು 
ಸಿದ್ಧಪಡಿಸಿದ ಮೈದಾನವಿದು. ಇಂಥ ನೀತಿಗೆ ಇಂದಿನ ಕೇಂದ್ರ ಸರಕಾರದ ಆಡಳಿತ 
ಪಕ್ಷವಾದ ಬಿಜೆಪಿಯನ್ನು ಮಾತ್ರ ಹೊಣೆಗಾರರನ್ನಾಗಿ ಮಾಡಿದರೆ ಅದು ಕ್ಷುಲ್ಲಕ 
ಹೊಸತು೧೮ 

- ಆಗಸ್ಟ್ ೨೦೧೮ 


ಬಲಿದಾನಿ ತಿಳಿ / 


ಆದರೆ ಆ ಪರಿವರ್ತನೆ ಈ ದೇಶದ ಪ್ರಜೆಗಳೇ ಆಗಿರುವ 

೧೮೫೯ರಲ್ಲಿಯೇ ಆರಂಭವಾದ ರೈತರ ಹೋರಾಟ 
ಕೃಷಿಕರ, ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿರುವ ಸಣ್ಣ 

ವಿವಿಧ ರೀತಿಯ ರೈತ ಚಳುವಳಿಗಳಿಗೆ ಚಾಲನೆ 
ಮತ್ತು ಅತಿ ಸಣ್ಣ ರೈತರನ್ನೂ ಒಳಗೊಳ್ಳುವ ಪರಿವರ್ತನೆ 

ಒದಗಿಸಿತು. ಹೋರಾಟದ ಪರಿಣಾಮವಾಗಿ 
ಆಗಿರಬೇಕು. ಆದರೆ ಈಗ ಹೊಸ ಕಾನೂನುಗಳ ಮತ್ತು 

ಸಾಮ್ರಾಜ್ಯಶಾಹಿಗಳು ವಾಣಿಜ್ಯ ಬೆಳೆ ನೀಲಿ 
ನೀತಿಗಳ ಮೂಲಕ ಆಗುತ್ತಿರುವ ಪರಿವರ್ತನೆಗಳು ಕೃಷಿ 

ಬೆಳೆಯುವ ಕಡ್ಡಾಯದ ನೀತಿಯನ್ನು ಹಿಂತೆಗೆದು 
ಕ್ಷೇತ್ರದಿಂದ ಕೃಷಿಕನನ್ನು ಹೊರತಳ್ಳಿ ಕೇವಲ ಮಾರುಕಟ್ಟೆ 

ಕೊಂಡರು. ಹೋರಾಟದ ತೀವ್ರತೆಗೆ ಹೆದರಿ 
ಪ್ರೇರಿತ , ಮಾರುಕಟ್ಟೆಯನ್ನು ನಿಯಂತ್ರಿಸುವ ಕಂಪನಿಗಳ 

ಗೇಣಿದಾರರ ಹಕ್ಕನ್ನು ಮಾನ್ಯ ಮಾಡುವ ಕಾನೂನು 
ಹಿತಾಸಕ್ತಿಗಳನ್ನು ಕಾಪಾಡುವ ಗುರಿಯನ್ನು ಹೊಂದಿವೆ. 

ತರುವ ಅನಿವಾಯ್ಯತೆಗೆ ಬ್ರಿಟಿಷ್ ಸರಕಾರ 
ಇನ್ನೊಂದು ಕಡೆ ನಮ್ಮ ಕೃಷಿಕರ ಉತ್ಪನ್ನಗಳು 

ಒಳಗಾಯಿತು. ಇಂಥ ಹೋರಾಟಗಳನ್ನು 
ಜನತೆಯ ಉಪಭೋಗಕ್ಕೂ ಅಡ್ಡಿಯಾಗಿ ಕೇವಲ 4 ತನ್ನದೆಲ್ಲವ 

ಮಾರುಕಟ್ಟೆ ಅಥವಾ ಕಂಪನಿ ಕೃಷಿ ನೀತಿಯ 
ವ್ಯಾಪಾರಿಗಳು ನಿರ್ಧರಿಸುವ ಮಾರುಕಟ್ಟೆ ಮೌಲ್ಯವನ್ನು 

ಬಲಕೊಟ್ಟ 

ವಿರೋಧಿಹೋರಾಟಗಳೆಂದೇ ಪರಿಗಣಿಸಬೇಕು. 
ಪಡೆದು ಖರೀದಿಸಲು ಶಕ್ತರಾದ ಗ್ರಾಹಕರಿಗೆ ಮಾತ್ರ 

- ಇತಿಹಾಸದುದ್ದಕ್ಕೂ ರಾಜ - ಮಹಾರಾಜರಿಗೆ, 
ಲಭ್ಯವಾಗುವ ಸರಕುಗಳಾಗಿ ಮಾರ್ಪಡುತ್ತವೆ. ಕೃಷಿ 

ಬಾಹುಬಲಿ; 

ಸಾಮಂತರಿಗೆ ತೆರಿಗೆ ಕೊಡುತ್ತಲೇ ಬಂದ 
ಹಾಗೂ ಕೃಷಿ ಮಾರುಕಟ್ಟೆಯ ಕಂಪನೀಕರಣ ಮತ್ತು 

కన్నదల్లదవుగళ 

ಗೇಣಿದಾರರು, ರೈತರು ತಮ್ಮ ಪ್ರತಿರೋಧ 
ಖಾಸಗೀಕರಣ ನಿಸರ್ಗ ಮತ್ತು ಸಮಾಜದ ನಡುವಿನ ಬಳಿ ಇಟ್ಟಿವೆ. 

ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ. ಬ್ರಿಟಿಷರ ಆಡಳಿತದ 
ಸಹಜ ಅಂತರ್ ಸಂಬಂಧಗಳನ್ನು ಕಡಿದುಹಾಕುತ್ತವೆ. ಆಸೆಗೆ ಬಲಿ| 

ಕಾಲದಲ್ಲಿ ೧೮೩೦ರಲ್ಲಿ ಕರ್ನಾಟಕದಲ್ಲಿ ನಡೆದ ನಗರ 
ನಮ್ಮ ದೇಶದ ಕೃಷಿ ವ್ಯವಸ್ಥೆಯಲ್ಲಿ ಹಲವಾರು 

ಬಂಡಾಯ ರೈತರ ಸಂಘಟಿತ ಹೋರಾಟದ ಒಂದು 
ಪರಿವರ್ತನೆಗಳಾಗಿವೆ. ಅವು ಎಂಥ ಪರಿವರ್ತನೆಗಳು 

• ಗೋ• 

ಮಾದರಿ . ಭಾರತದಲ್ಲಿ ಆಗಲೇ ಸರಕಾರದ ತೆರಿಗೆ 
ಎಂಬುದನ್ನು ತಿಳಿಯಲು ನಿನ್ನೆಯ ಭಾರತ ದ ಮೇಲೆ ಹಿಂತಿದ್ದ. 

ನೀತಿ, ಲೇವಾದೇವಿಗಾರರ ಕಿರುಕುಳ, 
ಒಂದು ಪಕ್ಷಿನೋಟ ಬೀರಬೇಕು. 

ಭೂಮಾಲೀಕರ ದೌರ್ಜನ್ಯ, ಇವೆಲ್ಲದರ ವಿರುದ್ದ 
ಭಾರತದ ನಿನ್ನೆಗಳು 

ರೈತರು ಬಂಡೆದಿದ್ದಾರೆ. ರೈತರು ಸಾಲ ಮಾಡುವ ಅನಿವಾಯ್ಯತೆ ಆಗಲೂ ಇತ್ತು. 
- ಕೃಷಿ ಮತ್ತು ಕೃಷಿಕನ ಮಧ್ಯೆ ಸಹಜ ಸಂಬಂಧಗಳೂ , ಸಹಜಕೃಷಿ ವಿಧಾನವೂ ಆಗಲೇ ಬ್ರಿಟಿಷ್ ಸರಕಾರ ನೇಮಿಸಿದ ರಾಯಲ್ ಕಮಿಟಿ ವರದಿ ಭಾರತದ ರೈತರು 
ಇರುವಾಗ ಕೃಷಿಯ ಪ್ರಧಾನ ಉದ್ದೇಶ ಆಹಾರೋತ್ಪಾದನೆಯಾಗಿತ್ತು. ಆ ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬದುಕಿ, ಸಾಲದಲ್ಲಿಯೇ ಸಾಯುತ್ತಾರೆ ಎಂದು 
ಸಂದರ್ಭದ ಕೃಷಿ ಭೂಮಿಯ ಮಾಲೀಕತ್ವದ ವಿಷಯ ಒಂದು ಪ್ರತ್ಯೇಕ ಹೇಳಿದೆ. ಆ ಪರಿಸ್ಥಿತಿ ಈಗಲೂ ನಿಂತಿಲ್ಲ. ಇಂದು ನಮ್ಮ ದೇಶದಲ್ಲಿ ೧೦೨೨೮೯ 
ಅಧ್ಯಯನವಾಗುತ್ತದೆ. ಕೃಷಿಯನ್ನು ಕಂಪನೀಕರಣಗೊಳಿಸುವ ಇಂದಿನ ಪ್ರಭುತ್ವಗಳ ಸಾರ್ವಜನಿಕ ಬ್ಯಾಂಕ್‌ಗಳ ಶಾಖೆಗಳಿದ್ದರೂ ಶೇಕಡ ೭೦ರಷ್ಟು ರೈತರು ( ಸಣ್ಣ 
ಉದ್ದೇಶ ಇಂದಿನದಲ್ಲ. ವ್ಯಾಪಾರಕ್ಕಾಗಿಯೇ ಭಾರತಕ್ಕೆ ಬಂದ ಸಾಮ್ರಾಜ್ಯಶಾಹಿಗಳು ಅತಿಸಣ್ಣ ) ಖಾಸಗಿ ಲೇವಾದೇವಿಗಾರರಿಂದಲೇ ಹತ್ತಿರವೇ ಸಾಲ ಪಡೆದಿದ್ದಾರೆ. 
ತಮ್ಮ ಲಾಭಕ್ಕಾಗಿ ಕೃಷಿ ಕಂಪನಿ ಮತ್ತು ಎಸ್ಟೇಟುಗಳನ್ನು ಸ್ಥಾಪಿಸಿದರು. ಬ್ರಿಟಿಷರು ಬ್ರಿಟಿಷ್ ಕಾಲದಲ್ಲೂ ಸಾಲಗಾರರಾಗಿದ್ದ ರೈತರು ಅನ್ಯಾಯದ ತೆರಿಗೆ ವಿರುದ್ದ 
ಭಾರತದಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮತ್ತು ವಿಸ್ತರಣೆ ಮಾಡುವ ಸಂದರ್ಭದಲ್ಲಿ ನಿರಂತರ ಹೋರಾಡಿದ್ದಾರೆ. ಮೈಸೂರು ರಾಜ್ಯದ ನಗರ ರೈತ ಬಂಡಾಯ, 
ಸ್ವಾತಂತ್ರ್ಯ ಹೋರಾಟಕ್ಕೂ ಮುಂಚೆಯೇ ದೇಶದ ಗ್ರಾಮೀಣ ಜನರಿಂದ ತೀವ್ರವಾದ ಮಹಾರಾಷ್ಟ್ರದಲ್ಲಿ ನಡೆದ ದಖ್ಯನ್ ರೈತ ದಂಗೆಗಳು , ಬಂಗಾಲದ ತೇಬಾಗ್ 
ಪ್ರತಿರೋಧಗಳನ್ನು ಎದುರಿಸಿದ್ದಾರೆ. ಆ ಪ್ರತಿರೋಧಗಳು ಮೂರು ವಿಧದಲ್ಲಿವೆ: ಚಳುವಳಿ ಇಂಥ ನೂರಾರು ಚಳುವಳಿಗಳು ನಡೆದಿವೆ. ಇಂದು ನಮ್ಮ ಸರಕಾರಗಳು 
( ೧) ಭೂಮಿಯ ಒಡೆತನ, ( ೨) ಬೆಳೆ ವಿಧಾನ, ( ೩ ) ತೆರಿಗೆ ನೀತಿ. 

ತರುತ್ತಿರುವ ಕಾರ್ಪೊರೇಟ್ ಕೃಷಿ ರೈತರ ಭೂ ಒಡೆತನ, ಬೆಳೆ ಆಯ್ಕೆ, ಬೆಲೆ ನಿಗಧಿ 
- ಬ್ರಿಟಿಷರು ಬರುವ ಮುಂಚೆಯೇ ಭಾರತದಲ್ಲಿನ ಭೂಮಿ ಸಂಬಂಧಗಳು ಹಕ್ಕನ್ನು ಕಸಿದುಕೊಳ್ಳುವ ಅಪಾಯಗಳಿವೆ. ಯಾಕೆಂದರೆ ಪ್ರಭುತ್ವಗಳು ಕಂಪನಿ 
ನಿರ್ಧಾರವಾಗಿದ್ದವು. ಬಹುತೇಕ ಭೂಮಿ ರಾಜಮಹಾರಾಜರು, ಅವರ ಜೊತೆಗಿವೆ ಕೃಷಿಕನ ಜೊತೆಗಿಲ್ಲ. ಭಾರತ ಸರಕಾರ ಯಾವತ್ತು ರೈತರ ಪರವಾಗಿಲ್ಲ 
ಸಹಾಯಕರಾದ ಸ್ಥಳೀಯ ಆಡಳಿತಗಾರ, ದೇವಸ್ಥಾನಗಳ ನಿಯಂತ್ರಣದಲ್ಲಿತ್ತು. ಎಂಬ ಸಿನಿಕತನ ನನ್ನದಲ್ಲ. ಆರಂಭದ ದಶಕಗಳಲ್ಲಿ ಸ್ವತಂತ್ರ ಭಾರತದ ಪ್ರಭುತ್ವ 
ರೈತ ಅಲ್ಲಿ ಜೀತಗಾರ, ಕೂಲಿಗಾರ ಹೆಚ್ಚೆಂದರೆ ಗೇಣಿದಾರ, ಸ್ವಾತಂತ್ರ್ಯಾನಂತರ ಕೈಗಾರಿಕೆಯಷ್ಟೇ ಕೃಷಿಗೂ ಆದ್ಯತೆ ಕೊಟ್ಟಿದೆ. 
ನಡೆದ ಉಳುವವನಿಗೆ ಭೂಮಿ ಎನ್ನುವ ಹೋರಾಟದ ಪರಿಕಲ್ಪನೆ ಆಗ ಇರಲೇ ಸ್ವಾತಂತ್ರ್ಯಾನಂತರದ ಮೂರು ದಶಕಗಳು 
ಇಲ್ಲ. ಆದರೆ ಆದಿವಾಸಿಗಳು ಮಾತ್ರ ತಮ್ಮ ನೆಲಕ್ಕಾಗಿ ಧೀಮಂತ ಹೋರಾಟ ಬ್ರಿಟಿಷ್ ಆಡಳಿತದ ಆರಂಭದಲ್ಲಿ ಸ್ವಯಂಪ್ರೇರಿತವಾಗಿ ನಡೆದ ರೈತ 
ನಡೆಸಿದ ಘಟನೆಗಳು ಸಾಕಷ್ಟಿವೆ. ೧೮ನೇ ಶತಮಾನದ ಕೊನೆಯ ದಶಕಗಳಲ್ಲಿ ಹೋರಾಟಗಳು ೧೯೩೬ರಲ್ಲಿ ಅಖಿಲ ಭಾರತ ಕಿಸಾನ ಸಭಾ ಎಂಬ ಸಂಘಟನೆ 
ಆರಂಭವಾದ ಆದಿವಾಸಿ ದಂಗೆಗಳು ಅರಣ್ಯಗಳ ಮೇಲಿನ ತಮ್ಮ ಹಕ್ಕಿಗಾಗಿ ಸ್ಥಾಪನೆಯಾಗುವುದರ ಮೂಲಕ ರಾಷ್ಟ್ರೀಯ ಸಂಘಟನಾ ರೂಪ ಪಡೆದವು. 
ಸಾಮ್ರಾಜ್ಯಶಾಹಿಗಳ ಅನ್ಯಾಯದ, ಅತಿಕ್ರಮಣದ ವಿರುದ್ಧ ಆರಂಭವಾದವು. ಅಲ್ಲಿಯವರೆಗೆ ಪ್ರತಿರೋಧದ ನೆಲೆಯಿಂದ ನಡೆದ ಹೋರಾಟಗಳು ಪಠ್ಯಾಯ 
ಬಂಗಾಳ ಪ್ರಾಂತದಲ್ಲಿ ಸಂತಾಲರು ತಮ್ಮ ಹಕ್ಕಿಗಾಗಿ ನಡೆಸಿದ ಪ್ರತಿರೋಧದ ಪ್ರಭುತ್ವದ ಆಶಯಗಳನ್ನು ಹೊಂದಿದವು. ಕೇವಲ ಅನ್ಯಾಯ ಅಕ್ರಮಗಳ ವಿರುದ್ದ 
ತೀವ್ರತೆ ಎಷ್ಟಿತ್ತೆಂದರೆ ಭಾಗಲ್ಪುರದ ಕಲೆಕ್ಟರ್ ಕ್ಲೀವ್‌ಲ್ಯಾಂಡ್‌ನನ್ನು ಆದಿವಾಸಿ ನ್ಯಾಯಕ್ಕಾಗಿ, ಅವಶ್ಯಕ ಸೌಲಭ್ಯಗಳಿಗಾಗಿ ಮಾತ್ರ ಸೀಮಿತವಾಗದೆ ಉಳುವವನಿಗೆ 
ಹೋರಾಟಗಾರರು ಕೊಂದುಹಾಕಿದರು . ಪ್ರತಿಯಾಗಿ ಬ್ರಿಟಿಷರು ೧೭೮೫ರಲ್ಲಿ ಭೂಮಿ ಮತ್ತು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮುಂದುವರೆಸಿದವು. 
ಆದಿವಾಸಿಗಳ ನಾಯಕ ತಿಲಕಾ ಮಾಝಿಯನ್ನು ಗಲ್ಲಿಗೇರಿಸಿದರು. ಮುಂದೆ ಭೂ ಕಯೂರುರೈತ ಹೋರಾಟ , ತೆಲಂಗಾಣ ರೈತರ ಸಶಸ್ತ್ರ ಹೋರಾಟ ಮುಂತಾದವು 
ಒಡೆತನದ ಹಕ್ಕಿಗಾಗಿ ಹಲವಾರು ಆದಿವಾಸಿ ಹೋರಾಟಗಳು ನಡೆದಿವೆ. ಈ ಕಮ್ಯುನಿಸ್ಟರ ನಾಯಕತ್ವದಲ್ಲಿ, ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಮಹಾರಾಷ್ಟ್ರದ 
ಹೋರಾಟಗಳು ಸಾಮ್ರಾಜ್ಯಶಾಹಿಗಳ ವಾಣಿಜೀಕರಣಕ್ಕಾಗಿ ಅರಣ್ಯಗಳ ಸ್ವಾಧೀನ ಖೋತಿ ವ್ಯವಸ್ಥೆ ವಿರೋಧಿ ಹೋರಾಟ, ಸಮಾಜವಾದಿಗಳ ನಾಯಕತ್ವದಲ್ಲಿ 
ನೀತಿಯ ವಿರುದ್ಧ ನಡೆದು ಹೋರಾಟಗಳೆಂದೇ ಪರಿಗಣಿಸಬೇಕು. 

ಕರ್ನಾಟಕದ ಕಾಗೋಡು ಗೇಣಿದಾರರ ಸತ್ಯಾಗ್ರಹ ಇಂಥ ಹಲವಾರು 
ವಾಣಿಜ್ಯ ಬೆಳೆ ನೀತಿಯ ವಿರೋಧಿ ಹೋರಾಟಗಳ ದೊಡ್ಡ ಪರಂಪರೆಯೇ ಚಳುವಳಿಗಳು ಸ್ವತಂತ್ರ ಭಾರತದ ಪ್ರಭುತ್ವ ಕೃಷಿ ಮತ್ತು ಕೃಷಿಕರ ಹಿತಾಸಕ್ತಿಯನ್ನು 
ನಮ್ಮಲ್ಲಿದೆ. ಅದು ಮೊದಲು ಆರಂಭವಾದದ್ದು ಬಂಗಾಲ ಪ್ರಾಂತದಲ್ಲಿಯೇ , ಆದ್ಯತೆಯ ಮೇಲೆ ಪರಿಗಣಿಸುವಂತೆ ಮಾಡಿದವು. 
ಮಾರುಕಟ್ಟೆಗಾಗಿ ನೀಲಿ ಬೆಳೆ ಕಡ್ಡಾಯ ಮಾಡಿದ ಬ್ರಿಟಿಷ್ ಆಡಳಿತದ ವಿರುದ್ದ ಕೃಷಿ ಅಂದರೆ ಕೇವಲ ಕೃಷಿಕನ ಬದುಕಿನ ಜೀವನೋಪಾಯದ ಮಾರ್ಗವಲ್ಲ. 
ಆಗಸ್ಟ್ ೨೦೧೮ 

ಹೊಸತು೧೯ 


ಅದು ದೇಶದ ಆಹಾರ ಭದ್ರತೆಯ ಸಂಗತಿ. ಎರಡನೇ ಜಾಗತಿಕ ಮಹಾಯುದ್ದದ ಮಾಡುವುದು. ಅಂದರೆ: ಬೀಜ, ಮಣ್ಣು ಪರೀಕ್ಷೆ, ವಿದ್ಯುತ್, ನೀರಾವರಿ, ಗೊಬ್ಬರ, 
ನಂತರ ದೇಶದ ಹಲವಾರು ಭಾಗದಲ್ಲಿ ಭೀಕರ ಬರಗಾಲ ವ್ಯಾಪಿಸಿದ ಕೀಟನಾಶಕ, ಕೃಷಿ ಸಲಕರಣೆ, ಆಧುನಿಕ ಯಂತ್ರಜ್ಞಾನ, ಕೃಷಿ ಶಿಕ್ಷಣ , ಸಂಶೋಧನೆ, 
ಸಂದರ್ಭದಲ್ಲಿಯೇ ಭಾರತ ಸ್ವಾತಂತ್ರ್ಯ ಪಡೆಯಿತು. ಸ್ವತಂತ್ರ ಭಾರತದ ಮುಂದೆ ಉಗ್ರಾಣ , ಶೈತ್ಯಾಗಾರ, ಮಾರುಕಟ್ಟೆ, ಸಾಲ ಮತ್ತು ವೈಜ್ಞಾನಿಕ ಬೆಲೆ ( ಬೆಂಬಲ ಬೆಲೆ 
ತಕ್ಷಣದ ಎರಡು ಸಮಸ್ಯೆಗಳಿದ್ದವು. ದೇಶ ವಿಭಜನೆಯಿಂದ ಉಂಟಾದಕೋಮು ಅಲ್ಲ). ಇಂಥ ಎಲ್ಲ ಸೌಲಭ್ಯಗಳೂ ಸರಕಾರದ ಆದ್ಯತೆಯ ವಿಷಯವಾಗಬೇಕು. 
ಗಲಭೆಗಳನ್ನು ನಿಯಂತ್ರಿಸಿ ಶಾಂತಿ ಕಾಪಾಡುವುದು ಮತ್ತು ದೇಶದ ಆಹಾರ ಅದೇ ಸಂದರ್ಭದಲ್ಲಿ ರೈತ ಸಮುದಾಯದ ಆರೋಗ್ಯ, ವಸತಿ, ಶಿಕ್ಷಣ ಮುಂತಾದ 
ಕೊರತೆಯನ್ನು ನಿವಾರಿಸಿ ಜನರ ಹಸಿವನ್ನು ನೀಗಿಸುವುದು. ಅಂಥ ಸಂದರ್ಭದಲ್ಲಿ ಅವಶ್ಯಕತೆಗಳನ್ನು ಸರಕಾರ ಪೂರೈಸಬೇಕು. ಆಗ ಮಾತ್ರ ಕೃಷಿ ಕ್ಷೇತ್ರ ಅಭಿವೃದ್ಧಿ 
ನಮ್ಮ ಸರಕಾರ ಅಮೆರಿಕದಿಂದ ಪಿ.ಎಲ್. ೪೮೦ ಎಂಬ ಯೋಜನೆಯಡಿ ಹೊಂದಲು ಸಾಧ್ಯ. ಈ ನಿಟ್ಟಿನಲ್ಲಿ ಭಾರತದ ಪ್ರಭುತ್ವ ಆರಂಭದ ಮೂರು ದಶಕದಲ್ಲಿ 
ಗೋಧಿಯನ್ನು ತಂದು ಅಲ್ಪ ಪ್ರಮಾಣದಲ್ಲಿ ಹಸಿವನ್ನು ನೀಗಿಸಲು ಯತ್ನಿಸಿತು. ಪ್ರಯತ್ನವನ್ನಂತೂ ಮಾಡಿದೆ. 
ಐವತ್ತರ ದಶಕದಲ್ಲಿ ನಮ್ಮ ದೇಶದಲ್ಲಿನ ಆಹಾರ ಉತ್ಪಾದನೆ ಕೇವಲ ೫೦ ಮಿ . ಟನ್ ಸ್ವತಂತ್ರ ಭಾರತದ ಪ್ರಭುತ್ವದ ಮೊದಲ ಮೂರು ದಶಕಗಳ ಅವಧಿ ಕಲ್ಯಾಣ 
ಆಗಿತ್ತು. ಕೃಷಿ ಕ್ಷೇತ್ರ ಬ್ರಿಟಿಷರ ಕಾಲದಲ್ಲಿ ಅವರ ಕೈಗಾರಿಕೆಗೆ ಮತ್ತು ವಾಣಿಜ್ಯಕ್ಕೆ ರಾಜ್ಯದ ಗುರಿಯನ್ನೇ ಹೊಂದಿತ್ತು ಎಂದು ಹೇಳಬಹುದು. ಕೈಗಾರಿಕಾ ಕ್ಷೇತ್ರದಲ್ಲಿ 
ಮಾತ್ರ ಪೂರಕವಾಗಿ ಬೆಳೆದಿತ್ತು. ಸ್ವತಂತ್ರ ಭಾರತದ ಪ್ರಭುತ್ವ ಕೈಗಾರಿಕೆ ಜೊತೆಗೆ ಸಾರ್ವಜನಿಕ ವಲಯವನ್ನು ಬಲಪಡಿಸಿದ್ದು ಪ್ರಮುಖ ಸಾಧನೆ. ಹಾಗೇ ಕೃಷಿ 
ಕೃಷಿಯನ್ನೂ ಅಭಿವೃದ್ಧಿಪಡಿಸುವ ಅವಶ್ಯಕತೆ ಇತ್ತು. ಕೃಷಿ ಅಭಿವೃದ್ದಿಯೆಂದರೆ ಕ್ಷೇತ್ರದಲ್ಲಿ ಉಳುವವನಿಗೆ ಭೂಮಿ ಕಾನೂನು ತಂದದ್ದು ನಿರೀಕ್ಷಿಸಿದಷ್ಟು 
ಸರಕಾರ ಕೃಷಿ ಕ್ಷೇತ್ರದಲ್ಲಿ ಮಧ್ಯಪ್ರವೇಶ ಮಾಡಬೇಕು, ಭೂಸುಧಾರಣೆ ಮೂಲಕ ಯಶಸ್ವಿಯಾಗದಿದ್ದರೂ ಅದು ಗಣನೀಯ ಸಾಧನೆಯೆ, ಬರ, ಗೇಣಿ ಸಮಸ್ಯೆ, 
ದುಡಿವವರಿಗೆ ಭೂಮಿಯ ಕೊಟ್ಟು ಗೈರು ಭೂಮಾಲೀಕತ್ವವನ್ನು ನಿರ್ನಾಮ ಆರ್ಥಿಕ ದುಸ್ಥಿತಿ ಹಲವಾರು ಪ್ರತಿಕೂಲ ವಾತಾವರಣದ ಮಧ್ಯೆಯೂ ೧೯೬೦ರಲ್ಲಿ 
ಮಾಡಬೇಕು. ಒಂದರ್ಥದಲ್ಲಿ ಭೂಮಿ ರಾಷ್ಟ್ರೀಕರಣ , ಅಂದರೆ ನಿಜವಾದ ರೈತನಿಗೆ ಕೃಷಿ ಕ್ಷೇತ್ರ ದೇಶದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ ( ಜಿಡಿಪಿ) ಶೇಕಡ ೫೧.೪ರಷ್ಟು 
ಭೂಮಿ ಕೊಡುವುದು, ಉಳುವ ರೈತನಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಕೊಡುಗೆ ಕೊಟ್ಟಿದೆ. ( ಇಂದು ಅದು ಶೇಕಡಾ ೧೩ಕ್ಕಿಳಿದಿದೆ). ಪಂಚವಾರ್ಷಿಕ 


ರಾಜಕೀಯ ಪಕ್ಷವೆಂಬ ಮುದಿ ಸೂಳೆಯೂ 

ಪ್ರಜಾಪ್ರಭುತ್ವವೆಂಬ ಗರತಿತನವೂ 


ಸೆರಗು ಹಾಲಸಿ ಕಣ್ಣು ಹೊಡೆದರಬೋದು 
ಗಂಡನೆಂಬ ಪ್ರಾಣಿ ಇದ್ದಿದ್ದರೆ ಇದೆಲ್ಲ ಏಕಿತ್ತು ? 
ಪಾಪ ಹೊಟ್ಟೆಪಾಡು ! 
ಇಡೀ ಜೀವನ ಪರಗಂಡನ ಜತೆ ನವೆದಳಲ್ಲ 
ಅವಳೇನು ಬೇಕಂತ ಮಾಡಿದಳೆ ? 
ಕೂತುಣ್ಣುವವರೆ ಎಲ್ಲ ದುಡಿವವರೆ ಇಲ್ಲವಲ್ಲ 
ತನ್ನನ್ನೂ ತನ್ನವರನ್ನೂ ಸಂಭಾಳಿಸಿದ್ದೇನು ಸಾಮಾನ್ಯನೆ ? 
ಅವಳದೂ ಪಾಪ ಹೇಸದ ಜೀವ ತಾನೆ ? 
ಹಿಲತನದ ಅಧಿಕಾರ ಹೇಳಿಕೇಳಿ ಬಂದಿತೆ ? 
ಎಳೆಯರು ದಾರಿ ತಪ್ಪಿದರೆ 
ಎಷ್ಟು ಕಳವಳಪಡುತ್ತಾಳೆ ಅಂತೀರಿ ? 
ತಪ್ಪು ತಿದ್ದದೆ ನಿದ್ದೆ ಹತ್ತಲೊಲ್ಲದು 
ಬಾಳು ಹಸನಾಗಬೇಕಂತ ಭಾರಿ ಚಿಂತೆ 
ಎಷ್ಟಿದ್ದರೂ ಅನುಭವಸ್ಥೆಯಲ್ಲವೆ ? 
ಚಿಕ್ಕವರು ಚಿಕ್ಕವರಂರಬೇಕು 
ಅಕೆಂಥ ಮುತ್ತೈದೆ ಅಂತ ಯಾರಿಗೆ ಗೊತ್ತಿಲ್ಲ ? 
ತನ್ನ ಮುಂದೆ ಚೆಲ್ಲು ಚೆಲ್ಲು ಆಡಿದರೆ 
ಸಹಿಸಿಯಾಳು ಹೇಗೆ ? 


IND 


ಒಳ#48|- 


ಜ, 


> * 


ಅಷ್ಟೂ ತಿಳಿಯಬೇಡವೆ ಈ ಮಕ್ಕಳಿಗೆ ? 
ವಯಸ್ಸು ಬಂದೊಡನೆ ನೆಲ ಕಾಣದೆ ಹೋದರೆ ಹೇಗೆ ? 
ಬುದ್ದಿಯಿಲ್ಲದವು ಬುದ್ದಿ ಹೇಳಿದರೂ ಕೇಳವು 
ಸುಮ್ಮನೆ ಅನ್ನಬಾರದು ಅವಳಿಗೆ 
ಅಷ್ಟು ಕಾಳಜಿ ಯಾರು ಮಾಡುತ್ತಾರೆ 
ಗರತಿ ತರ ಇರಬೇಕಂತ ಅವಳು ಹೇಳದೆ 
ದಾರೀಲಿಹೋಗೋ ದಾಸಯ್ಯ ಹೇಳುತಾನ ? 
ಇದೆಲ್ಲ ಎಲ್ಲರಿಂದ ಆಗೋದಲ್ಲ 
ಅವಳೇನು ಅಂತಿಂಥ ಹೆಣ್ಣಲ್ಲ ! 


ನೆನಪಿರಕೇನು ಕಮ್ಮಿ ವಯಸ್ಸೇ ? 
ಪಾಪ ಅರಳು ಮರಳು ! 
ಅಷ್ಟು ಕಾಣದೆ ನಿಮಗೆ ? 
ಒಮ್ಮೊಮ್ಮೆ ಚೀಟ ತಿರುರಬೋದು 


ಶ್ರೀಧರ ಪಿಸೆ 
ಪಿಟಿ, ೨ಎಫ್ / ೨೩ , ೭ ವಾರ್ಡ್, ಹೆಚ್ ಪಿಸಿ, ಕಮಲಾಪುರ - ೫೮೩ ೧೧೫ 


ಹೊಸತು ೨೦ 


ಆಗಸ್ಟ್ ೨೦೧೮ 


ಯೋಜನೆಗಳು ದೇಶದ ಅಭಿವೃದ್ಧಿಗೆ ಪೂರಕವಾದವು. ಈ ಯೋಜನೆಗಳಲ್ಲಿ ಕೃಷಿ 
ಮತ್ತು ಗ್ರಾಮೀಣ ವಲಯಕ್ಕೆ ಆದ್ಯತೆ ಕೊಡಲಾಗಿತ್ತು. ೬ನೇ ಪಂಚವಾರ್ಷಿಕ 
ಯೋಜನೆಯಲ್ಲಿ ಯೋಜನಾ ಗಾತ್ರದ ಶೇಕಡಾ ೧೬. ೪ರಷ್ಟು ಕೃಷಿಗೆ ವಿನಿಯೋಗಿಸ 
ಲಾಗಿತ್ತು. ( ಇನ್ನೂ ಹೆಚ್ಚಿಸಬೇಕೆಂಬ ಬೇಡಿಕೆ ಆಗಲೂ ಇತ್ತು) ನಂತರದ ವರ್ಷಗಳಲ್ಲಿ 
ಗ್ರಾಮೀಣವಲಯ ನಿರ್ಲಕ್ಷ್ಯಕ್ಕೊಳಗಾಗಿ ೧೨ನೇ ಪಂಚವಾರ್ಷಿಕ ಯೋಜನೆ 
ಹೊತ್ತಿಗೆ ಅದು ಶೇಕಡಾ ೪.೭ಕ್ಕಿಳಿದು ಈಗ ಇನ್ನೂ ಕೆಳಕ್ಕೆ ಬಂದಿದೆ. 

೧೯೬೯ರ ನಂತರ ಬ್ಯಾಂಕ್ ಮತ್ತು ವಿಮಾದಂಥ ಆರ್ಥಿಕ ವಲಯಗಳನ್ನು 
ರಾಷ್ಟ್ರೀಕರಿಸಿದ್ದು ಕೃಷಿ ವಲಯಕ್ಕೆ ಅನುಕೂಲವಾಗಿತ್ತು. ಬಡರೈತರಿಗಲ್ಲದಿದ್ದರೂ 
ಮಧ್ಯಮ ಮತ್ತು ದೊಡ್ಡ ಹಿಡುವಳಿದಾರರಿಗೆ ಸಾಂಸ್ಥಿಕ ಹಣಕಾಸು ನೆರವು ದೊರೆತು 
ಕೃಷಿ ಕ್ಷೇತ್ರ ಮುಂದಡಿ ಇಡಲು ಸಾಧ್ಯವಾಯಿತು. ಭಾರತ ಸರಕಾರ ರೂಪಿಸಿದ 
ಪಂಚವಾರ್ಷಿಕ ಯೋಜನೆ ಮತ್ತು ಹಸಿರು ಕ್ರಾಂತಿ ಭಾರತದ ಸ್ವಾವಲಂಬನೆಯೆಡೆಗೆ 
ಚಲಿಸಲು ಮಹತ್ವದ ಕೊಡುಗೆಗಳು . ಹಸಿರು ಕ್ರಾಂತಿಯ ಕುರಿತು ಭಿನ್ನಮತಗಳೂ 
ಇವೆ. ಕೃಷಿ ಯೋಜನೆಯ ಅವಧಿಯನ್ನು ಹೀಗೆನೋಡಬಹುದು: 

ಮೋದಿಯವರಿಂದ ವೈಭವೀಕರಿಸಲ್ಪಡುತ್ತಿದೆ. ೧೯೯೧ರಿಂದ ಇಂದಿನವರೆಗೆ, ಅಂದರೆ 
ಹಸಿರು ಕ್ರಾಂತಿ ಪೂಲ್ವದ ಕಾಲ - ೧೯೫೦ - ೧೯೬೦ 

ಅಂದಿನ ಪ್ರಧಾನಿ ನರಸಿಂಹರಾಯರಿಂದ ಇಂದಿನ ಪ್ರಧಾನಿ ನರೇಂದ್ರ ಮೋದಿಯವರ 
ಹಸಿರು ಕ್ರಾಂತಿಯ ಕಾಲ - ೧೯೬೦ - ೧೯೭೦ (ಮಧ್ಯ) 

ವರೆಗಿನ ಆಡಳಿತದಲ್ಲಿ, ನೇಗಿಲಯೋಗಿಯ ಗತಿ ಏನಾಗಿದೆ ಎಂದು ಗಮನಿಸಬೇಕು. 
ಹಸಿರು ಕ್ರಾಂತಿಯ ನಂತರದ ಕಾಲ - ೧೯೮೦ - ೧೯೯೧ 

ಅಳುವಾ ಯೋಗಿಯ ನೋಡಲ್ಲಿ 
ಉದಾರೀಕರಣದ ನಂತರದ ಕಾಲ - ೧೯೯೧ರ ನಂತರ 

ಉದಾರೀಕರಣದ ನೀತಿಯ ಪರಿಣಾಮವಾಗಿ ೧೯೯೫ರಿಂದ ಇಂದಿನವರೆಗೆ 
ಭಾರತದ ಪ್ರಭುತ್ವ ಬಂಡವಾಳಶಾಹಿಪರ ಎಂಬ ವಾದವಿದ್ದರೂ ಎಂಭತ್ತರ ಮೂರೂವರೆ ಲಕ್ಷ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ೧೯೯೭ರಲ್ಲಿ 
ದಶಕದವರೆಗೆ ನಿರೀಕ್ಷಿತವಲ್ಲದಿದ್ದರೂ ತಕ್ಕಮಟ್ಟಿಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಕೃಷಿ ಬೀಜೋತ್ಪಾದನೆ ಕ್ಷೇತ್ರವನ್ನು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಮುಕ್ತವಾಗಿಸ 
ವ್ಯವಸ್ಥೆ ಸುಧಾರಣೆಯ ಪರವಾಗಿತ್ತು. ೧೯೬೯ರಲ್ಲಿ ಆಳುವ ಪಕ್ಷವಾದ ಕಾಂಗ್ರೆಸ್‌ನಲ್ಲಿ ಲಾಯಿತು. ಆ ವರ್ಷ ಭಾರತದಲ್ಲಿ ೧೩೬೨೨ ರೈತರು ಆತ್ಮಹತ್ಯೆ ಮಾಡಿಕೊಂಡರು. 
ಒಡಕುಂಟಾದಾಗ ಆಳುವ ವರ್ಗ ಸುಧಾರಣಾವಾದಿ ನಿಲುವು ತಳೆಯುವುದು ಅದು ಕಾಕತಾಳೀಯವಲ್ಲ. ಆತ್ಮಹತ್ಯೆಯ ವರದಿಗಳು ಮುಂದುವರೆದಿವೆ. ನಮ್ಮ 
ಅನಿವಾರವಾಗಿತ್ತು. ಹಲವಾರು ಜನಪರ ಯೋಜನೆಗಳು ಜಾರಿಯಾದವು. ಎಪ್ಪತ್ತರ ಈಗಿನ ಪ್ರಧಾನಿ ನರೇಂದ್ರ ಮೋದಿಯವರು ರೈತರ ಸಾಲ ಮನ್ನಾ ಮಾಡುವುದಿಲ್ಲ 
ದಶಕದ ಕೊನೆಗೆ ಬದಲಾದ ಆಡಳಿತ ವರ್ಗ ಪ್ರಭುತ್ವವನ್ನು ಬಲಮುಖಿಯಾಗಿ ಎಂದು ಘೋಷಿಸಿದ್ದಾರೆ. ಆದರೆ ಉದ್ಯಮಿಗಳು ಸಾರ್ವಜನಿಕ ಬ್ಯಾಂಕ್‌ನಲ್ಲಿಟ್ಟ ಜನರ 
ನಿಲ್ಲಿಸಿತು. ಹಸಿರುಕ್ರಾಂತಿಯ ನಂತರದ ೧೯೮೦ರಿಂದ ೧೯೯೦ ಒಂದು ರೀತಿಯಲ್ಲಿ ಹಣವನ್ನು ಸಾಲ ಪಡೆದು ಮರುಪಾವತಿ ಮಾಡದೇ ಇದ್ದಾಗ ಅದನ್ನು ಮನ್ನಾ 
ಸ್ಥಿತ್ಯಂತರದ, ಬಂಡವಾಳಶಾಹಿ ವ್ಯವಸ್ಥೆ ಮೇಲುಗೈ ಪಡೆದ ಕಾಲ. ಹೊಸ ಆರ್ಥಿಕ ಮಾಡುತ್ತಾರೆ, ಅದೂ ಲಕ್ಷ ಕೋಟಿಗಳಲ್ಲಿ, ರೈತ ಬಳಸುವ ಕೃಷಿ ಸಲಕರಣೆಗಳ 
ನೀತಿಯ ಹೆಸರಿನಲ್ಲಿ ಉದ್ಯಮ ಮತ್ತು ಉದ್ಯಮಿಗಳ ಹಿತಾಸಕ್ತಿಗೆ ಪೂರಕವಾಗಿ ಮೇಲೆ, ಉತ್ಪನ್ನಗಳ ಮೇಲೆ ಟ್ಯಾಕ್ಸ್ ಹೆಚ್ಚಿಸುತ್ತಾರೆ. ಕಾರ್ಪೊರೇಟ್ ಕಂಪನಿಗಳಿಗೆ 
ಭಾರತದ ಪ್ರಭುತ್ವ ವಾಲಿತು. ೧೯೯೧ರ ಉದಾರೀಕರಣದ ನಂತರ ಭಾರತದ ಐದು ಲಕ್ಷ ಕೋಟಿಯಷ್ಟು ತೆರಿಗೆ ರಿಯಾಯಿತಿ ಕೊಡುತ್ತಾರೆ. ಕೃಷಿ ಕ್ಷೇತ್ರಕ್ಕೆ 
ಪ್ರಭುತ್ವ ವಿಶ್ವ ವಾಣಿಜ್ಯ ಸಂಸ್ಥೆಯ ನಿರ್ದೇಶನಕ್ಕೊಳಪಟ್ಟು ಸಂಪೂರ್ಣವಾಗಿ ಕಲ್ಯಾಣ ನಿಗದಿತವಾದ ೧೦ ಲಕ್ಷ ಕೋಟಿ ಸಾಲದ ಮೊತ್ತದಲ್ಲಿ ಶೇ . ೬೦ರಷ್ಟು ಕೃಷಿ 
ರಾಜ್ಯದಿಂದ ಮತ್ತೆ ಕಂಪನಿ ರಾಜ್ಯವಾಗಿ ಪರಿವರ್ತನೆಯಾಯಿತು. 

ಉದ್ಯಮಿಗಳಿಗೆ ನಿಯಮ ಬಾಹಿರವಾಗಿ ಕೊಡುತ್ತಾರೆ. ಈ “ಬಡ” ಉದ್ಯಮಿಗಳು 
ಜಾಗತೀಕರಣ, ಖಾಸಗೀಕರಣ , ಉದಾರೀಕರಣ ಈ ತ್ರಿಕರಣದ ನೀತಿಗಳು ಯಾರೆಂದರೆ ಗೋದ್ರೆಜ್ , ಐಟಿಸಿ, ಪೆಪ್ತಿ, ಟಾಟಾ ಮುಂತಾದವರು. ಮುಂದೆ ಆ 
ನವಸಾಮ್ರಾಜ್ಯಶಾಹಿ ಶಕ್ತಿಗಳು ಹೆಣೆದ ಬಲೆಗಳು. ಬ್ರಿಟಿಷರು ಹೋದಮೇಲೆ ಸಾಲವನ್ನೂ ಮನ್ನಾ ಮಾಡುತ್ತಾರೆ. ಅಮೆರಿಕ ನಾಯಕತ್ವದ ವಿಶ್ವವ್ಯಾಪಾರಿ 
ಬಹುರಾಷ್ಟ್ರೀಯ ಕಂಪನಿಗಳು ಮತ್ತೆ ಭಾರತದ ಪ್ರಭುತ್ವವನ್ನು ನಿಯಂತ್ರಣಕ್ಕೆ ಸಂಘಟನೆಯ ಅಪ್ಪಣೆಯಂತೆ ಭಾರತದ ರೈತನಿಗೆ ಸಹಾಯಧನ ಕಡಿಮೆ 
ತೆಗೆದುಕೊಂಡವು. ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿ ಪಾತ್ರ ಮಾಡುತ್ತಾರೆ. ಈಗ ನಮ್ಮ ರೈತನಿಗೆ ಸಿಗುವ ಸಹಾಯಧನ ತಲಾ ರೂ . ೧೫,೩೩೯. 
ವಹಿಸಿದ್ದರೆ, ಅದೇ ಕಾಂಗ್ರೆಸ್ ಪಕ್ಷ ೧೯೯೧ರಲ್ಲಿ ಜಾಗತೀಕರಣದ ನೀತಿಗೆ ಮಣೆ ಈ ಸಹಾಯಧನವೂ ಕಂಪನಿಗಳ ಪಾಲಾಗುತ್ತದೆ. ಭಾರತದ ರೈತನಿಗೆ 
ಹಾಕಿ ಸ್ವಾತಂತ್ರ್ಯ , ಸ್ವಾವಲಂಬನೆಯನ್ನು ನಾಶಮಾಡಿತು. ಕಾಂಗ್ರೆಸ್ ನೀತಿಗಳನ್ನು ಸಹಾಯಧನ ಕಡಿಮೆ ಮಾಡಲು ಹೇಳುವ ಅಮೆರಿಕ ತನ್ನ ರೈತರಿಗೆ ತಲಾ ೬ ಲಕ್ಷ 
ಖಂಡಿಸಿ ಇಂದು ಅಧಿಕಾರಕ್ಕೆ ಬಂದ ಬಿಜೆಪಿ ಅದೇ ನೀತಿಗಳನ್ನು ಇನ್ನೂ ತೀವ್ರವಾಗಿ ೪೧ ಸಾವಿರ ಸಹಾಯಧನ ಕೊಡುತ್ತದೆ. ಯೂರೋಪ್ ದೇಶಗಳಲ್ಲಿ ಈ 
ಜಾರಿ ಮಾಡುತ್ತಿದೆ. ಅಂದು ನರಸಿಂಹರಾವ್ , ಮನಮೋಹನ ಸಿಂಗ್ ಅವರಿಂದ ಸಹಾಯಧನ ಸರಾಸರಿ ತಲಾ ೧ ಲಕ್ಷ ೩೨ ಸಾವಿರ ಇದೆ. ಭಾರತದ 
ಆರಂಭವಾದ ಭಾರತದ ನವಗುಲಾಮಗಿರಿ ಯ ಪ್ರಭುತ್ವ ಇಂದು ನರೇಂದ್ರ ಬ್ಯಾಂಕುಗಳಲ್ಲಿರುವುದು ಸಾಮಾನ್ಯ ಜನರ ಹಣ, ಆ ಹಣವನ್ನು ಟಾಟಾ, ಅದಾನಿ , 

ಅಂಬಾನಿ, ಮಲ್ಯ, ನೀರವ್ ಮೋದಿಯಂಥ ಕಾರ್ಪೊರೇಟ್ ಕುಳಗಳು ಸುಲಭವಾಗಿ 
ಲಪಟಾಯಿಸುತ್ತಾರೆ. ೨೦೧೪ರ ವಿಶ್ವ ಬ್ಯಾಂಕ್ ವರದಿ ಹೇಳುತ್ತದೆ: ಭಾರತದಲ್ಲಿ 
ಶೇಕಡಾ ೭೩ ರೈತರಿಗೆ ಸಾಂಸ್ಥಿಕ ಮೂಲಗಳ ಸಾಲ ಸಿಗುವುದಿಲ್ಲ ಎಂದು. ಬೆಳೆ 
ವಿಮೆ ಎನ್ನುವುದೊಂದು ಭ್ರಮೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ವಿಮಾ 
ಕಂಪನಿಗಳ ಅದರಲ್ಲೂ ಖಾಸಗಿ ವಿಮಾ ಕಂಪನಿಗಳ ತಿಜೋರಿ ತುಂಬಿಸಿದ್ದು ನಮ್ಮ 
ಕಣ್ಣ ಮುಂದಿದೆ. ಪ್ರೀಮಿಯಂ ತುಂಬಿದ ರೈತರಿಗೆ ಅವರು ಕಟ್ಟಿದಷ್ಟೂ ಹಣ ಬರಲಿಲ್ಲ. 
ಕೈಗಾರಿಕೆಗಳಿಗೆ ನಿರಂತರ ಹರಿಯುವ ವಿದ್ಯುತ್ ಕೃಷಿಗೆ ಸಿಗುವುದು ಶೇಕಡಾ 
೨೧ರಿಂದ ಶೇಕಡಾ ೨೪ ಮಾತ್ರ . ಕಳೆದ ಹತ್ತು ವರ್ಷಗಳಲ್ಲಿ ಗ್ರಾಮೀಣ 
ಅಭಿವೃದ್ಧಿಗಾಗಿನ ವೆಚ್ಚ ಶೇಕಡಾ ೬೦ ಕುಸಿತಗೊಂಡಿದೆ. ಆತ್ಮಹತ್ಯೆ ಮಾಡಿಕೊಂಡ 

ಮೂರೂವರೆ ಲಕ್ಷ ರೈತರಲ್ಲಿ ಶೇಕಡಾ ೭೮ ಸಣ್ಣ ಅತಿಸಣ್ಣ ರೈತರು ( ಇವರಲ್ಲಿ 
ಕಾರ್ಪೊರೇಟ್ ಕೃಷಿಯಲ್ಲಿ ಯಾಂತ್ರೀಕರಣ 

ಶೇಕಡಾ ೭೦ರಷ್ಟು ಜನ ೩೦ರಿಂದ ೫೦ರ ವಯೋಮಾನದವರು) ಕಾರಣ . ಅವರು 

ಕೃಷಿಭೂಮಿಯಿಂದ ಹೊರಬೀಳುವ ಅಪಾಯದಲ್ಲಿದ್ದಾರೆ . ರೈತರ ಆತ್ಮಹತ್ಯೆಗೆ 
ಆಗಸ್ಟ್ ೨೦೧೮ - 

ಹೊಸತು ೨೧ 


ಕಾರಣಗಳನ್ನು ಕೃಷಿ ಸಾಲದ ಜೊತೆಗೆ ಸಾಮಾಜಿಕ ಸಮಸ್ಯೆಗಳೂ ಇವೆಯೆಂದು 
ನಮ್ಮ ಪಂಡಿತರು ಹೇಳುತ್ತಾರೆ. ಅಂದರೆ ನಮ್ಮ ರೈತ ಕೃಷಿಯನ್ನು ನಂಬಿ 
ಸಾಮಾಜಿಕವಾಗಿ ತಲೆಯೆತ್ತಿ ನಿಲ್ಲಲಾಗದಂಥ ಸ್ಥಿತಿಯಲ್ಲಿದ್ದಾನೆ. ಆ ಕಾರಣಕ್ಕೆ 
ಅವನು ಕೃಷಿಯನ್ನು ತೊರೆಯಲು ಸಿದ್ಧನಾಗಿದ್ದಾನೆ. ಸಾರ್ವಜನಿಕ ಬ್ಯಾಂಕ್‌ಗಳಲ್ಲಿ 
ಜನರಿಟ್ಟ ಹಣವನ್ನು ಸಾಲವಾಗಿ ಪಡೆದು, ಸಾಲ ಮರುಪಾವತಿಸದೆ ಮೋಸ 
ಮಾಡಿದ ಅದಾನಿ, ಅಂಬಾನಿಯಂಥವರು ಜಗತ್ತಿನ ಸಿರಿವಂತರ ಪಟ್ಟಿಯಲ್ಲಿದ್ದಾರೆ. 
ಇಷ್ಟೆಲ್ಲ ಆದರೂ ದೇಶದ ಉದ್ಯೋಗಗಳಲ್ಲಿ ಕೃಷಿಕ್ಷೇತ್ರ ಶೇಕಡಾ ೫೨ರಷ್ಟು 
ಉದ್ಯೋಗಗಳನ್ನು ಕೊಟ್ಟಿದೆ. ಆದರೆ ಇದ್ದ ಆ ನೆಲವನ್ನೂ ಕಳೆದುಕೊಂಡು ರೈತ 
ವಲಸೆ ಹೋಗುತ್ತಿದ್ದಾನೆ. 

ಭಾರತದ ಕೃಷಿಭೂಮಿ ೧೯೮೦ - ೮೧ರಲ್ಲಿ ೧೮೫.೦೯ ಮಿಲಿಯನ್ ಹೆಕ್ಟೇರ್ 
ಇತ್ತು. ಇಂದು ಅದು ೧೫೦ ಮಿಲಿಯನ್ ಹೆಕ್ಟೇರ್‌ಗೆ ಇಳಿದಿದೆ. ಹೆಚ್ಚಿನ ಭೂಮಿ 
ಉದ್ಯಮಿಗಳಿಗೆ, ನಗರಾಭಿವೃದ್ಧಿಗೆ ಹೋಗಿದೆ. ಒಂದು ಕಡೆ ರೈತ ಭೂಮಿ ತಪ್ಪಾ, ಮೋದಿ ಬೆಸ್ಸಾ, ರಾಹುಲ್ ಬೆಸ್ಪಾ, ಗಂಭೀರ ಚರ್ಚೆಯಲ್ಲಿದ್ದಾರೆ. 
ಕಳೆದುಕೊಂಡು ಬೀದಿಗೆ ಬರುತ್ತಿದ್ದಾನೆ. ಇನ್ನೊಂದು ಕಡೆ ಕಂಪನಿ ಕೃಷಿಗಾಗಿ ಸಿದ್ಧತೆ ಅಗ್ರಿ ಬಿಸಿನೆಸ್ ಬದಲು ಅಗ್ರಿಕಲ್ಬರ್ 
ನಡೆದಿದೆ. ಅಂದು ಉಳುವವನಿಗೆ ಭೂಮಿ, ಇಂದು ಆಳುವವನಿಗೆ ಭೂಮಿ. 

ರೈತ ಸಮುದಾಯ , ದೇಶದ ಜನತೆ, ಜನಪರ ಹೋರಾಟಗಾರರು , 
ಆಳುವವನು ಭೂಸ್ವಾಧೀನದ ಮೂಲಕ ಆ ಭೂಮಿಯನ್ನು ಕಂಪನಿಗಳಿಗೆ ರಾಜಕೀಯ ಚಿಂತಕರು, ಕೃಷಿ ತಜ್ಞರು, ಅರ್ಥಶಾಸ್ತ್ರಜ್ಞರು, ವಿಜ್ಞಾನಿಗಳು 
ಕೊಡುತ್ತಾನೆ. ಅದಕ್ಕಾಗಿ ಮೋದಿಯವರು ಹೊಸ ಭೂಸ್ವಾಧೀನ ಕಾಯ್ದೆಯನ್ನು ಗಂಭೀರವಾಗಿ ಚಿಂತಿಸಬೇಕಿದೆ. ಭಾರತ ತನ್ನ ಇತಿಹಾಸದಲ್ಲಿ ಭೀಕರ 
ಸಿದಪಡಿಸಿದ್ದಾರೆ. ಅದನೂ ಜಾರಿಗೆ ತರಲಾಗಿಲ ಎಂಬ ಬೇಸರ ಇದೆ ಅವರಿಗೆ. ಬರಗಾಲಗಳನ್ನು ಕಂಡಿದೆ. ಡೋಗಿ ಬರ, ಸಜ್ಜೆಬರ, ಹಸಿಬರ, ಒಣಬರ ಎಂಥ 
ಇದನ್ನೇ ಕಲ್ಯಾಣ ರಾಜ್ಯ ಬದಲಾಗಿ ಕಂಪನಿ ರಾಜ್ಯ ನಿರ್ಮಾಣ ಎನ್ನುವುದು. ಈಗ ಬರಗಾಲ ಬಂದರೂ ನಮ್ಮ ರೈತರು ಬದುಕಲು ಹೋರಾಡಿದ್ದಾರೆ. ವಲಸೆ 
ಹಾಡಬೇಕಿದೆ.... ಅಳುವ ಯೋಗಿಯ ನೋಡಲ್ಲಿ. 

ಹೋಗಿದ್ದಾರೆ. ಹುಲ್ಲು ತಿಂದಿದ್ದಾರೆ, ಸತ್ತ ಪಕ್ಷಿ, ಪ್ರಾಣಿಗಳನ್ನು, ಅಷ್ಟೇ ಏಕೆ 
ನಾಳಿನ ಭಾರತ 

ಹಸಿವಿನಿಂದ ಸತ್ತ ಮನುಷ್ಯರನ್ನೂ ಸಹ ತಿಂದು ಬದುಕಲು ಪ್ರಯತ್ನಿಸಿದ್ದಾರೆ. ೭೦ರ 
ನಮ್ಮ ನೇಗಿಲ ಯೋಗಿಯ ನೇಗಿಲನ್ನೂ ಕಸಿದು, ಭೂಮಿಯನ್ನು ಕಸಿದು ದಶಕದವರೆಗೂ ನಮ್ಮ ಪೀಳಿಗೆಯವರು ಭೀಕರ ಬರಗಾಲವನ್ನು ನೋಡಿದ್ದೇವೆ. 
ಅವನನ್ನು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಮಾಲೀಕನನ್ನಾಗಿ ಮಾಡಲು ಅಂಥ ಸಂದರ್ಭದಲ್ಲಿಯೂ ನಮ್ಮ ರೈತರು ಸರಕಾರಗಳ ಸಹಾಯವನ್ನೂ 
ಹೊರಟಿದ್ದಾರೆ ನಮ್ಮ ಪ್ರಧಾನಿಗಳು. ಅವರು ಹೇಳಿದ ಪ್ರಕಾರ ೨೦೨೨ಕ್ಕೆ ನಮ್ಮ ನಿರೀಕ್ಷಿಸದೆ ಬದುಕಿಗಾಗಿ ಹೋರಾಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡಿರಲಿಲ್ಲ . ಆದರೆ 
ರೈತರ ಆದಾಯ ದ್ವಿಗುಣವಾಗುತ್ತದೆ ಎಂದರೆ ಮುಂದೆ ಕೃಷಿಕೇತಕ್ಕೆ ಬರುವ ಈಗ ಎರಡೂವರೆ ದಶಕದಲ್ಲಿ ಅಂಥ ಬರಗಾಲಗಳಿಲ್ಲದಿದ್ದರೂ ಮೂರೂವರೆ ಲಕ್ಷ 
ಕಾರ್ಪೊರೇಟ್ ಕಂಪನಿಗಳ ಆದಾಯ ದ್ವಿಗುಣ ಎಂದರ್ಥ. ಈಗಾಗಲೇ ಅಂಬಾನಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ಕಾರಣ ಅಗ್ರಿಕಲ್ಡರ್‌ ಎನ್ನುವ ಪದ, 
ಕೊತ್ತಂಬರಿ, ಕರಿಬೇವು ಮಾರುತ್ತಿದ್ದಾನೆ ( ರಿಲಯನ್ ಫ್ರೆಶ್) ಐಟಿಸಿ ಕಂಪನಿ ವಿಧಾನ ಹೋಗಿ ಈಗ ಅಗ್ರಿ ಬಿಸಿನೆಸ್ ಎಂಬ ಪದ, ವಿಧಾನ ಜಾರಿಯಾಗಿರುವುದು 
ಗೋದಿ ಹಿಟ್ಟು ( ಆಶೀರ್ವಾದ) ಮಾರುತ್ತಿದೆ, ಪೆಪಿಯವನು ಚಿಪ್ ಮಾರುತ್ತಿದ್ದಾನೆ. ಮತ್ತು ವಾಣಿಜ್ಯ ನೀತಿ ಕೃಷಿಯ ಪ್ರಮುಖ ನೀತಿಯಾಗಿರುವುದು. ಕೃಷಿ ಸಂಸ್ಕೃತಿ 
ಗೋದ್ರೆಜ್ , ಕಾರ್ಗಿಲ್, ಮನಾಂಟೋ , ವಾಲ್ ಮಾರ್ಟ್... ಇಂಥ ರೈತರ ದೊಡ್ಡ ಸಮಾಜಮುಖಿಯಾಗಿರುತ್ತದೆ, ಜನಪರವಾಗಿರುತ್ತದೆ. ಕೃಷಿ ವ್ಯಾಪಾರ ಮಾರುಕಟ್ಟೆ 
ಗುಂಪೇ ಸಿದ್ದವಾಗಿ ನಿಂತಿದೆ. ಭಾರತದಲ್ಲಿ ಒಕ್ಕಲುತನ ಮಾಡಲು, ಕೃಷಿ ಅಭಿವೃದ್ದಿ ಮುಖಿಯಾಗಿರುತ್ತದೆ. ಉದ್ಯಮಿಗಳ ಪರವಾಗಿರುತ್ತದೆ. ಕೃಷಿ ವ್ಯಾಪಾರ ಕೃಷಿಕನ 
ಪಡಿಸಲು ಅವರನ್ನೆಲ್ಲಾ ಆಹ್ವಾನಿಸಿ, ಅಡೆತಡೆ ತೆಗೆದು, ಮೈದಾನ ನೆಲಸಮ ಮಾಡಿ ಬದುಕಿನ ಒಂದು ಭಾಗವೇ ಹೊರತು ವ್ಯಾಪಾರವೇ ಕೃಷಿಕನ ಬದುಕಿನ ಗುರಿಯಲ್ಲ. 
ನಮ್ಮ ನೇಗಿಲಯೋಗಿಯನ್ನು ಅವರೊಡನೆ ಕುಸ್ತಿಯಾಡಲು, ಅಂತರರಾಷ್ಟ್ರೀಯ ಕೃಷಿ ವೈಜ್ಞಾನಿಕ , ತಾಂತ್ರಿಕ, ಹೊಸ ಸಂಶೋಧನೆಗಳ ಪರಿಣಾಮವಾಗಿ ಕೈಗಾರಿಕೆಗಳ 
ಕೃಷಿ ಕ್ರೀಡಾಕೂಟ ನಡೆಸಲು ಅನುವಾಗುವಂತೆ ನಮ್ಮ ಪ್ರಧಾನಿಗಳು ಹೊಸ ರೀತಿ ಬೆಳೆಯಲೇಬೇಕು, ನಿಜ. ಆದರೆ ಅದನ್ನು ಬೆಳೆಸುವವನು ನಮ್ಮ ರೈತನೇ 
ಕಾನೂನು ತರುತ್ತಿದ್ದಾರೆ . 

ಆಗಬೇಕು. ದೇಶ, ವಿದೇಶದ ಬಹುರಾಷ್ಟ್ರೀಯ ಕಂಪನಿಗಳಲ್ಲ. 
- ಅಮೆರಿಕದಲ್ಲಿ ಕಾರ್ಪೊರೇಟ್ ಕಂಪನಿಗಳು ಕೃಷಿಕ್ಷೇತ್ರಕ್ಕೆ ನುಗ್ಗುವಾಗ 

ನಮ್ಮ ರೈತರು ಜಾತಿ, ಧರ್ಮ, ಕಾರ್ಪೊರೇಟ್ ಕಂಪನಿಗಳ ಪರವಾಗಿರುವ 
೧೮೩೦ರಲ್ಲಿಯೇ ಅಲ್ಲಿ ರೈತರ ರಕಣೆಗಾಗಿ ಕಾನೂನು ತರಲಾಯಿತು. ಕಾಲಕಾಲಕ್ಕೆ ರಾಜಕೀಯ ಪಕ್ಷಗಳನ್ನು ಧಿಕ್ಕರಿಸಿ ಅಗ್ರಿಕಲ್ಡರ್‌ (ಕೃಷಿ ಸಂಸ್ಕೃತಿ) ಉಳಿಸ 
ಹೊಸ ಕಾನೂನು ತರಲಾಗುತ್ತಿದೆ. ಆದರೆ ನಮ್ಮ ದೇಶದಲ್ಲಿ “ಕಂಪನಿ ಕೃಷಿ ಯನು ಬೇಕಿದೆ. ಆ ಮೂಲಕ ನಮ್ಮ ನೇಗಿಲಯೋಗಿ ಬೆಳೆಯಬೇಕಿದೆ. ಈ ಕೆಲಸವನ್ನು 
ತರಲು ರೈತನನ್ನು ಭೂಮಿಯಿಂದ ಹೊರದಬ್ಬಲು ಕಾನೂನು ತರಲಾಗುತ್ತಿದೆ. ಸಂತಾಲ ಆದಿವಾಸಿಗಳು, ನೀಲಿ ಬೆಳೆಗಾರರು, ರೈತ ಬಂಡಾಯಗಾರರು 
ಅಮೆರಿಕದ ಪ್ರಭುತ್ವ ಜಗತ್ತನ್ನೇ ಲೂಟಿ 

ಆರಂಭಿಸಿದ ದಾಖಲೆ ನಮ್ಮ ಇತಿಹಾಸ 
ಮಾಡಿದರೂ ತನ್ನ ಪ್ರಜೆಗಳಿಗೆ ಹೆದರುತ್ತದೆ. 

ದಲ್ಲಿಯೇ ಇದೆ. ಅವರು ಮಾಡಿದ ತ್ಯಾಗ - 
ಲೂಟಿಯ ಒಂದಷ್ಟು ಪಾಲನ್ನು ಚೆಲ್ಲಿ ಅವರನ್ನು 

ಬಲಿದಾನಗಳನ್ನು ನೆನೆಯಬೇಕು. ನಾವು 
ಸಂತೈಸುತ್ತದೆ. ಆದರೆ ನಮ್ಮ ಪ್ರಭುಗಳು ಒಂದು 

ಅವರಿಗಿಂತ ಬುದ್ದಿವಂತರು ಎಂದು 
ಬಣ ಹಿಂದುತ್ವದ ಘೋಷಣೆ ಹೇಳಿ ಅಧಿಕಾರ 

ಕೊಂಡಿದ್ದೇವೆ. ಹಾಗಂದುಕೊಂಡಿದ್ದರೆ ನಿಂತ 
ಹಿಡಿಯುತ್ತದೆ. ಇನ್ನೊಂದು ಬಣ ಸೆಕ್ಯೂಲರಿಸಂ 

ನೆಲ ಕುಸಿಯುತ್ತಿರುವುದನ್ನು ಅರ್ಥಮಾಡಿ 
ಹೆಸರು ಹೇಳಿ ಅಧಿಕಾರ ಹಿಡಿಯಲು ಯತ್ನಿಸುತ್ತದೆ 

ಕೊಳ್ಳಬೇಕು. ಅವರಿಗಿದ್ದ ಕನಿಷ್ಠ ತಿಳುವಳಿಕೆ 
ಇವರಿಬ್ಬರ ಗುರಿ ಒಂದೇ , ಕಾರ್ಪೊರೇಟ್ 

ಯನ್ನಾದರೂ ನಾವು ಪಡೆಯಬೇಕು. 
ಕಂಪನಿಗಳ ಗುಲಾಮಗಿರಿ, ಕೆಂಪುಕೋಟೆಯನ್ನು 
ಕೊಟ್ಟಾಯ್ತು, ಇನ್ನುಳಿದಿರುವುದು ಪಾರ್ಲಿಮೆಂಟ್ 

ಡಾ|| ಸಿದ್ದನಗೌಡ ಪಾಟೀಲ 
ಭವನ, ಇವರನ್ನು ಆಯ್ಕೆಮಾಡುವ ರೈತರಾದಿ 

ನಂ . ೧೫ , ಎಂಬೆಸಿ ಸೆಂಟರ್ 
ಯಾಗಿ ಸಮಗ್ರ ಪ್ರಜೆಗಳು ರಾಮಮಂದಿರ 

ಕೆಸೆಂಟ್ ರಸ್ತೆ, ಕುಮಾರ ಪಾರ್ಕ್ 

ಬೆಂಗಳೂರು– ೫೬೦ ೦೦೧ 
ಬೇಕಾ ಬೇಡವಾ, ಮಾಂಸ ತಿನ್ನೋದುಸರೀನಾ 
ಹೊಸತು ೨೨ 

ಆಗಸ್ಟ್ ೨೦೧೮ 


ತಿ೦ಗಳ ಕಥೆ| 


ಗಂಗಮ್ಮ ಬಂದಾಗಿನಿಂದ ಬಾಪೂಜಿ ಆರೋಗ್ಯ 

ಸುಧಾರಿಸಿತು, ಹೆಚ್ಚು ಕ್ರಿಯಾಶೀಲರಾದರು . 
ಜನರ ಹೋರಾಟಗಳಲ್ಲಿ ಭಾಗವಹಿಸುವುದು, 
ಸರಕಾರಗಳನ್ನು ತರಾಟೆಗೆ ತೆಗೆದುಕೊಳ್ಳುವುದು, 

ದಿನಚರಿಯಾಯಿತು. ಸರಕಾರಗಳು 
ಮುಜುಗರಕ್ಕೊಳಗಾದವು. ಬಾಪೂಜಿಯವರ 
ಮೇಲೆ ಕೆಂಗಣ್ಣು ಬೀರಿದವು. ಆದರೆ ಕಟ್ಟಕಡೆಯ 
ಮನುಷ್ಯನಿಗೆ ಸ್ವಾತಂತ್ರ ತಲುಪಿಸುವ ಬಾಪೂಜಿ ಗುರಿ 

ಅಚಲವಾಗಿತ್ತು. ಚಲೇಜಾವ್ ಚಳುವಳಿ ಮಾಡಿದ 
ಅವರಿಗೆ ಸರಕಾರಗಳು ಮತ್ತೆ ಶ್ರೀಮಂತ ದೇಶಗಳ 

ಗುಲಾಮರಾಗುತ್ತಿರುವ ನೀತಿ ಸರಿ ಬರಲಿಲ್ಲ. 
ಅವರ ಟೀಕೆ ತೀಕ್ಷವಾಗುತ್ತಲೇ ಹೋಯಿತು. 
ಸರಕಾರ ಬದಲಾದರೂ , ಯಾವ ಪಕ್ಷ ಬಂದರೂ 

ನೀತಿಯೊಂದೇ , ಬಾಪೂಜಿ ಸಂಘರ್ಷ 
ನಿರಂತರವಾಗಿತ್ತು. ದಣಿವರಿಯದ ಜೀವ. 


ಒಂದು ವಾರದಿಂದ ಬಿಡದ ಮಳೆ, ಸೂರೈನ ಮುಖವನ್ನೇ ಕಾಣದ 
ದಿನಗಳು. ಬಹುಶಃ ನಾನು ನಗರದಿಂದ ಹಳ್ಳಿಗೆ ಬಂದ ಹತ್ತು ವರ್ಷಗಳಲ್ಲಿ 
ಎಂದೂ ಕಾಣದಂಥ ಮಳೆ ಈ ವರ್ಷ ಬೀಳುತ್ತಿದೆ. ಬಿರು ಬಿಸಿಲಿಗೆ ಒಣಗಿ 
ಹೋಗಿದ್ದ ಭೂಮಿ ತಂಪಾಗಿದೆ. ಹಿತವಾದ ಮಣ್ಣಿನ ವಾಸನೆ, ಬಾಲ್ಯ 
ನೆನಪಾಯಿತು. ಹಳ್ಳಿಗೆ ಬಂದ ಮೇಲೆ ಕರುಳಬಳ್ಳಿಯ ಕೂಡಿದ ಸಂತಸ. ಆದರೆ 
ಹೆಂಡತಿ ಮಕ್ಕಳಿಗೆ ಅದು ಖುಷಿಯ ವಿಷಯವಾಗಿರಲಿಲ್ಲ. ಆದರೂ 
ಅನಿವಾರ್ಯ. ನಾನು ಸ್ವಲ್ಪ ಹಠಮಾರಿ. ಅಪ್ಪ ಯಾವುದಾದರೂ ಸರಕಾರಿ 
ನೌಕರಿ ಮಾಡು ಎಂದಾಗ ತಿರಸ್ಕರಿಸಿ ನಗರದಲ್ಲಿ ಒಂದು ದಿನಪತ್ರಿಕೆ ಮಾಡುವ 
ಸಾಹಸ ಮಾಡಿದೆ. ಪತ್ರಿಕೆಯಿಂದ ಸಂಪಾದನೆಯಿರಲಿಲ್ಲವಾದರೂ 
ಸಂತಸವಿತ್ತು. ಹೊಟ್ಟೆ ಬಟ್ಟೆಗೆ ಕೊರತೆಯಿರಲಿಲ್ಲ. ಹೀಗೇ ನಗರ - ಹಳ್ಳಿಯ 
ಬದುಕನ್ನು ಹೋಲಿಸುತ್ತ ಅಂಗಳದಲ್ಲಿ ಕುಳಿತು ಮಳೆ ಮೋಡಗಳ ಆಟ 
ನೋಡುತ್ತಿರುವಾಗಲೇ ಮಗ ಮೊಬೈಲ್ ಹಿಡಿದು ಓಡಿ ಬಂದ. ಯಾವುದೋ 
ಹೊಸ ನಂಬರು, ಆನ್ ಮಾಡಿದೆ. ಆಕಡೆಯಿಂದ ರಾಜೂ ... ಹೆಣ್ಣು ಧ್ವನಿ. 
ಹೌದು ನಾನೇ , ಆಕಡೆಯ ಧ್ವನಿ ನಡುಗಲಾರಂಭಿಸಿತು . ಯಾಕೋ ಮಗನೆ 
ಮತ್ತೇ ಬಿಟ್ಟಾ ... ಪರಿಚಿತ ಧ್ವನಿ . ಹೌದು ಅವರೇ ಗಂಗಮ್ಮ , ಹೇಳಿಮಾ... 
ಅಳಲಾರಂಭಿಸಿದರು. ಕರುಳೇ ಬಾಯಿಗೆ ಬಂದಂಥ ಅಳು. ಸುಮ್ಮನಿದ್ದೆ. 
ಬೀಳುತ್ತಿರುವ ಮಳೆಹನಿಗಳು ಅವರ ಕಣ್ಣೀರಿನಂತೆ ಭಾಸವಾದವು. ಆದರೂ 
ನನಗೆ ಮಾತನಾಡುವ ಮನಸಾಗಲಿಲ್ಲ. ಕೊನೆಗೆ ಅವರೇ ಹೇಳಿದರು ರಾಜೂ 
ನಾನಿನ್ನ ಬಾಳದಿನಾ ಬದುಕೊದಿಲ್ಲ. ಒಂದಸಲ, ಒಂದೇ ಒಂದ ಸಲ ಬಂದು 
ಹೋಗು. ಒಂದಸಲಾ ನಿನ್ನ ನೋಡಿ ಕಣ್ಣ ಮುಚೀನಿ. ಸಾಯಿಬ್ರು ಒಂದು 
ಪುಸ್ತಕಾ ನಿನ್ನ ಹೆಸರೀಗಿ ಬರದಿಟ್ಟು ಹೋಗ್ಯಾರಾ, ಇತ್ತೀಚಿಗಿ ಸಿಕ್ತು. ನಿನ್ನ ಪೋನ್ 
ನಂಬರ್ ಸಿಗಲಾರಕ ತಿಳಸಿರಲಿಲ್ಲ. ಒಂದಸಲಾ ಬಂದ ಹೋಗ ಮಗನೆ. 
ನಾನೂ ಸಾಯಿಬ ಪಾದಾ ಸೇರೂ ಕಾಲ ಬಂದೈತಿ. ಮತ್ತೆ ಅಳು, ದುಃಖದ 
ಆಳ ತೀವ್ರವಾಗಿತ್ತು. ನನಗೂ ಸಂಕಟ ಆಯ್ತು. “ ಸರಿ ಗಂಗಮ್ಮಾ ಬರೀನಿ 
ಅಂತ ಹೇಳಿ ಫೋನ್ ಕಟ್ ಮಾಡಿದೆ. 

ಕಸಿವಿಸಿ, ಸಂಕಟ ಏಕಕಾಲಕ್ಕೆ ಆರಂಭವಾದವು. ಯಾವುದು ಸರಿ, 
ಯಾವುದು ತಪ್ಪು, ನಂಬಿಕೆ, ಅಪನಂಬಿಕೆ, ಎಲ್ಲವನ್ನೂ ತೊರೆದು ಹಳ್ಳಿಗೆ 
ಬಂದು ದಶಕವೇ ಕಳೆಯಿತು. ಆದರೆ ಮತ್ತೆ ಆ ಸೆಳೆತ, ನಾನು ಮಾಡಿದ್ದು 
ಸರಿಯೇ , ತಪ್ಪೇ ಊಹೂಂ... ಒಂದೂ ಅರ್ಥವಾಗುತ್ತಿಲ್ಲ. ಆದರೂ 
ಬಾಪೂಜಿ... ಹೌದು, ದೇಶ ಗಾಂಧೀಜಿಯವರನ್ನು ಬಾಪೂಜಿ ಎಂದು ಕರೆದರೆ 
ನಾನು ಸ್ವಾತಂತ್ರ್ಯ ಯೋಧ ಬಸವರಾಜಪ್ಪನವರನ್ನು ಬಾಪೂಜಿ ಎನ್ನುತ್ತಿದ್ದೆ . 
ನನ್ನ ಪತ್ರಿಕೆಯಲ್ಲಿ ಬಾಪೂಜಿಯವರ ಹೆಸರಿಲ್ಲದ, ಸುದ್ದಿ ಇಲ್ಲದ ದಿನಗಳೇ 
ವಿರಳ. ಅವರ ಬದುಕೂ ಹಾಗಿತ್ತು. ಅವರು ನನ್ನ ಆದರ್ಶವಾಗಿದ್ದರು. ನಾನು 

ಶ್ರೀಸುಮಿತ್ರಾಸುತ ಅಗಸಬಾಳ 


ಆಗಸ್ಟ್ ೨೦೧೮ 


ಹೊಸತು೨೩ 


ಅವರ ಅಂತರಾಳದ ಶಿಷ್ಯನಾಗಿದ್ದೆ. ಅವರ ಪ್ರೀತಿಯ ರಾಜಣ್ಣನಾಗಿದ್ದೆ . ವ್ಯವಸ್ಥೆಯ ಹಾರ, ಶಾಲು ಹಾಕಿ ಪತ್ರಿಕೆಗಳಲ್ಲಿ ಫೋಟೋ ಹಾಕಿಸಿಕೊಂಡರೆ ಮತ್ತೆ ಅವರ 
ವಿರುದ್ದದ ನನ್ನ ಸಿಟ್ಟು ಆಕ್ರೋಶಗಳನ್ನು ತಾತ್ತೀಕರಿಸಿ ನನ್ನೊಳಗಿನ ನನ್ನನ್ನು ನೆನಪಾಗುವುದು ಮುಂದಿನ ಸ್ವಾತಂತ್ರ್ಯದ ದಿನವೇ . ಆದರೆ ಬಾಪೂಜಿ ಸಂದರ್ಶನ 
ಜಾಗೃತಗೊಳಿಸಿದ ಫಿಲಾಸಫರ್ ಆಗಿದ್ದರು ಬಾಪೂಜಿ. ಆದರೆ...ಕೊನೆಯ ದಿನಗಳು ನನ್ನ ಪತ್ರಿಕೆಯಲ್ಲಿ ಪ್ರಕಟವಾದ ನಂತರ ವಾತಾವರಣ ಬದಲಾಯಿತು. 
ಹಾಗೇಕೆ... ಅವರೊಳಗೊಂದು ಸ್ವಾರ್ಥವಿತ್ತೇ ? ಅಥವಾ ನಾನೇ ಅವರು ಹೀಗೇ ಅಲ್ಲಿಯವರೆಗೆ ಹಳ್ಳಿಯ ಜನರ ಕುಂದುಕೊರತೆ ನಿವಾರಿಸಲು ತಾಲೂಕು, 
ಇರಬೇಕೆಂದು ನಿರೀಕ್ಷಿಸಿದೆನೇ ? ಅವರೂ ಮನುಷ್ಯರಲ್ಲವೆ ? ಬಯಕೆಗಳು ಜಿಲ್ಲಾಧಿಕಾರಿಗಳ ಆಫೀಸಿಗೆ ಮನವಿ ಹಿಡಿದು ಬರುತ್ತಿದ್ದ ಬಾಪೂಜಿ ಈಗ ನಗರದ 
ಸಹಜವಲ್ಲವೆ?... ಆದರೂ ... ಹತ್ತು ವರ್ಷದ ನಂತರ ಮತ್ತೆ ತಲೆಸುತ್ತತೊಡಗಿತು. ಎಲ್ಲ ಹೋರಾಟಗಳಿಗೆ ಆಹ್ವಾನಿತರಾದರು. ಹೋರಾಟದ ಸಂಕೇತವಾದರು. 

ಬಸವರಾಜು , ಅಂದರೆ ನನ್ನ ಬಾಪೂಜಿ ಶಾಲಾ ಬಾಲಕನಾಗಿದ್ದಾಗಲೇ ನಗರದ ಹೋರಾಟಗಾರರೆಲ್ಲ ಸೇರಿ ಬಾಪೂಜಿಗೆ ನಗರದಲ್ಲೊಂದು ಸೈಟ್‌ಕೊಡಿಸಲು 
ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿದವರು. ಚಲೇಜಾವ್ ಚಳುವಳಿ ಅವರ ಯಶಸ್ವಿಯಾದೆವು. ಮನೆಯೂ ಸಿದ್ಧವಾಯಿತು. ನಗರಕ್ಕೆ ಬರಲೊಪ್ಪದ 
ಬದುಕಿಗೊಂದು ತಿರುವು, ಸ್ವಾತಂತ್ರ್ಯ ಹೋರಾಟಗಾರರು ಊರ ಮುಂದೆ ಧ್ವಜ ಬಾಪೂಜಿಯನ್ನು ಒತ್ತಾಯದಿಂದ ಕರೆತಂದು ನಗರ ಸೇರಿಸಿದೆವು. ಅಂದಿನಿಂದ 
ಸ್ತಂಭ ನೆಟ್ಟು ತ್ರಿವರ್ಣ ಧ್ವಜ ಏರಿಸುವಾಗ ಮೇಲಕ್ಕೆ ಹೋದ ಧ್ವಜ ಗಂಟು ಬಾಪೂಜಿ ನನ್ನ ಬಂಧ ತಂದೆ ಮಗನ ಸಂಬಂಧ. 
ಹಾಕಿಕೊಂಡು ಬಿಚ್ಚಲಿಲ್ಲ . ಅದೆಲ್ಲಿದ್ದನೋ ಈ ಬಾಲಕ ಬಸವರಾಜ ಸರಸರನೇ ಕಂಬ ಅದೊಂದು ಸಂಜೆ ಬಾಪೂಜಿಯವರ ಮನೆಯಲ್ಲಿ ಮಾತನಾಡುತ್ತ ಕುಳಿತಾಗ 
ಹತ್ತಿ ಗಂಟು ಬಿಚ್ಚಿ ಅಲ್ಲಿಂದಲೇ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಕೂಗಿದ. ಬಾಪೂಜಿಯವರ ಪರಿಚಯಸ್ಥರೊಬ್ಬರು ಬಂದರು. ಅವರ ಜೊತೆ ಅರವತ್ತರ 
ಧ್ವಜದಲ್ಲಿ ಕಟ್ಟಿದ ಹೂಗಳು ಅವನ ತಲೆ ಮೇಲಿದ್ದವು. ಅಷ್ಟರಲ್ಲಿ ಪೊಲೀಸರು ಬಂದು ಆಸುಪಾಸಿನ ಮಹಿಳೆ, ಬಾಪೂಜಿ ಅವರನ್ನು ಸ್ವಾಗತಿಸಿದರು. ಮಾತು ಮುಗಿಯುವಾಗ 
ಲಾಠಿ ಚಾರ್ಜ್ ಮಾಡಿ ಜನರನ್ನು ಓಡಿಸಿ ಧುರೀಣರನ್ನು ವಶಕ್ಕೆ ಪಡೆದರು. ಕಂಬದ ಆ ಹಿರಿಯರು ಹೇಳಿದರು ಇವಳು ಗಂಗಮ್ಮ , ವಿಧವೆ. ಇದ್ದೊಬ್ಬ ಮಗ ದೂರ 
ತುದಿಯಲ್ಲಿದ್ದ ಬಸವರಾಜ ಇಡೀ ಊರಿಗೆ ಕೇಳುವ ಹಾಗೆ ಬ್ರಿಟಿಷ್ ನಾಯಿಗಳಿಗೆ ಹೋಗಿದ್ದಾನೆ. ಅಸಹಾಯಕಳು ನಿಮ್ಮ ಮನೆಯಲ್ಲಿ ಅಡುಗೆ, ಮನೆ ಕೆಲಸ 
ಧಿಕ್ಕಾರ ಎಂದು ಅಲ್ಲಿಂದಲೇ ಕೂಗಿದ್ದ . ಪೊಲೀಸರು ಅವನನ್ನು ಕೆಳಗಿಳಿಸಲು ಮಾಡಿಕೊಂಡಿರಲಿ. ಬಾಪೂಜಿ ಚಿಂತನೆಯಲ್ಲಿ ಮುಳುಗಿದರು. ನಾನು ಗಂಗಮ್ಮಳತ್ತ 
ಹರಸಾಹಸ ಪಟ್ಟರು. ಮೂರುತಾಸು ಕಂಬದ ತುದಿಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ನೋಡಿದೆ. ಹಳ್ಳಿ ಮಹಿಳೆ, ದುಡಿದ ದೇಹ, ವಯಸ್ಸಿಗಿಂತಲೂ ಮುಪ್ಪಾದ ಆಕೃತಿ. 
ಕೂಗುತ್ತಿದ್ದ ಬಾಲಕನನ್ನು ಕೆಳಗಿಳಿಸಲು ಪೊಲೀಸರು ಹಿರಿಯ ಸ್ವಾತಂತ್ರ್ಯ ಮತ್ತೊಮ್ಮೆ ಗಂಗಮ್ಮನ ಜೊತೆ ಬಂದ ಹಿರಿಯರು ಅಂಗಲಾಚಿದರು. ಬಾಪೂಜಿ 
ಹೋರಾಟಗಾರರನ್ನೇ ಕರೆಸಬೇಕಾಯಿತು. ಹಿರಿಯರ ಮನವಿಗೆ ಓಗೊಟ್ಟ ಬಾಲಕ ಸಮ್ಮತಿಸಿದರು. ಅಮಾಯಕ ಗಂಗಮ್ಮ ಕಣ್ಣೀರು 
ಭೂಮಿಗೆ ಬಂದ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರೊಡನೆ ಈ ಬಾಲಕನೂ ಗಂಗಮ್ಮ ಬಂದಾಗಿನಿಂದ ಬಾಪೂಜಿ ಆರೋಗ್ಯ ಸುಧಾರಿಸಿತು, ಹೆಚ್ಚು 
ಬಂಧನಕ್ಕೊಳಗಾದ. ಈ ಸುದ್ದಿ ಅಂದಿನ ದಿನ ಪತ್ರಿಕೆಗಳಲ್ಲಿ ನಾಡಿನಾದ್ಯಂತ ಕ್ರಿಯಾಶೀಲರಾದರು. ಜನರ ಹೋರಾಟಗಳಲ್ಲಿ ಭಾಗವಹಿಸುವುದು, ಸರಕಾರ 
ಹರಡಿತ್ತು. ನನ್ನ ಪತ್ರಿಕೆಯಲ್ಲಿ ನಾನು ಪುನರ್ ಮುದ್ರಿಸಿದ್ದೆ. 

ಗಳನ್ನು ತರಾಟೆಗೆ ತೆಗೆದುಕೊಳ್ಳುವುದು , ದಿನಚರಿಯಾಯಿತು. ಸರಕಾರಗಳು 
- ಬಸವರಾಜ ಪುಟ್ಟ ಬಾಲಕ ಎಂದು ಬಿಡುಗಡೆ ಮಾಡಿದ್ದರೂ ಇವನು ಸ್ವಾತಂತ್ರ್ಯ ಮುಜುಗರಕ್ಕೊಳಗಾದವು. ಬಾಪೂಜಿಯವರ ಮೇಲೆ ಕೆಂಗಣ್ಣು ಬೀರಿದವು. ಆದರೆ 
ಹೋರಾಟವನ್ನು ಬಿಡಲಿಲ್ಲ. ಅಂದು ಶಾಲೆ ಬಿಟ್ಟವನು ಮತ್ತೆ ಶಾಲೆ ಸೇರಲಿಲ್ಲ. ಕಟ್ಟಕಡೆಯ ಮನುಷ್ಯನಿಗೆ ಸ್ವಾತಂತ್ರ್ಯ ತಲುಪಿಸುವ ಬಾಪೂಜಿ ಗುರಿ ಅಚಲವಾಗಿತ್ತು. 
ಸ್ವಾತಂತ್ರ್ಯ ಹೋರಾಟಗಾರರ ಕಣ್ಮಣಿಯಾಗಿ ಬೆಳೆದ. ದೇ 

ಚಲೇಜಾವ್ ಚಳುವಳಿ ಮಾಡಿದ ಅವರಿಗೆ ಸರಕಾರಗಳು ಮತ್ತೆ ಶ್ರೀಮಂತ ದೇಶಗಳ 
ಬಸು ಹದಿನೇಳರ ಯುವಕ ತಾನು ಚಲೇಜಾವ್ ಚಳುವಳಿಯಲ್ಲಿ ತ್ರಿವರ್ಣ ಧ್ವಜ ಗುಲಾಮರಾಗುತ್ತಿರುವ ನೀತಿ ಸರಿ ಬರಲಿಲ್ಲ. ಅವರ ಟೀಕೆ ತೀಕ್ಷವಾಗುತ್ತಲೇ 
ಹಾರಿಸಿ ಪೊಲೀಸರಿಂದ ಏಟು ತಿಂದರೆ ಇಂದು ದೇಶದ ಜನವೇ ಎಲ್ಲೆಡೆ ತ್ರಿವರ್ಣ ಹೋಯಿತು. ಸರಕಾರ ಬದಲಾದರೂ , ಯಾವ ಪಕ್ಷ ಬಂದರೂ ನೀತಿಯೊಂದೇ , 
ಧ್ವಜ ಹಾರಿಸುತ್ತಿದ್ದಾರೆ. ಅಂದು ನನ್ನನ್ನು ಹೊಡೆದು, ಬಂಧಿಸಿದ ಪೊಲೀಸರು ಇಂದು ಬಾಪೂಜಿ ಸಂಘರ್ಷ ನಿರಂತರವಾಗಿತ್ತು. ದಣಿವರಿಯದ ಜೀವ. 
ಆ ಧ್ವಜಕ್ಕೆ ನಮಿಸುತ್ತಿದ್ದಾರೆ ಎಂದು ಸಂಭ್ರಮಿಸಿದ. ರೈತ ಕುಟುಂಬದ ಈ ಹುಡುಗನ ಕಾರ್ಪೊರೇಟ್ ಕಂಪನಿಗಳ ಪತ್ರಿಕೆಗಳ ಹಾವಳಿಯಿಂದಾಗಿ ಸ್ಥಳೀಯ ಪತ್ರಿಕೆಗಳು 
ಕನಸು ಸುಂದರವಾಗಿತ್ತು. ಸ್ವಾತಂತ್ರ್ಯ ಎಂದರೆ ಹಸಿವಿಲ್ಲದ, ಬಡತನವಿಲ್ಲದ, ಸಂಕಷ್ಟದಲ್ಲಿದ್ದವು. ನನ್ನ ದಿನಪತ್ರಿಕೆಗಾಗಿ ಹೆಚ್ಚಿನ ಶ್ರಮಬೇಕಿತ್ತು. ಬಾಪೂಜಿಯವರ 
ನಿರುದ್ಯೋಗವಿಲ್ಲದ, ಅಸಹಾಯಕರಿಲ್ಲದ ಸ್ವಾಭಿಮಾನದ ದೇಶ ಅವನ ಕನಸಿನಲ್ಲಿತ್ತು. ಮನೆಗೆ ಹೋಗುವುದು ಕಡಿಮೆಯಾಗಿತ್ತು. ಗಂಗಮ್ಮ ಅವರನ್ನು ಕಾಳಜಿಯಿಂದ 
ಒಂದು ದಿನ ಪತ್ರಿಕೆಯಲ್ಲಿನ ಸುದ್ದಿ ನೋಡಿದ. “ ಬಿಳಿಯ ಧಣಿಗಳ ಬದಲು ಕರಿಯ ಮಗುವಿನಂತೆ ನೋಡಿಕೊಳ್ಳುತ್ತಿರುವುದು ನನ್ನ ಗಮನಕ್ಕೆ ಬಂದಿತ್ತು. ಹೀಗಾಗಿ 
ಧಣಿಗಳಿಗೆ ಅಧಿಕಾರ ಯಾರಿಗೆ ಬಂತು ಸ್ವಾತಂತ್ರ್ಯ , ಬಸು ಆತಂಕಗೊಂಡ. ಬಾಪೂಜಿಯವರ ಕಡೆಗೆ ಗಮನ ಕಡಿಮೆಯಾಗಿತ್ತು. ಅದೊಂದು ಮಧ್ಯರಾತ್ರಿ 
ಅವನೊಳಗಿನ ಹೋರಾಟಗಾರ ತೃಪ್ತನಾಗಿರಲಿಲ್ಲ. ದಿಲ್ಲಿಗೆ ಬಂದ ಸ್ವಾತಂತ್ರ್ಯ ಹಳ್ಳಿಗೆ ಆಘಾತಕಾರಿಯಾದ ಸುದ್ದಿಯನ್ನು ಇನ್ನೊಂದು ಪತ್ರಿಕೆಯ ಸಂಪಾದಕ ಫೋನ್ 
ಬರಬೇಕೆಂದು ಹೋರಾಟದ ದಾರಿ ಹಿಡಿದ. ಆ ದಾರಿ ಎಷ್ಟು ದೂರವಿತ್ತೆಂದರೆ ಅವರ ಮಾಡಿ ತಿಳಿಸಿದ. ರಾತ್ರಿಯ ಕಡುಗತ್ತಲಲ್ಲಿ ಸಿಡಿಲು ಬಡಿದಂತಾಯಿತು. ಬಾಪೂಜಿ 
ಇಡೀ ಬದುಕು ಸವೆಸಬೇಕಾಯಿತು. ಅವರ ಬದುಕಿನ ಪಯಣದ ಕೊನೆಯ ಗಂಗಮ್ಮ ಮದುವೆಯಾಗಿದ್ದಾರೆ. ನನ್ನ ಉಸಿರಾಟ ಏರುಪೇರಾಯಿತು. ಸುಳ್ಳು ಸುದ್ದಿ 
ದಶಕದಲ್ಲಿ ನನಗೆ ಗುರುವಾದರು ಬಾಪೂಜಿ. 

ಸರಕಾರದ ಪರವಾಗಿರುವ ಪತ್ರಿಕೆಗಳ ಪಿತೂರಿ ಅಂದುಕೊಂಡೆ. ಬಾಪೂಜಿಯ 
- ಎತ್ತರದ ನಿಲವು, ತೀಕ್ಷವಾದ ಕಣ್ಣುಗಳು , ಸದಾ ಮುಗುಳ್ಳಗೆ, ಎರಡು ಚಾರಿತ್ರ್ಯ ಹರಣ ಮಾಡುವ ಷಡ್ಯಂತ್ರ ನಡೆದಿದೆ ಎಂದುಕೊಂಡು, 
ಮಾತಿನಲ್ಲಿಯೆ ಎದುರಿಗಿರುವವರನ್ನು ಬರಸೆಳೆವ ವ್ಯಕ್ತಿತ್ವ ಹೆಚ್ಚಿನ ವಿದ್ಯಾಭ್ಯಾಸ ಬಾಪೂಜಿಯವರಿಗೆ ಹೇಳಿದರೆ ನೊಂದುಕೊಳ್ಳುತ್ತಾರೆ . ಪಾಪ ಹಳ್ಳಿಯ ಮುಗ್ಧ ಹೆಣ್ಣು 
ಇಲ್ಲದಿದ್ದರೂ ಸ್ವಯಂ ಅಧ್ಯಯನ ಅವರ ವ್ಯಕ್ತಿತ್ವವನ್ನು ಪರಿಪೂರ್ಣಗೊಳಿಸಿತ್ತು. ಸಿಕ್ಕ ಮಗಳು ಗಂಗಮ್ಮ ಇಂಥ ಸುದ್ದಿ ಕೇಳಿದರೆ ಆತ್ಮಹತ್ಯೆ ಮಾಡಿಕೊಂಡಾಳು. ಬೆಳಿಗ್ಗೆ 
ಸ್ವಾತಂತ್ರ್ಯವನ್ನು ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಿಸುವುದು ನಮ್ಮ ಗುರಿಯಾಗಬೇಕು ಮನೆಗೆ ಹೋಗಿ ಹೇಳಿದರಾಯಿತೆಂದು ರಾತ್ರಿಯಿಡೀ ನಿದ್ರೆಬಾರದೆ ಒದ್ದಾಡಿದೆ. 
ಎಂದು ನೂರಾರು ಸಲ ಅವರು ಹೇಳಿದ್ದನ್ನು ಕೇಳಿದ್ದೇನೆ. 

ಬೆಳಗಾಗುತ್ತಲೇ ಎದ್ದು ಬಾಪೂಜಿ ಮನೆಗೆ ಹೋಗಲು ಸಿದ್ದವಾಗಿ ಬಾಗಿಲು 
ನನ್ನ ಪತ್ರಿಕೆ ಆರಂಭವಾದ ದಿನಗಳು . ಅವರ ಸಂದರ್ಶನಕ್ಕಾಗಿ ಅವರ ಹಳ್ಳಿಗೆ ತೆಗೆದೆ. ಬಾಗಿಲಲ್ಲಿ ದಿನಪತ್ರಿಕೆಗಳು , ಮುಖಪುಟದಲ್ಲಿಯೇ ಬಾಪೂಜಿ - ಗಂಗಮ್ಮರ 
ಹೋದಾಗ ದಿಗಿಲುಗೊಂಡಿದ್ದೆ. ಹಳೆಯಕಾಲದ ಮುರುಕಲು ಮನೆ, ಫೋಟೋ ಸಮೇತ ಸುದ್ದಿ, ಕುಸಿದು ಕುಳಿತೆ. ಸಾವರಿಸಿಕೊಂಡು ಬಾಪೂಜಿ ಮನೆಗೆ 
ಮದುವೆಯಾಗದ ಒಂಟಿ ಜೀವ. ಆಗ ಅವರಿಗೆ ಸುಮಾರು ಎಪ್ಪತ್ತರ ವಯಸ್ಸು. ಓಡಿದೆ. ಗಂಗಮ್ಮ ಬಾಗಿಲು ತೆಗೆದು ತಲೆ ತಗ್ಗಿಸಿ ಒಳಗೆ ಹೋದಳು. ಬಾಪೂಜಿ 
ಗಟ್ಟಿದೇಹ, ನಿರ್ಭಿಡೆಯ ಮಾತು. ಅವರ ಕತೆಯನ್ನು ಅವರಿಗಿಂತ ಅವರೂರಿನ ಜನ ಕೊಠಡಿಯಲ್ಲಿ ಮಲಗಿದ್ದರು. ಓಡಿ ಹೋಗಿಅವರ ಮೈಮುಟ್ಟಿ ಎಬ್ಬಿಸಿದೆ. ಅವರ ಮೈ 
ಹೇಳಿದ್ದೇ ಹೆಚ್ಚು. ಸ್ವಾತಂತ್ರ್ಯ ಹೋರಾಟದ ಪಿಂಚಣಿಯನ್ನೂ ಪಡೆದಿರದಿದ್ದ ಈ ಸುಡುತ್ತಿತ್ತು, ಜ್ವರ. ಎದ್ದು ಕುಳಿತು ಜ್ವರದ ನೋವಿನಲ್ಲಿಯೂ ನಗೆಬೀರಿ ನನ್ನ 
ಅಜ್ಜನಿಗೆ ಊರವರೇ ಸೇರಿ ಜಿಲ್ಲಾಧಿಕಾರಿಗೆ ಮನವಿಕೊಟ್ಟು ಪಿಂಚಣಿಕೊಡಿಸಿದ್ದನ್ನು ಕೈಯಲ್ಲಿನ ಪತ್ರಿಕೆ ನೋಡಿ ನಿಧಾನವಾಗಿ ಇಸಿದುಕೊಂಡರು. ತಮ್ಮ ಫೋಟೋ 
ಹಳ್ಳಿ ಜನ ಹೇಳಿದಾಗ ನಾನು ತೀರ್ಮಾನಿಸಿದ್ದ ಇವರು ನನ್ನ ಬಾಪೂಜಿ. ನೋಡಿ ನಸುನಕ್ಕರು. ನಾನು ನನ್ನ ಏದುಸಿರು ಬಿಗಿ ಹಿಡಿದು ಹೆದರಬೇಡಿ, ಇದು 

ಪ್ರತಿವರ್ಷ ಆಗಸ್ಟ್ ಹದಿನೈದರಂದು ಬಾಪೂಜಿ ಮನೆಗೆ ಹೋಗಿ ಕರೆತಂದು ಸರಕಾರದ ಪರ ಪತ್ರಿಕೆಯ ಪಿತೂರಿ, ನಿಮ್ಮ ಬಾಯಿ ಮುಚ್ಚಿಸಲು... ಎಂದು 
ಹೊಸತು ೨೪ 

- ಆಗಸ್ಟ್ ೨೦೧೮ 


ಹೇಳುತ್ತಿದ್ದಂತೆಯೇ ನನ್ನನ್ನು ತಡೆದ ಬಾಪೂಜಿ 

ಪುಟ - ೫ : ಗಂಗಮ್ಮ ನಾನು ದುರುದ್ದೇಶದಿಂದ 
ರಾಜಣ್ಣ ಕ್ಷಮಿಸು ಆ ಸುದ್ದಿ ಸುಳ್ಳಲ್ಲ ಸತ್ಯ ಎಂದು 

ಕೇಳ್ತಾಯಿಲ್ಲ. ನಾವು ಗಂಡಾ ಹೆಣ್ಣಿ ಥರಾ ಇರೂದು 
ಪಕ್ಕದ ಟೇಬಲ್ ಮೇಲಿದ್ದ ಒಂದು ಹಾಳೆಯನ್ನು 

ಬ್ಯಾಡಾ ಅಂದೆ. ಅವಳು ನನ್ನ ಪಾದಾ ಹಿಡಿದು 
ನನ್ನ ಕೈಗಿತ್ತರು. ಅದು ಮದುವೆ ನೋಂದಣಿ ಪತ್ರ 

“ ಮತ್ತ ಇಂಥ ವಿಚಾರ ಯಾಕ್ರಿ ಸಾಯಿಬ್ರ ಅಂದ್ಲು. 
ನಾನು ನಿಂತ ನೆಲ ಕಂಪಿಸಿತು. 

ನಾ ಆಕೀಗಿ ಒಂದು ಸುಳ್ಳ ಹೇಳೆ, ಜನರ ಬಾಯಿ 
- ಬಸ್‌ನಲ್ಲಿ ಕುಳಿತಾಗಲೂ ನನ್ನ ಹೊಯ್ದಾಟ 

ಸರಿ ಇಲ್ಲ ಏನೇನೋ ಕೆಟ್ಟದ ಮಾತಾಡ್ತಾರಾ ನನ್ನ 
ನಿಲ್ಲಲಿಲ್ಲ. ಗಂಗಮ್ಮ ಒಂದು ಫೋನ್ ಮಾಡಿದರೆ 

ಹೆಸರ ಹಾಳಾಗದ, ನೀ ಬಿಟ್ಟು ಹೋದರ ನನ್ನ 
ನಾನೇಕೆ ಹೋಗಬೇಕು. ಆದರೆ ಒಂದು 

ನೋಡವರ ಯಾರು? ಅದಕ ಜನರ ಬಾಯಿ 
ಪಾಪಪ್ರಜ್ಞೆ ನನ್ನನ್ನು ಕಾಡುತ್ತಿತ್ತು. ಅವತ್ತು 

ಮುಚ್ಚಿಸೋಕ ಮದುವಿ ಆಗೂನು ಅಂದೆ. 
ಬಾಪೂಜಿ ಮದುವೆ ನೋಂದಣಿ ಪತ್ರ ನೋಡಿ 

ಗಂಗಮ್ಮ ಇನ್ನೂ ಬೆಚ್ಚಿ ಈ ವಯಸ್‌ನ್ಯಾಗಿ 
ಒಂದು ಮಾತನಾಡದೇ ಓಡಿ ಬಂದವನು ಮತ್ತೆ 

ಸಾಯಬ್ರ ?” ಅಂದ್ಲು. 
ಜೀವಂತವಾಗಿ ಅವರ ಮುಖ ನೋಡಲಿಲ್ಲ. 

ಹೂಂ ಮದುವಿ ಮಾಡಕೊಂಡು ಜೊತೆಗಿದ್ರ 
ಅದಾದ ಎರಡು ತಿಂಗಳಲ್ಲಿಯೇ ಬಾಪೂಜಿ 

ಸ್ವಲ್ಪದಿನಾ ಮಾತಾಡಿ ಸುಮ್ಮನಾಗತಾರಾ 
ನಿಧನರಾದರು ಅದಕ್ಕೆ ಮುಂಚೆ ಅವರು ಫೋನ್ 

ಇಲ್ಲಾಂದ್ರ... ಸುಮ್ಮನಾದಳು ಗಂಗಮ್ಮ . 
ಮಾಡಿ ಬರಹೇಳಿದರು. ನಾನು ಹೋಗಲಿಲ್ಲ . 

- ಪುಟ -೬ : ಗಂಗಮ್ಮ ಗೊಂದಲದೊಳಗ 
ಒಂದು ಬಾರಿ ನನ್ನ ಪತ್ರಿಕೆಯ ಆಫೀಸಿಗೇ 

ಇದ್ದಳು. ನಾನು ಮತ್ತೆ ಕೇಳಿದ್ದಕ್ಕೆ ಸಾಹೇಬ್ರ ನನಗ 
ಬಂದರೂ ಇಲ್ಲ ಎಂದು ಹೇಳಿಸಿ ಕಳಿಸಿದೆ. 

ಏನೂ ತಿಳಿವಂಗಿಲ್ಲ. ಆದ್ರ ನಾ ಸಾಯೂತನಾ ನಿಮ್ಮ 
ಪತ್ರಿಕೆಗಳು ಅವರ ಕುರಿತು ಕೀಳಾಗಿ ಬರೆದವು. 

ಸೇವಾ ಮಾಡೇಕು. ನಿಜವಾಗಿಯೂ ಗಂಗಮ್ಮ 
ನನ್ನನ್ನು ತಲೆಹಿಡುಕ ಎಂದು ಬರೆದವು. ನಾನು ನನ್ನ ಪತ್ರಿಕೆಯಲ್ಲಿ ಏನನ್ನೂ ಹೆದರಕೊಂಡಿದ್ದು. ನಾನು ಹೇಳಿದೆ “ ರಾಜಣ್ಣನಿಗೂ ಈಗ ಹೇಳೂದು ಬ್ಯಾಡ ಮದುವಿ 
ಬರೆಯದೆ, ಬರೆಯಲಾಗದೆ ಒದ್ದಾಡಿದೆ. ಅಂದೇ ಪತ್ರಿಕೋದ್ಯಮ ಸಾಕು ಎಂದು ಆದಮ್ಯಾಲ ಹೇಳೂನು. ನಾವಿಬ್ರ ಹೋಗಿ ಮದುವಿ ಆಗೂನು ರಿಜಿಸ್ಟಾರ್ 
ನಿರ್ಧರಿಸಿದ್ದೆ. ಅವರ ಸಾವಿನ ಸುದ್ದಿ ಬಂದಾಗ ದೇಹವನ್ನು ಆಸ್ಪತ್ರೆಗೆ ಹೋಗಿ ಆಫೀಸ್‌ನ್ಯಾಗ. ಪತ್ರಿಕೆಗಳು ಕೆಟ್ಟದಾಗಿ ಬರೀತಾವು, ಜನಾ ಕೆಟ್ಟದಾಗಿ 
ನೋಡಿ ಬಂದಿದ್ದೆ. ದೇಹವನ್ನು ಆಸ್ಪತ್ರೆಗೆ ದಾನ ಮಾಡಿದ್ದರು. ಗಂಗಮ್ಮ ಕಣ್ಣೀರು ಮಾತಾಡ್ತಾರಂತ ರಾಜಣ್ಣ ಬ್ಯಾಡ ಅನಬಹುದು ಇನ್ನೂ ಗೊಂದಲಕ ಬಿದ್ದು ಗಂಗಮ್ಮ . 
ಸುರಿಸುತ್ತ ನನ್ನ ಹತ್ತಿರ ಬಂದಿದ್ದಳು. ಮುಖ ತಿರುವಿ ಹೋಗಿದ್ದೆ. ಈ ಹತ್ತು ಪುಟ - ೭ : ನಾನು ಗಂಗಾನ್ನ ಮದುವೆ ಆದ ಕಾರಣ ಬೇರೆ. ನಾನು ಇನ್ನು 
ವರ್ಷದಲ್ಲಿ ಹಲವಾರು ಸಲ ಅನ್ನಿಸಿದೆ; ಒಂದು ಸಲ ಅವರ ಮುಂದೆ ನಿಂತು ಯಾಕೆ ಒಂದೆರಡು ತಿಂಗಳು ಮಾತ್ರ ಬದುಕಬಹುದು. ಸ್ವತಂತ್ರ ಭಾರತದಲ್ಲಿ ಕಟ್ಟಕಡೇ 
ಇಂಥ ಕೆಲಸ ಮಾಡಿದಿರಿ, ನಿಮ್ಮ ಮಗನಂತಿದ್ದ ನನ್ನಿಂದಲೂ ಯಾಕೆ ವಿಷಯ ಮನುಷ್ಯನೂ ನೆಮ್ಮದಿಯಿಂದ ಇರಬೇಕು ಅನ್ನೊ ನನ್ನ ಕನಸು ಈಡೇರಲಿಲ್ಲ. ಆದ್ರ 
ಮುಚ್ಚಿಟ್ಟಿರಿ ಎಂದು ಕೇಳಬೇಕಾಗಿತ್ತು ಅಂತ . 

ಒಬ್ಬ ಅನಾಥ ವಿಧವೆ ಗಂಗಮ್ಮನಿಗಾದ್ರೂ ನನ್ನ ಸ್ವಾತಂತ್ರ್ಯ ಹೋರಾಟದ ಪ್ರತಿಫಲ 
ಬಾಪೂಜಿ ಮನೆಯ ಗೇಟು ತೆಗೆದು ಅಂಗಳದಲ್ಲಿ ಕಾಲಿಟ್ಟೆ. ಗಂಗಮ್ಮ ಓಡಿ ದೊರೀಲಿ, ನಾನು ಸತ್ತ ಮೇಲೆ ಜನ ಕಟ್ಟಿಸಿಕೊಟ್ಟ ಈ ಮನೆ, ಸರಕಾರ ನನಗ 
ಬಂದು ನನ್ನ ಎರಡೂ ಕೈಹಿಡಿದು ಜೋರಾಗಿ ಅಳತೊಡಗಿದಳು. ನಾನೇನುಸಮಾಧಾನ ಕೊಡೋ ಪಿಂಚಣಿ ಗಂಗಮ್ಮಗ ಹೋದ್ಧೇಕು. ಅವಳು ನಾನು ಸಾಯೂದ್ರಾಗ ನನ್ನ 
ಮಾಡಲಿಲ್ಲ. ಅವಳು ಅಳುವ ಧ್ವನಿ ಕೇಳಿ ಮನೆಯೊಳಗಿಂದ ನಾಲೈದು ಜನ ವೃದ್ದರು ಹೆಣಿ ಆದ್ರ ಮಾತ್ರ ನನ್ನ ಸಣ್ಣ ಕನಸು, ಕೊನೆ ಆಸೆ ನೆರವೇರದ. ಮುಂದೆ ನಿಜವಾದ 
ಹೊರಬಂದುನೋಡತೊಡಗಿದ್ದರು. ನಾನು ಕೈ ಬಿಡಿಸಿಕೊಂಡು ಅಂಗಳದ ಕಟ್ಟೆಯ ಸ್ವಾತಂತ್ರ್ಯ ಪಡಿಯೂ ಶಕ್ತಿ ಈ ದೇಶದ ಅಸಹಾಯಕ ಜನರಿಗೆ ಬರಲಿ. 
ಮೇಲೆ ಕುಳಿತೆ. ಗಂಗಮ್ಮ ಒಳಗೆ ಬಾ ಮಗನೆ ಎಂದರೂ ಕೇಳಿಸಿಕೊಳ್ಳದೆ ಪುಟ - ೮ : ಈ ಮದುವೆಯ ಪರಿಣಾಮ ಏನೂ ಅಂತ ನನಗೆ ಗೊತ್ತು. ರಾಜಣ್ಣ 
ಬಾಪೂಜಿ ಏನೋ ಪುಸ್ತಕ ಕೊಟ್ಟಿದ್ದಾರೆ ಅಂದ್ರೆಲ್ಲ ತಂದುಕೊಡಿ ಇಲ್ಲೇ ಕೂತಿದ್ದೀನಿ ನನ್ನ ಕ್ಷಮಿಸ್ತಾನ ಮತ್ತು ನಾನು ಸತ್ತ ಮೇಲೆ ನನ್ನ ಮದುವಿ ಉದ್ದೇಶವನ್ನು ಪೂರ್ತಿ 
ಎಂದೆ ಸ್ವಲ್ಪ ಬಿರುಸಾಗಿ, ಗಂಗಮ್ಮ ಒಳಹೋಗಿ ಒಂದು ಪ್ಯಾಕ್ ಮಾಡಿದ ಕವರ್ ಮಾಡ್ತಾನ.... 
ತಂದುಕೊಟ್ಟಳು. ಅದರ ಮೇಲೆ ನನ್ನ ಹೆಸರು ಬರೆದಿತ್ತು. ಇಷ್ಟು ವರ್ಷ ಅದು ಅವರ ಬಾಪೂಜಿ ಡೈರಿ ಇನ್ನೂ ಮುಗಿದಿರಲಿಲ್ಲ. ನನ್ನ ಎದೆ ಬಡಿತ ಮಿತಿ ಮೀರತಾ 
ಪುಸ್ತಕಗಳ ನಡುವೇ ಇತ್ತು. ನನಗೆ ಓದಾಕೂ ಬರೂದಿಲ್ಲ. ನಿನ್ನ ಹೆಸರು ಅಂತ ಇತ್ತು. ಉಸಿರು ಬಿರುಗಾಳಿ ಆಗ್ತಿತ್ತು. ಹತ್ತು ವರ್ಷ ಯಾವುದೋ ಮೂಲೆಯಲ್ಲಿದ್ದ 
ಗೊತ್ತಾಗಲಿಲ್ಲ... ಗಂಗಮ್ಮನ ಮಾತು ತಡೆದು ಕವರ್ ಒಡೆದೆ, ಒಳಗೆ ಬಾಪೂಜಿ ಡೈರಿ. ಸಣ್ಣ ಪ್ರಮಾಣದ ಪಾಪಪ್ರಜ್ಞೆ ಅಪರಾಧಿಭಾವವಾಗಿ ಆಕಾಶವನ್ನೇ ಆವರಿಸಿತ್ತು. ಓಡಿ 

ಪುಟ - ೧ : ಇಂದು ಜ್ವರ ಜಾಸ್ತಿ ಆಯ್ತು. ಆಸ್ಪತ್ರೆಗೆ ಹೋದೆ ಪರಿಚಯದ ಡಾಕ್ಟರ್ ಹೋಗಿ ಗಂಗಮ್ಮನ ಪಾದ ಹಿಡಿದೆ. ಕಣ್ಣೀರು, ಮಾತು ಯಾವುದೂ ಬರಿಲ್ಲ. 
ಹಲವಾರು ಪರೀಕ್ಷೆ ಮಾಡಿ ಎರಡುದಿನ ಬಿಟ್ಟು ಬರಲು ಹೇಳಿದರು. 

ಗಂಗಮ್ಮ ನನ್ನನ್ನು ಎಬ್ಬಿಸಿ ಕಟ್ಟೆ ಮೇಲೆ ಕೂರಿಸಿ ಬೆನ್ನ ನೇವರಿದ್ದು. ಅವಳ ತೊಡಿ 
- ಪುಟ - ೨ : ಮತ್ತೇ ಡಾಕ್ಟರ್ ಹತ್ತಿರ ಹೋದಾಗ ಬ್ಲಡ್ ಕ್ಯಾನ್ಸರ್ ಎಂದು ಮೇಲೆ ಮಲಗ್ಗೆ , ಅಮಾಯಕ ಗಂಗಮ್ಮ ಮಲಗಿಸಿಕೊಂಡು ಬಾಪೂಜಿಯನ್ನ 
ಹೇಳಿದರು.... ಎಷ್ಟು ದಿನ ಬದುಕಬಹುದು ಎಂದು ಕೇಳಿದೆ. ಉಲ್ಬಣವಾಗಿದೆ ಮಲಗಿಸಿಕೊಂಡಂಗೆ, ಸ್ವಲ್ಪ ಹೊತ್ತು ಮೌನ, ಗಂಗಮ್ಮ ಹೇಳಿದ್ದು ನನ್ನದೊಂದು 
ಹೇಳೋಕಾಗಲ್ಲ ಎಂದರು. ಇರುವಷ್ಟು ದಿನ ಟೀಟ್‌ಮೆಂಟ್ ಕೊಡಿ. ದಯವಿಟ್ಟು ಮಾತ ನಡಿಸಿಕೊಡು ಮಗಾ... ಈ ಮನಿ ವಯಸ್ಸಾದ ಅಸಹಾಯಕರಿಗೆ ನೆರಳ 
ಯಾರಿಗೂ ಹೇಳಬೇಡಿ ಅಂತ ಮನವಿ ಮಾಡಿಕೊಂಡೆ , ಅವರು ಭರವಸೆಕೊಟ್ಟರು. ಆಗಬೇಕು. ಈಗಾಗ್ಲೆ ನಾಲೈದು ಜನಾ ನನ್ನ ಜೊತಿ ಅದಾರ. ನೀನು ಇದನ್ನ 

ಗಂಗಾ ತಲೆಗೆ ತಣ್ಣೀರ ಪಟ್ಟಿ ಹಾಕಿ ಆರೈಕೆ ಬಾಪೂಜಿ ಆಶ್ರಮ ಅಂತ ಬೆಳೆಸಬೇಕು. ನನ್ನ ಪಾಪಪ್ರಜ್ಞೆ ದಟ್ಟವಾದ ಮೋಡದಲ್ಲಿ 
ಮಾಡುತ್ತಿದ್ದಳು. ತಾಯಿ , ಮಹಾತಾಯಿ ಅವಳ ತೊಡೆ ಮೇಲೆ ತಲೆ ಇಟ್ಟು ಮಲಗಿದೆ. ಸೇರಿ ಸುರಿದ ರಭಸದ ಮಳೆ ಇಡೀ ಭೂಮಿಯನ್ನ ತೋಯಿಸ್ತು. ಆದ್ರೂ ನನ್ನ 
ಗಂಗಮ್ಮ ನನಗ ಎಪ್ಪತ್ತೈದು ದಾಟಿತು ಅಂದೆ ಸುಮಿರಿ ಸಾಹೆಬ್ರ ನೀವುನೂರು ಎದೆಯ ಜ್ವಾಲಾಮುಖಿ ತಂಪಾಗಲಿಲ್ಲ. ನಾನು ಭೂಮಿಯ ಮೇಲಿರುವೇನೋ , 
ವರ್ಷದಾತ್ತೀರಿ ಅಂದ್ಲು. ಅವತ್ತ ರಾತ್ರಿ ಒಂದು ನಿರ್ಧಾರ ಮಾಡಿದೆ. 

ಭೂಗೋಲವೇ ನನ್ನೆದೆಯ ಮೇಲೆಕೂತಿದೆಯೋ ಅರ್ಥವಾಗದ ಸ್ಥಿತಿ. 
- ಪುಟ - ೪ : ಇವತ್ತು ನೇರವಾಗಿ ಗಂಗಮ್ಮಗ ಹೇಳಿದೆ. “ನೀನು ನನ್ನನ್ನು ಮಗನ್ 
ಥರಾ ನೋಡ್ಕೊತಿ. ನಿನ್ನ ಬಗ್ಗೆ ನನಗೆ ಗೌರವ ಅದ. ಕೆಟ್ಟಭಾವನೆಯಿಂದ ಕೇಳ್ತಾಯಿಲ್ಲ. 

ಶ್ರೀಸುಮಿತ್ರಾಸುತ ಅಗಸಬಾಳ 
ನೇರವಾಗಿ ಕೇಳೀನಿ ನಾವು ಮದುವಿ ಆಗೂನೂ ಬೆಚ್ಚಿ ಬಿದ್ದು ಗಂಗಮ್ಮ , ಪಾಪ ಆ 

ನಂ . ೧೬೭ - ೧೬೮, ೧೦ನೇ ಮುಖ್ಯರಸ್ತೆ, ೩ನೇ ಫೇಸ್ 

ಪೀಣ್ಯ ಕೈಗಾರಿಕಾ ಪ್ರದೇಶ, ಬೆಂಗಳೂರು – ೫೬೦ ೦೫೮ 
ಮುಗೈಗೆ ದೊಡ್ಡಆಘಾತ . ಗಂಗಮ್ಮ ಗಂಗಾ ನದಿ ಆದ್ದು. ಎರಡು ದಿನ ಮೌನ. 
ಆಗಸ್ಟ್ ೨೦೧೮ 

ಹೊಸತು ೨೫ 


ಸಿಟ್ಟಾದರು ರಾಯರು! 


ದ 


ಪ 
ಜನರನ್ನು ಆಕರ್ಷಿಸುತ್ತಿದ್ದುದು ಸಹಜವೇ ಆಗಿತ್ತು. ಟಿ. ವಿ . ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದರು. 

ಹಿಂದು ಪತ್ರಿಕೆಯ ಸಂಪಾದಕರಾಗಿದ್ದ ಒಂದು ಗಂಭೀರ ಪೋಸ್‌ಗಾಗಿ ಕಾಯುತ್ತ ನಾನು 
ಎನ್. ರಾಮ್ ಅಂದಿನ ಸಮಾರಂಭಕ್ಕೆ ಮುಖ್ಯ ನಿರೀಕ್ಷೆಗಿಂತ ಹೆಚ್ಚು ಹೊತ್ತು ಅವರ ಮುಂದೆ 
ಅತಿಥಿಯಾಗಿದ್ದರು. ರೈತ ನಾಯಕ ಪ್ರೊ | ಎಂ . ಡಿ. ನಿಂತಿದ್ದೆನೆಂದು ಕಾಣಿಸುತ್ತದೆ! ಅದು ನೆಗೆಟಿವ್ 
ನಂಜುಂಡ ಸ್ವಾಮಿ , ಡಾ|| ಶರಣ ಕುಮಾರ ಅಂಗಡಿ, ಫಿಲ್ಸ್ನ ಕಾಲ. ಮನಸೋ ಇಚ್ಛೆ ಕ್ಲಿಕ್ಕಿಸುವಂತಿರಲಿಲ್ಲ. 
ಡಾ | ಪ್ರಕಾಶ್ ರಾವ್ ಮತ್ತು ಇತರೆ ಐದಾರು ಮಂದಿ ಅಲ್ಲದೆ ಫೋಟೋ ತೆಗೆಯಲಿರುವ ವ್ಯಕ್ತಿ ಕಣ್ಣು 
ಭಾಷಣಕಾರರಿದ್ದರು. 

ಮುಚ್ಚಬಾರದು ಎಂದು ಎಚ್ಚರ ವಹಿಸಬೇಕಾಗುತ್ತಿತ್ತು. 
ನಾನು ನವಕರ್ನಾಟಕ ಸಂಸ್ಥೆ ಸೇರಿ ಎರಡು ಹಾಗಾಗಿ ವಿಳಂಬವಾಗಿತ್ತು. ಅವರು ಯಾರ 
ವರ್ಷವಾಗಿತ್ತು. ಆಗಾಗ ನಡೆಯುತ್ತಿದ್ದ ಪುಸ್ತಕ ಮೇಲೋ ಕೋಪಿಸಿಕೊಂಡಿದ್ದಂತಿತ್ತು. ಸಿಟ್ಟಿನಿಂದ 

ಲೋಕಾರ್ಪಣೆ, ವಿಚಾರ ಸಂಕಿರಣ - ಮುಂತಾದ ಕುದಿಯತೊಡಗಿದ್ದಂತಿತ್ತು. ಅವರು ಭಾಷಣ ನಿಲ್ಲಿಸಿ 
ಪ್ರೊ ಜಿ. ಕೆ. ಗೋವಿಂದರಾವ್ ಕಾರ್ಯಕ್ರಮಗಳ ಫೋಟೋ ತೆಗೆಯುವ ಮೂಲಕ ನನ್ನತ್ತ ತಿರುಗಿ “ಕಿರಿಕಿರಿಯಾಗುತ್ತೆ, ಫೋಟೋ 

ಮತ್ತೊಂದು ಲೋಕದ ಪರಿಚಯ ಮಾಡಿಕೊಳ್ಳ ತಕ್ಕೊಂಡು ಹೋಗಿ ಅತ್ತಾಗೆ ! ” ಎಂದು ಸಿಡುಕಿದರು. 
೧೯೯೨ ಡಿಸೆಂಬರ್ ೬ . 

ತೊಡಗಿದ್ದೆ. ಆಗ ನನ್ನಲ್ಲಿದ್ದುದು ಬರಿಯ ನಾರ್ಮಲ್ ಪ್ರಾಯಶಃ ಅವರು ನನಗೆ ಜೋರು ಮಾಡಿದ 
ಬೆಂಗಳೂರಿನ ಮಿಥಿಕ್ ಸೊಸೈಟಿ ಸಭಾಂಗಣದಲ್ಲಿ ಲೆನ್ಸ್ ಮಾತ್ರ. ಹಾಗಾಗಿ, ವ್ಯಕ್ತಿಗಳ ಕ್ಲೋಸ್ಅಪ್ ಕ್ಷಣದಲ್ಲೇ ನಾನು ಕ್ಲಿಕ್ಕಿಸಿದೆನೆಂದು ಕಾಣಿಸುತ್ತದೆ! 
ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿತ್ತು. ಫೋಟೋ ಕ್ಲಿಕ್ಕಿಸುವಾಗ ಅವರ ಸಮೀಪಕ್ಕೆ ಸಭೆಯಲ್ಲಿ ನಗುವಿನ ಅಲೆ. ಈ ಅನಿರೀಕ್ಷಿತ 
ಆಗ ಸಮಕಾಲೀನ ಅಧ್ಯಯನ ವೇದಿಕೆ ಹೋಗುವುದು ಅನಿವಾರ್ಯವಾಗಿತ್ತು. 

ವಿದ್ಯಮಾನದಿಂದ ನನ್ನ ಮುಖದಲ್ಲಿ ಪೆಚುಕಳೆ 
ಆಶ್ರಯದಲ್ಲಿ ತಿಂಗಳಿಗೊಮ್ಮೆ, ಜನರಲ್ಲಿ ಜಾಗೃತಿ ಮುಂದಿನ ಭಾಷಣಕಾರರು ಪ್ರೊ ಜಿ. ಕೆ. ಗೋವಿಂದ ಮೂಡಿದ್ದಿರಬಹುದು. ಅಪ್ಪಾ, ಫೋಟೋಗ್ರಾಫರ್ 
ಉಂಟುಮಾಡುವ ಉದ್ದೇಶದ ವಿಚಾರ ಸಂಕಿರಣಗಳು ರಾವ್, ಮೈಕಿನ ಮುಂದೆ ಬಂದು ನಿಂತರು . ನಾನೂ ಆಯಿತಪ್ಪಾ ನಿನಗೆ ತಕ್ಕ ಶಾಸ್ತಿ ! ಎಂದುಕೊಂಡೆ. 
ನಡೆಯುತಿದವು. ಸರಕಾರದ ಜನವಿರೋಧಿ ತಯಾರಾದೆ. ಸಾಹಿತ್ಯದ ಮೂಲಕ ಅವರ ಪರಿಚಯ ಕಾರ್ಯಕಲಾಪಗಳು ಮುಂದುವರಿದವು. 
ನೀತಿಯನ್ನು ಖಂಡಿಸುವ , ಟೀಕಿಸುವ, ಸಮಾಜದ ವಾಗಿತ್ತಲ್ಲದೆ, ನನಗೆ ಅವರ ನೇರ ಪರಿಚಯವಿರಲಿಲ್ಲ. ಸಮಯ ಸರಿದಂತೆ, ವೇದಿಕೆಯ ಮೇಲಿದ್ದ 
ಸ್ವಾಸ್ಥ್ಯವನ್ನು ಕೆಡಿಸಲು ಚಟುವಟಿಕೆ ನಡೆಸುವ ಶಕ್ತಿಗಳ ಸುಮಾರು ಇಪ್ಪತ್ತೈದು ವರ್ಷ ನೆರೆ ರಾಜ್ಯದಲ್ಲಿದ್ದ ಭಾಷಣಕಾರರಿಗೆ ಹಿಂದು ಸಂಪಾದಕ ಎನ್. ರಾಮ್‌ರ 
ವಿರುದ್ಧ ಜನಾಭಿಪ್ರಾಯ ಮೂಡಿಸುವ ಉದ್ದ ಕಾರಣ , ಕರ್ನಾಟಕದ ಹೆಚ್ಚಿನ ಸಾಹಿತಿಗಳ ಪರಿಚಯ ಮೂಲಕ , ತಿಳಿದ ಮಾಹಿತಿ, ಬೇರೆ ಮೂಲಗಳಿಂದ 
ಅಂಥ ವಿಚಾರ ಸಂಕಿರಣಗಳಲ್ಲಿ ಹೆಚ್ಚಿನ 

ಮಾಡಿಕೊಳ್ಳುವ ಸಂದರ್ಭ ಒದಗಿಬಂದಿರಲಿಲ್ಲ. ಸಭಿಕರ ಕಿವಿಗೂ ಬಿದ್ದಿತು. ಎಲ್ಲರ ಮುಖದಲ್ಲೂ 
ಜನರು ಭಾಗವಹಿಸುತ್ತಿದ್ದರು. 

ಆದರೆ ಸಾಹಿತ್ಯ ಲೋಕದ ಚಟುವಟಿಕೆಗಳನ್ನು ಅಲ್ಲಿದ್ದೇ ತಳಮಳ, ಅರೇ ಇದೇನಾಯಿತು! ಎಂಬ ಕಳವಳದ , 
“ಶಿಕಣದಲ್ಲಿ ಧರ್ಮ ಮತ್ತು ರಾಜಕೀಯ , ಗಮನಿಸುತ್ತಿದ್ದೆ. ಪ್ರಜಾವಾಣಿಯಲ್ಲಿ ಧಾರಾವಾಹಿಯಾಗಿ ಅಸಹಾಯಕತೆಯ ಭಾವ. 
ಡಂಕೆಲ್ ಪ್ರಸ್ತಾಪ , ಹೊಸಗನ್ನಡ ಸಾಹಿತ್ಯ ಮತ್ತು ಪ್ರಕಟವಾದ ಅವರ ಈಶ್ವರ ಅಲ್ಲಾ - ಕಾದಂಬರಿ ಅಂದು ಅಯೋಧ್ಯೆಯಲ್ಲಿ ಕರಸೇವಕರು ಬಾಬರಿ 
ವೈಚಾರಿಕತೆ , 

ಕೋಮು ಸೌಹಾರ್ದ , ಮರೆತು ಯನ್ನು ಗಮನವಿಟ್ಟು ಓದಿದ್ದೆ. ಅನೇಕ ವಿಷಯಗಳಲ್ಲಿ ಮಸೀದಿಯನ್ನು ಧ್ವಂಸ ಮಾಡಿದ ಸುದ್ದಿ , ಸಭೆಯಲ್ಲಿ 
ಹೋದ ಚರಿತ್ರೆ ಒಂದು ನೆನಪು , ಕ್ಯಾಪಿಟೇಶನ್ ಅವರ ನಿಲುವು ಸ್ಪಷ್ಟವಾಗಿರುತ್ತಿತ್ತು. ನಿಷ್ಠುರ ಸ್ವಭಾವದ ಕಳವಳದ ವಾತಾವರಣ ಮೂಡಲು ಕಾರಣವಾಗಿತ್ತು. 
ಶುಲ್ಕ , ಪರಿಸರ ಸಂರಕ್ಷಣೆ - ಇತ್ಯಾದಿ ವಿಷಯಗಳ ವ್ಯಕ್ತಿಯೆಂದು ತಿಳಿದಿದ್ದೆ . ಹೇಳ ಬೇಕಾದ್ದನ್ನು ಯಾವ ಪ್ರೊ . ಜಿ. ಕೆ. ಗೋವಿಂದರಾವ್ ನನ್ನ ಮೇಲೆ 
ಬಗ್ಗೆ ನಡೆಯುತ್ತಿದ್ದ ವಿಚಾರ ಸಂಕಿರಣಗಳು ಹೆಚ್ಚು ಬಿಸಾತೂ ಇಲ್ಲದೆ ಹೇಳುವುದು ಅವರ ಜಾಯಮಾನ. ಸಿಡುಕಾಡಲು ಆ ವಿಷಯ ಕಾರಣವಾಗಿರಬಹುದೆಂದು 

ಆಗ ಸಾಹಿತ್ಯ ವಲಯದಲ್ಲಿ ಆ್ಯಂಗ್ರಿ ಭಾವಿಸಿದೆ. ಸುಮಾರು ೨೫ ವರ್ಷಗಳಷ್ಟು ಹಿಂದಿನ 
ಯಂಗ್ ಮ್ಯಾನ್ ಎಂಬ ಮಾತು ಘಟನೆ. ಸಭೆಯಲ್ಲಿ ನನ್ನ ಮೇಲೆ ಸಿಡುಕಾಡಿ 
ಬಳಕೆಯಲ್ಲಿತ್ತು. ಅವರ ಬರಹಗಳಲ್ಲಿ ದವರಿಗಾಗಲಿ , ಅದನ್ನು ಕೇಳಿ ತತ್‌ಕ್ಷಣ ಗೊಳ್ಳೆಂದು 
ವ್ಯಕ್ತವಾಗುತ್ತಿದ್ದ ವಿಷಯಗಳ ಆಧಾರದ ನಕ್ಕವರಿಗಾಗಲಿ ಇದು ನೆನಪಿನಲ್ಲಿರಲು ಸಾಧ್ಯವಿಲ್ಲ. 
ಮೇಲೆ ಹೇಳುವುದಾದರೆ ಅವರನ್ನು ಅನಂತರ ಪುಸ್ತಕ ಲೋಕಾರ್ಪಣೆ, ವಿಚಾರ 
ಆ್ಯಂಗ್ರಿ ಯಂಗ್ ಮ್ಯಾನ್ ಲೆಕ್ಕಕ್ಕೆ ಗೋಷ್ಠಿಗಳು, ಇತ್ಯಾದಿ ಬೇರೆ ಬೇರೆ ಸಂದರ್ಭಗಳಲ್ಲಿ 
ಸೇರಿಸಬಹುದು. ಅವರು ಸೇಂಟ್ ಅವರನ್ನು ಭೇಟಿ ಮಾಡಿದ್ದೇನೆ. ನನ್ನತ್ತ ಮುಗುಳ್ಳಕ್ಕಿದ್ದಾರೆ. 
ಜೋಸೆಫ್ ಕಾಮರ್ಸ್ ಕಾಲೇಜಿನಲ್ಲಿ ಏನ್ ಸಾರ್, ಅಂದು ಹಾಗೆ ಜೋರು ಮಾಡಿದಿರಲ್ಲ !? 
ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಜೊತೆಗೆ ಎಂದು ಅವರನ್ನು ಕೇಳಲಿಲ್ಲ. ಅನೇಕ ಸಂದರ್ಭಗಳಲ್ಲಿ 
ರಂಗಭೂಮಿಯ ಆಸಕ್ತಿಯಿಂದ ವಿದ್ಯಾರ್ಥಿ ಅವರ ಫೋಟೋ ತೆಗೆದಿದ್ದೇನೆ. ಆದರೆ ನನ್ನ 
ಗಳು ಅದರಲ್ಲಿ ತೊಡಗು ವಂತೆ ಮಾಡಿ, ನೆನಪಿನಲ್ಲಿ ಉಳಿದಿರುವುದು, ನಾನು ಮೆಚ್ಚುವುದು , 

ಶಿಷ್ಯರು ತಪ್ಪಿದಾಗ ಮಿತಿಮೀರಿ ಅವರು ಸಿಡುಕಾಡಿದ ದಿನದ ಆ ಭಂಗಿಯನ್ನು ! 
ಮತ್ತೊಂದು ಸಂದರ್ಭದಲ್ಲಿ ತೆಗೆದ ಚಿತ್ರ ಮುಂದಿನ ಸಾಲು ಎಡದಿಂದ ಕೋಚೆ 

ಸಿಡುಕಾಡಿದರೂ , ಅವರ ಮಧ್ಯೆ 

ಪರಂಜ್ಯೋತಿ 
ಅವರ ಜೊತೆ ಮಾತಾಡುತಿರುವವರು ನಾಗರಾಜ, ಎಚ್ . ಎಸ್. ದೊರೆಸ್ವಾಮಿ , ಅಚ್ಚುಮೆಚ್ಚಿನ ಮೇಷ್ಟರಾಗಿದ್ದಾರೆಂದು 

ನಂ . ೧೦ , ೧ನೇ ಮಹಡಿ, ೨೧ - ಬಿ ಕ್ರಾಸ್ 
ಜಿ. ಕೆ. ಗೋವಿಂದರಾವ್, ಕೆ. ಎಸ್ . ಪಾರ್ಥಸಾರಥಿ, ಹಿಂದಿನ ಸಾಲು ಎಡದಿಂದ ಕೇಳಿದ್ದೆ ! ಆ ವೇಳೆಗೆ ಸಿನಿಮಾಗಳಲ್ಲಿ ರಾಮದೇವಾಲಯ ರಸ್ತೆ, ಈಜಿಪುರ , ವಿವೇಕನಗರ ಅಂಚೆ 
ಶೇಷನಾರಾಯಣ, ಚಿ. ಶ್ರೀನಿವಾಸರಾಜು, ಕ. ವೆಂ . ರಾಜಗೋಪಾಲ. 

ಬೆಂಗಳೂರು – ೫೬೦ ೦೪೭ 

ಕಾಣಿಸಿಕೊಂಡಿದ್ದರು. ಅನಂತರ 
ಹೊಸತು೨೬ - 

- ಆಗಸ್ಟ್ ೨೦೧೮ 


ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ 
ಮತ್ತು ಆದಿವಾಸಿಗಳ ಅತಂತ್ರ ಬದುಕು 


( 4 


ಜು . 


ಸ್ವಾತಂತ್ರ್ಯೋತ್ತರ ಅರಣ್ಯ ಆಡಳಿತ, ರಾಷ್ಟ್ರೀಯ ಉದ್ಯಾನ, ಸಂರಕ್ಷಿತ ಅರಣ್ಯ 
ಅಭಯಾರಣ್ಯ ಎಂಬ ಪರಿಕಲ್ಪನೆಗಳೇ ಅನೇಕ ವೈರುಧ್ಯಗಳನ್ನು ತಮ್ಮಲ್ಲಿಟ್ಟುಕೊಂಡಿವೆ. ಈ 
ಎಲ್ಲಾ ಪರಿಕಲ್ಪನೆಗಳ ಹಿಂದೆ ಅತ್ಯಂತ ಸ್ಪಷ್ಟವಾದ ವಸಾಹತುಶಾಹಿಗಳ ದುರುದ್ದೇಶಗಳು 
ಇವೆ. ಸರ್ಕಾರ ರೂಪಿಸಿದ ರಾಷ್ಟ್ರೀಯ ಉದ್ಯಾನವನ ಮತ್ತು ಅಭಯಾರಣ್ಯಗಳು 
ಎರಡು ಪ್ರಮುಖ ಅಂಶಗಳಿಗೆ ಅವಕಾಶವನ್ನು ನೀಡುತ್ತವೆ. ಅವುಗಳೆಂದರೆ 
ಮೊದಲನೆಯದು, ಅರಣ್ಯಗಳು ಭೂಮಿಯ ವಾತಾವರಣವನ್ನು ಕಾಪಾಡುತ್ತವೆ. 
ಅದಕ್ಕಾಗಿ ಅವುಗಳನ್ನು ಕಾಪಾಡಬೇಕು ಮತ್ತು ಕೊನೆಯದು, ವನ್ಯಮೃಗಗಳು 
ನಾಶವಾಗುತ್ತಿವೆ. ಆದರೆ ರಾಷ್ಟ್ರೀಯ ಉದ್ಯಾನಗಳ ಹೃದಯ ಭಾಗದಲ್ಲಿ 
ಗಣಿಗಾರಿಕೆಗೆ ಮತ್ತು ಬೃಹತ್ ಡ್ಯಾಂಗಳನ್ನು ಕಟ್ಟಲು ಸಾವಿರಾರು ಎಕರೆ 
ಪ್ರದೇಶವನ್ನು ಹೇಳದೆ ಕೇಳದೆ ಬಲಿಕೊಟ್ಟಿರುವ ಅನೇಕ ಉದಾಹರಣೆಗಳು 
ನಮ್ಮೆಲ್ಲರ ಕಣ್ಣೆದುರಿಗೆ ನಡೆದುಹೋಗಿವೆ. ಸಂರಕ್ಷಿತ ಅರಣ್ಯಗಳಲ್ಲಿ 
ಬಂಡವಾಳಶಾಹಿಗಳು ಹೋಟೆಲ್ ಉದ್ಯಮವನ್ನು ಸ್ಥಾಪಿಸಲು ಭೂಮಿ 
ಕೇಳಿದಾಕ್ಷಣ ಬಿಟ್ಟುಕೊಡುವ ಧಾರಾಳ ಗುಣವನ್ನು ನಮ್ಮ ಸರ್ಕಾರಗಳು 
ಪ್ರದರ್ಶಿಸುತ್ತಿರುವುದು ಉತ್ತಮ ಉದಾಹರಣೆಯಾಗಿದೆ. ಯಾವುದಾದರೂ 
ಉದ್ಯಾನವನದ ಮಧ್ಯೆ ಕಾರ್ಖಾನೆ ಸ್ಥಾಪಿಸಲೆಂದು ಉದ್ದೇಶಿಸಿಬಿಟ್ಟರೆ ಸಕಾಲ 
ಸೌಕರ್ಯವನ್ನು ನೀಡಲು ಸರ್ಕಾರಗಳು ಮುಂದಾದ ಘಟನೆಗಳು 
ಜರುಗಿಹೋಗಿವೆ. ಇಂತಹ ಅರಣ್ಯ ನೀತಿಯೇ ಸ್ವಾತಂತ್ರ್ಯೋತ್ತರ 
ಭಾರತದಲ್ಲೂ ಮುಂದುವರಿಯಿತು. ವಸಾಹತು ಆಡಳಿತ ತೋಲಗಿದರೂ , 
ವಸಾಹತುಶಾಹಿ ಧೋರಣೆಗಳು ಮಾತ್ರ ವಿರೂಪ ಮತ್ತು ಅಮಾನವೀಯ 
ಕಾಯ್ದೆಗಳ ರೂಪದಲ್ಲಿ ಕಾಲಕಾಲಕ್ಕೆ ಜೀವಂತವಾಗಿಡುತ್ತಲೇ ಬಂದಿವೆ. 

ಅರಣ್ಯಗಳನ್ನು ಅನೇಕ ಕಾರಣಗಳಿಗಾಗಿ ರಕ್ಷಿಸಬೇಕೆಂಬ ಉದ್ದೇಶದಿಂದ 
ಸರ್ಕಾರ ಇಲಾಖೆಯೊಂದನ್ನು ರೂಪಿಸಿದೆ. ದೇಶದ ಗೃಹ ಮತ್ತು ರಕ್ಷಣಾ 
ಸಚಿವಾಲಯದಷ್ಟೇ ಪ್ರಬಲವಾದ ಇಲಾಖೆಯಾಗಿ ಅರಣ್ಯ ಇಲಾಖೆ 
ಪರಿಗಣಿಸಲ್ಪಟ್ಟಿದೆ. ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಕಾಯ್ದೆ ಕಾನೂನುಗಳು 
ವಸಾಹತು ಆಡಳಿತ ರಚಿಸಿದ ಅರಣ್ಯ ನೀತಿಗೆ ಪೂರಕವಾಗಿಯೇ ಇವೆ. 
ಸ್ವಾತಂತ್ರ್ಯೋತ್ತರ ಭಾರತ ಸರ್ಕಾರ ವಸಾಹತುಶಾಹಿ ಕಾನೂನುಗಳನ್ನೇ ಸ್ವಲ್ಪ 
ಬದಲಿಸಿ ಜಾರಿಗೆ ತಂದಿತು. ಅದರಲ್ಲೂ , ವಸಾಹತು ಆಡಳಿತವು ಅರಣ್ಯದಲ್ಲಿನ 
ಆದಿವಾಸಿ ಸಮುದಾಯಗಳ ಕುರಿತು ಹೆಚ್ಚಾಗಿ ಬಿಗಿ ನಿಲುವನ್ನೇ ತಾಳಿತು ಮತ್ತು 
ಆದಿವಾಸಿಗಳನ್ನು ವ್ಯವಸ್ಥಿತವಾಗಿ ಅವರ ವಾಸಸ್ಥಾನಗಳಿಂದ 
ಹೊರಹಾಕಬೇಕಾಗಿತ್ತು. ಆದರೆ, ವಸಾಹತು ಆಡಳಿತಕ್ಕೆ ಪ್ರಬಲ ಪ್ರತಿರೋಧ 
ಒಡ್ಡುತ್ತಿದ್ದ ಆದಿವಾಸಿಗಳ ಆತ್ಮವಿಶ್ವಾಸ ನಾಶವಾಗಿ, ಅವರ ಸಾಂಘಿಕ ಬದುಕು 
ವಿಘಟಿತವಾಗಬೇಕೆಂಬುದು ವಸಾಹತು ಆಡಳಿತದ ಪರಮ ಉದ್ದೇಶವಾಗಿತ್ತು ಎಂದು 
ಎ. ಎಸ್. ಪ್ರಭಾಕರ್‌ರವರು ಹೇಳುತ್ತಾರೆ. ಅರಣ್ಯದಲ್ಲಿ ವಾಸಿಸುವ ಬಹುತೇಕ ಜನ 
ಆದಿವಾಸಿ ಸಮುದಾಯಗಳಿಗೆ ಸೇರಿದವರು. ಇವರು ಕೇವಲ ಅರಣ್ಯವಾಸಿಗಳು 
ಮಾತ್ರವಲ್ಲ, ಆ ಅರಣ್ಯದ ಜೊತೆ ಜೊತೆಯಲ್ಲೇ ತಮ್ಮ ಬದುಕುಗಳನ್ನು ರೂಪಿಸಿಕೊಳ್ಳುತ್ತಾ, 
ಇನ್ನೊಂದೆಡೆ ಅರಣ್ಯದ ಪರಿಸರವನ್ನು ಕಾಪಾಡುತ್ತಾ ಕಾಡುಗಳ್ಳರಿಂದ, ಕಾಡ್ಗಚ್ಚುಗಳಿಂದ, ಬೆಲೆ 
ಬಾಳುವ ಅರಣ್ಯದ ಸಂಪತ್ತನ್ನು ಕಾಯ್ದುಕೊಂಡು ಬಂದಿದ್ದಾರೆ. ಅರಣ್ಯ ಮತ್ತು ಆದಿವಾಸಿಗಳ 
ಈ ಸಹಬಾಳ್ವೆಗೆ ಕುತ್ತು ಎರಗಿದ್ದು ವಸಾಹತು ಆಡಳಿತದ ಸಂದರ್ಭದಲ್ಲಿ, ಕಂಪನಿಯ 
ಆದಾಯವನ್ನು ಹೆಚ್ಚಿಸುವ ಆರ್ಥಿಕ ಮೂಲವಾಗಿ ಅರಣ್ಯ ಪರಿಗಣಿಸಲ್ಪಟ್ಟಿತು. ಈ ಭೂಗೋಳದ 


ಮೇಜರ್‌ ರಾಘವ, ಬಿ. 


ಆಗಸ್ಟ್ ೨೦೧೮ 


ಹೊಸತು ೨೭ 


ವಾತಾವರಣವನ್ನು ಸಮತೋಲನಗೊಳಿಸುವ ಮತ್ತು ಮನುಷ್ಯನ ಬದುಕನ್ನು ಕೂಡಿರುತ್ತದೆ. ಕಾಡಿನೊಳಗೆ ಹಾವಿನಂತೆ ಹೊರಳಿ ಹರಿಯುವ ನಾಗರಹೊಳೆ 
ಹಸನುಮಾಡುವ ಒಂದು ಜೈವಿಕ ಪ್ರಕ್ರಿಯೆ ಎಂದು ಅರಣ್ಯವನ್ನು ವಸಾಹತು ಆಡಳಿತ ಹೆಸರೇ ಈ ಕಾಡಿಗೂ ಅನ್ವಯವಾಗಿದೆ. 
ಪರಿಗಣಿಸಲೇ ಇಲ್ಲ. 

ನಾಗರಹೊಳೆ ರಾಜೀವ್ ಗಾಂಧಿ ಉದ್ಯಾನವು ಕರ್ನಾಟಕ ಬಂಡೀಪುರ 
ಸ್ವಾತಂತ್ರ್ಯೋತ್ತರ ಸರ್ಕಾರದ ಅರಣ್ಯ ನೀತಿ ಮತ್ತು ಆದಿವಾಸಿಗಳು 

ರಾಷ್ಟ್ರೀಯ ಉದ್ಯಾನ ಹಾಗೂ ಕೇರಳದ ವೈನಾಡ್ ಅಭಯಾರಣ್ಯಕ್ಕೆ 
ಆದಿವಾಸಿಗಳ ಅಸ್ತಿತ್ವದ ಕುರಿತು ಹಲವು ಮಾನವಶಾಸ್ತ್ರಜ್ಞರು, ಸಮಾಜಶಾಸ್ತ್ರಜ್ಞರು ? ಎಂಡಂತಿದೆ . ಈ ಮೂರು ಅರಣ್ಯ ಪ್ರದೇಶಗಳೊಡನೆ ತಮಿಳುನಾಡಿನ 
ಮತ್ತು ರಾಜಕಾರಣಿಗಳು ವಿವಿಧ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಆದಿವಾಸಿಗಳು ಮುದ್ದುಮಲೈ ಅರಣ್ಯ ಹಾಗೂ ಕೇರಳದ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವೂ 
ಅರಣ್ಯದಲ್ಲಿರಬೇಕೆ? ಬೇಡವೇ ? ಅರಣ್ಯದ ಉಪ ಉತ್ಪನ್ನಗಳನ್ನು ಯಾರು ಸೇರಿ ಸಂಯುಕ್ತವಾಗಿ ನೀಲಗಿರಿ ಸಂರಕ್ಷಿತ ಜೈವಿಕಗೋಳ ಎನಿಸಿದೆ. ದಕ್ಷಿಣ 
ಸಂಗ್ರಹಿಸಬೇಕು? ಅರಣ್ಯ ಮತ್ತು ಆದಿವಾಸಿಗಳ ಸಂಬಂಧದ ಸ್ವರೂಪವೇನು ? ಭಾರತದಲ್ಲಿ ಇರುವ ಬಹುತೇಕ ವನ್ಯಜೀವಿಗಳ ಪ್ರಾಣಿ ಸಮೂಹ ಇಲ್ಲಿದೆ. ಈ 
ಆದಿವಾಸಿಗಳ ಅಭಿವೃದ್ಧಿಯನ್ನು ಸಾಧಿಸುವ ಬಗೆ ಯಾವುದು ? ಆದಿವಾಸಿಗಳು ರಾಷ್ಟ್ರೀಯ ಉದ್ಯಾನವನದಲ್ಲಿ ವಿವಿಧ ತಳಿಯ ಜಿಂಕೆಗಳು, ವನ ವೃಷಭ , ಆನೆ, 
ಅರಣ್ಯದ ಆಚೆಗಿನ ನಾಗರಿಕತೆಗೆ ಸೇರಬೇಕೆ? ಅವರ ಸಂಸ್ಕೃತಿಯ ಗತಿ ಏನು ? ಹುಲಿ, ಚಿರತೆಗಳಲ್ಲದೆ, ಕೆನ್ನಾಯಿ, ಕಡವೆ, ಕಾಡುಹಂದಿ, ಕಾಡುಕುರಿ, ಕರಡಿ, 
ಎಂಬ ಈ ಎಲ್ಲ ಪ್ರಶ್ನೆಗಳ ಸಂಕೀರ್ಣ ವರ್ತುಲದಲ್ಲಿ ಆದಿವಾಸಿಗಳ ಅಭಿಪ್ರಾಯಗಳೇ ಕಾಡೆಮ್ಮೆ , ಕೊರ ಹಂದಿ, ಕಾಡುಪಾಪ, ನರಿ , ಮುಳ್ಳುಹಂದಿ, ಮಲಬಾರ್ ಅಳಿಲು, 
ಗೈರುಹಾಜರಾಗಿಬಿಟ್ಟಿವೆ. ಆದಿವಾಸಿಗಳು ತಮ್ಮ ಅಸ್ತಿತ್ವದ ಕುರಿತು ಏನನ್ನು ಪಟ್ಟೆ ಕಿರುಬ ಹಾಗೂ ನಾಲ್ಕು ಕೊಂಬಿನ ಜಿಂಕೆ (ಕೊಂಡುಕುರಿ) ಇಲ್ಲಿವೆ. ಎಲೆ 
ಯೋಚಿಸುತ್ತಿದ್ದಾರೆ ಎಂಬ ಪ್ರಶ್ನೆಯನ್ನು ಯಾರೂ ಕೇಳಿಕೊಂಡಿಲ್ಲವೆಂದೇ ಉದುರುವ ತೇವದ ಕಾಡುಗಳೂ , ಒಣಕಾಡುಗಳೂ ನಾಗರಹೊಳೆ 
ರೂಪುಗೊಳ್ಳುತ್ತವೆ. ಆದರೆ ತಮ್ಮ ಉದ್ದಾರದ ಕುರಿತು ಅವರ ( ಆದಿವಾಸಿಗಳ) ಉದ್ಯಾನವನವನ್ನು ಆವರಿಸಿವೆ. ಈ ಕಾಡುಗಳಲ್ಲಿ ೨೫೦ಕ್ಕೂ ಹೆಚ್ಚು ಬಗೆಯ ಪಕ್ಷಿಗಳ 
ನಿಲುವುಗಳೇನು ಎಂಬುದು ಬಹು ಮುಖ್ಯ ಪ್ರಶ್ನೆಯಾಗಬೇಕು; ಆದರೆ ಅಭಿವೃದ್ಧಿ ತಾಣ, ಬಕ ಕೊಕ್ಕರೆ, ಬೆಳ್ಳಕ್ಕಿ , ಬಾತು, ಹದ್ದು, ಗಿಡುಗ, ಗವುಜಗ, ನವಿಲು, ಬಾಲಾಡಿ, 
ಮತ್ತು ರಾಷ್ಟ್ರದ ಹಿತಾಸಕ್ತಿ ಎನ್ನುವ ಘೋಷಣೆಗಳು ಮಾತ್ರ ಕಣ್ಣಿಗೆ ಬಟ್ಟೆಕಟ್ಟಿಕೊಂಡು ಗದ್ದೆ ಗೊರವ, ಮರಕುಟಿಗ, ಸೂರಕ್ಕಿ , ಉಲಿಯಕ್ಕಿ, ಹರಟೆ ಮಲ್ಲ, ಗೂಬೆ 
ಘೋಷಿಸಿದ್ದವು. ಅರಣ್ಯ ಮತ್ತು ಆದಿವಾಸಿಗಳನ್ನು ಜೊತೆಯಲ್ಲೇ ಅಭಿವೃದ್ಧಿಪಡಿಸುವ ಮೊದಲಾದ ಅಸಂಖ್ಯ ಪಕ್ಷಿಗಳು ಇವೆ. ಮೊಸಳೆ, ನಕ್ಷತ್ರದಾಮೆ , ಕೆರೆಹಾವು, ಮಂಡಲ 
ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸಲು ಅನೇಕ ಆಯೋಗಗಳನ್ನು ಭಾರತ ಸರ್ಕಾರ ಹಾವು, ಹೆಬ್ಬಾವುಗಳಂಥ ಉರಗ ಸರೀಸೃಪಗಳೂ ಇಲ್ಲಿ ಕಂಡುಬರುತ್ತವೆ. 
ನೇಮಿಸಿತು ಆದರೆ ಅವುನಿರೀಕ್ಷಿತ ಪ್ರಮಾಣದಲ್ಲಿ ಯಶಸ್ವಿಯಾಗಲಿಲ್ಲ. 

೧೯೭೨ರ ಕಾಯಿದೆಯ ಪ್ರಕಾರ ಸಂರಕ್ಷಿತ ಪ್ರದೇಶಕ್ಕೆ ಅಭಯಾರಣ್ಯಗಳನ್ನು 
ನಾಗರಹೊಳೆ ರಾಷ್ಟ್ರೀಯ ಅಭಯಾರಣ್ಯ 

ವನ್ಯಮೃಗಗಳು ಮತ್ತು ರಾಷ್ಟ್ರೀಯ ಉದ್ಯಾನಗಳನ್ನು ಈ ಸಂರಕ್ಷಿತ ಪ್ರದೇಶಕ್ಕೆ 
ಭಾರತದ ರಾಷ್ಟ್ರೀಯ ಉದ್ಯಾನಗಳಲ್ಲಿ ನಾಗರಹೊಳೆ ಅಭಯಾರಣ್ಯವೂ ಸೇರಿಸಲಾಯಿತು. ಈಗ ಒಟ್ಟು ದೇಶದಲ್ಲಿ ೪೫೦ ಅಭಯಾರಣ್ಯಗಳಿವೆಯೆಂದು 
ಒಂದು. ಇದು ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಿಗೆ ಸೇರಿದ್ದು, ಈ ಗುರುತಿಸಲಾಗಿದೆ. ಇವುಗಳಲ್ಲಿ ೨೫೦ ಅಭಯಾರಣ್ಯಗಳೆಂದು ಮತ್ತು ೬೫ 
ಅಭಯಾರಣ್ಯವೂ ೧೯೫೫ರಲ್ಲಿ ವನ್ಯಜೀವಿಗಳ ಧಾಮವೆಂದು ಘೋಷಿಸಲ್ಪಟ್ಟಿತು. ರಾಷ್ಟ್ರೀಯ ಉದ್ಯಾನಗಳೆಂದು ಗುರುತಿಸಲಾಗಿದೆ, ಈ ಪ್ರದೇಶಗಳಲ್ಲಿ ಜನರ ವಾಸ 
ಮುಂದೆ ಇದನ್ನು ೧೯೭೫ರಲ್ಲಿ ರಾಷ್ಟ್ರೀಯ ಉದ್ಯಾನವನ್ನಾಗಿ ಘೋಷಿಸಲಾಯಿತು. ಮತ್ತು ಓಡಾಟವನ್ನು ಸಂಪೂರ್ಣವಾಗಿ ನಿಷಿದ್ಧ ಎಂದು ನಿರ್ದೇಶನ ನೀಡಲಾಗಿದೆ. ಈ 
ಆನಂತರ ರಾಷ್ಟ್ರೀಯ ಉದ್ಯಾನವನಕ್ಕೆ ಬೇಕಾಗುವ ಭೂ ಸ್ವಾಧೀನ ಸಂದರ್ಭದಲ್ಲಿ ನೀಲಗಿರಿ ಗೋಳದಲ್ಲಿ ಕೊಡಗು ಜಿಲ್ಲೆಗಳ ಕೆಲವು ತಾಲೂಕುಗಳೂ ಸೇರಿಕೊಂಡಿವೆ. 
ಹಕ್ಕು ಪತ್ರ ದಾಖಲೆಗಳಿರುವ ಭೂಮಿ ಮತ್ತು ಆಸ್ತಿಗಳಿಗೆ ಮಾತ್ರ ಆದ್ಯತೆ ಮುಂದೆ, ಭಾರತ ಸರಕಾರ ೧೯೮೮ರಲ್ಲಿ ರಾಷ್ಟ್ರೀಯ ಅರಣ್ಯ ಸಂರಕ್ಷಣಾ ಕಾಯ್ದೆ 
ನೀಡಲಾಯಿತು. ಹೀಗಾಗಿ ಈ ಉದ್ಯಾನವನ ಸುಮಾರು ೫೭೧ ಚ.ಕಿ. ಮೀ . ಜಾರಿಗೆ ತಂದಿತು. ಅದರಲ್ಲಿ ಅರಣ್ಯ , ಜೀವವೈವಿಧ್ಯವನ್ನು ಸಂಗ್ರಹಿಸುವುದರ ಜೊತೆಗೆ 
ವಿಸ್ತೀರ್ಣ ಹೊಂದಿದೆ; ಈ ಉದ್ಯಾನವನವು ಮೈಸೂರಿನಿಂದ ಸುಮಾರು ೯೬ ಕಿ. ಮೀ . ಅರಣ್ಯವಾಸಿಗಳ ಅರಣ್ಯದೊಂದಿಗಿನ ಸಂಬಂಧವನ್ನು , ಅರಣ್ಯವಾಸಿಗಳ ಹಕ್ಕುಗಳು 
ದೂರದಲ್ಲಿದ್ದು, ಸಮುದ್ರ ಮಟ್ಟಕ್ಕಿಂತ ಸುಮಾರು ೭೫೦ ಮೀ . ಎತ್ತರದಲ್ಲಿದೆ. ಇದರ ಮತ್ತು ಜೀವನೋಪಾಯಕ್ಕೆ ಅರಣ್ಯದ ಪ್ರಾಮುಖ್ಯತೆಯನ್ನು ಎತ್ತಿಹಿಡಿಯಲಾಗಿದೆ. ಈ 
ಸರಾಸರಿ ಮಳೆ ೧೬೫ ಸೆ. ಮೀ .ನಷ್ಟಿದೆ. ಆದರೆ , ಆದಿವಾಸಿಗಳು ಯಾವುದೇ ದಾಖಲೆ ಕಾನೂನು ಜಾರಿಗೆ ಬಂದ ನಂತರ ಆದಿವಾಸಿಗಳನ್ನು ಬಲವಂತದಿಂದ ಹೊರಗೆ 
ಹೊಂದದೆ ಇರುವುದರಿಂದ ಅವರ ಸ್ವಾಧೀನದಲ್ಲಿರುವ ಭೂಮಿ ಮತ್ತು ಆಸ್ತಿಯನ್ನು ಹಾಕುವ ಕ್ರಮವನ್ನು ಕೈಬಿಡಲಾಯಿತು. ಆದರೂ ಅರಣ್ಯ ಸಿಬ್ಬಂದಿಗಳು ಆದಿವಾಸಿಗಳ 
ವಶಪಡಿಸಿಕೊಳ್ಳಲಾಯಿತು ಹಾಗೂ ಹೆಚ್ಚಿನವರನ್ನು ಉದ್ಯಾನವನದಿಂದ ಚಲನವಲನ ಚಟುವಟಿಕೆಗಳನ್ನು ನಿರ್ಬಂಧಿಸಿರುವುದರಿಂದ ಅವರ ಜೀವನ 
ಬಲವಂತವಾಗಿ ಹೊರನಡೆಯುವಂತೆ ಮಾಡಲಾಯಿತು. ಆದ್ದರಿಂದ ಉದ್ಯಾನವನದ ಕಷ್ಟಕರವಾಗಿದೆ. ಹಾಗೂ ಯಾವ ಸುಧಾರಣೆಯೂ ಆಗಲಿಲ್ಲ. ಈಗಲೂ 
ನಿರ್ಮಾಣದ ವೇಳೆ ಭೂಮಿಯ ಹಕ್ಕುಗಳ ನಿರ್ಲಕ್ಷವು ಅವರ ಜೀವನದ ಮೇಲೆ ಆದಿವಾಸಿಗಳು ಅರಣ್ಯ ಇಲಾಖೆಗೆ ಕೆಲಸ ಮಾಡುವ ಇನ್ನೊಂದು 
ಪ್ರಮುಖವಾದ ಪ್ರಭಾವವನ್ನು ಬೀರಿದೆ. ನಂತರದಲ್ಲಿ ೧೯೮೭ರಲ್ಲಿ ಉದ್ಯಾನವನದ ಜೀವನೋಪಾಯವನ್ನು ಕಂಡುಕೊಂಡರು. ಈ ಕೆಲಸವು ಕಾಡಿನ ಆನೆಗಳನ್ನು ಹಿಡಿದು 
ವಿಸ್ತೀರ್ಣವನ್ನು ಹೆಚ್ಚಿಸಲಾಯಿತು. ನಾಗರಹೊಳೆ ಉದ್ಯಾನವನವು ಏಪ್ರಿಲ್ ಮತ್ತು ಪಳಗಿಸುವುದು. ಕಾಡಿಚ್ಚನ್ನು ನಿಯಂತ್ರಿಸುವುದು, ರಸ್ತೆಗಳನ್ನು ತೆರವುಗೊಳಿಸುವುದು, 
ಮೇ ತಿಂಗಳಲ್ಲಿ ಹೆಚ್ಚಿನ ತಾಪವಿದ್ದು, ಮಳೆಗಾಲದಲ್ಲಿ ಹಚ್ಚ ಹಸಿರಿನಿಂದ ಗಿಡಗಳನ್ನು ನೆಡುವುದು, ಇತ್ಯಾದಿಗಳನ್ನು ಒಳಗೊಂಡಿದೆ. ಆದಿವಾಸಿಗಳು ತಮ್ಮ 
ಹೊಸತು ೨೮ . 

- ಆಗಸ್ಟ್ ೨೦೧೮ 


ದೈನಂದಿನ ಅಗತ್ಯತೆಗಳಿಗಾಗಿ ಅರಣ್ಯದೊಳಗೆ ತುಂಬ ದೂರ ಹೋಗುವಂತಿಲ್ಲ. ಹೆಚ್ಚಾಗುತ್ತದೆ. ಇದರಿಂದ ಉದ್ಯಾನವನಗಳ ನಿಯಂತ್ರಣವು ಕಷ್ಟಸಾಧ್ಯವಾಗುತ್ತದೆ. 
ಹಾಗೆಯೇ ಪ್ರಾಣಿಗಳಿಗೆ ಸಾಂಕ್ರಾಮಿಕ ರೋಗದ ಕಾರಣ ನೀಡಿ ಅರಣ್ಯದೊಳಗೆ ಬೆಳೆ ಆದರೆ ಈ ಚರ್ಚೆ ಅಥವಾ ಸಂವಾದಗಳು ಈ ಭಾಗಕ್ಕೆ ಹೊಸದಲ್ಲ. ಆದರೂ 
ಬೆಳೆಸುವಂತಿಲ್ಲ, ಜಾನುವಾರು, ನಾಯಿಗಳನ್ನು ಸಾಕುವಂತಿಲ್ಲ. ಅರಣ್ಯದೊಳಗೆ ಕಾಲದಿಂದ ಕಾಲಕ್ಕೆ ಆಗುವ ಪರಿವರ್ತನೆಯಿಂದಾಗಿ ಇವುಗಳ ಅಧ್ಯಯನ ಬಹಳ 
ಬೇಟೆಯಾಡುವಂತಿಲ್ಲ. ಮನೆಗಳ ಸಣ್ಣಪುಟ್ಟ ದುರಸ್ತಿ ಮಾಡುವಂತಿಲ್ಲ ಹಾಗೂ ಹೊಸ ಮಹತ್ವಪೂರ್ಣ ಮತ್ತು ಆಸಕ್ತಿಯ ಕೇಂದ್ರಬಿಂದುವಾಗಿದೆ. ಏಕೆಂದರೆ ಸ್ಥಳೀಯ 
ಮನೆ ಕಟ್ಟಡ ನಿರ್ಮಾಣ, ಬಾವಿ ಅಗೆಯುವುದನ್ನು ನಿಷೇಧಿಸಲಾಗಿದೆ. ಆದಿವಾಸಿಗಳ ಆದಿವಾಸಿಗಳು ಉದ್ಯಾನವನಗಳನ್ನು ಹೆಚ್ಚಾಗಿ ಉಪಯೋಗಿಸುತ್ತಿದ್ದುದರಿಂದ 
ಮುಖ್ಯ ಆಹಾರಗಳಾದ ಅಣಬೆ, ಹಣ್ಣು, ಗೆಡ್ಡೆ, ತರಕಾರಿಗಳಂತಹ ಅರಣ್ಯ ಉತ್ಪನ್ನಗಳ ಅದನ್ನು ನಿಯಂತ್ರಿಸುವ ಸಲುವಾಗಿ ಹೊಸ ಯೋಜನೆಯೊಂದನ್ನು ಅನುಷ್ಠಾನಕ್ಕೆ 
ಸಂಗ್ರಹಣೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಆದಿವಾಸಿಗಳು ತರಲಾಯಿತು. ಮುಖ್ಯವಾಗಿ ನಾಗರಹೊಳೆ ಅಂಚಿನಲ್ಲಿ ಜನಭರಿತ 
ಅನುಸರಿಸುವ ಸಾಂಪ್ರದಾಯಿಕ ನೃತ್ಯ , ಸಂಗೀತ (ಶಬ್ದಮಾಲಿನ್ಯದ ಕಾರಣ) ಗಳನ್ನು ಸಮುದಾಯಗಳು ಉದ್ಯಾನವನವನ್ನು ನಂಬಿ ಬದುಕುತ್ತಿದ್ದವು. ಈ ಜನಸಂಖ್ಯೆಯೂ 
ಅರಣ್ಯದೊಳಗೆ ನಿಷೇಧಿಸಲಾಗಿದೆ. ಹಿಂದೆ ಆದಿವಾಸಿಗಳಿಗೆ ಸಿಗುತಿದ ದೈನಂದಿನ ೧೯೯೧ರ ಜನಗಣತಿಯ ಪ್ರಕಾರ ಸುಮಾರು ೧, ೦೬, ೦೦೦ . ಇವರು ಅರಣ್ಯದಲ್ಲಿ 
ವಸ್ತುಗಳನ್ನು ಈಗ ಅಂಗಡಿಗಳಿಂದ ಹಣಕೊಟ್ಟು ಖರೀದಿಸಬೇಕಾಗಿದೆ. ಸದಾ ಅರಣ್ಯ ವಾಸಿಸುವುದರ ಜೊತೆಗೆ ಉತ್ಪಾದನೆಯಲ್ಲಿ ತೊಡಗಿದ್ದರು. ಈ ಸಂದರ್ಭದಲ್ಲಿ 
ಇಲಾಖೆ ಹಾಗೂ ಕಾಡುಪ್ರಾಣಿಗಳ ಭಯದಿಂದ ಬದುಕುತ್ತಿರುವ ಈ ಆದಿವಾಸಿಗಳು ಉದ್ಯಾನವನವನ್ನೇ ಹೆಚ್ಚಾಗಿ ನಂಬಿದ ಈ ಸಮುದಾಯಗಳು ಹುಲ್ಲು, ಉರಿಸಲು 
ತಮ್ಮ ಅಸ್ತಿತ್ವಕ್ಕಾಗಿ ಹಲವಾರು ಶತಮಾನಗಳಿಂದ ಕಾಯುತ್ತಿದ್ದಾರೆ. ಈಗ ಉರುವಲು (ಸೌದೆ), ಹಣ್ಣುಹಂಪಲು ಮತ್ತು ಮರಗಿಡಗಳ ಮೇಲೆ ಹೆಚ್ಚಾಗಿ 
ಆಧುನಿಕವಾಗಿ ರಾಷ್ಟ್ರೀಯ ಉದ್ಯಾನವನ ನಿರ್ಮಾಣ ಹಂತದಲ್ಲಿ ಆದಿವಾಸಿಗಳಿಗೆ ಅವಲಂಬಿತರಾಗಿದ್ದರು. ಅದರೊಂದಿಗೆ ಈ ಉದ್ಯಾನವನದಲ್ಲಿ ಆಗಾಗ 
ಬೇಕಾಗುವ ಅವಶ್ಯಕತೆಗಳನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಉದ್ಯಾನವನದೊಳಗೆ ಕಂಡುಬರುತಿದ್ದ ತೇಗ ಮತ್ತು ಶ್ರೀಗಂಧ ಮರಗಳ ಅಕ 
ಅವರ ಚಟುವಟಿಕೆಗಳನ್ನು ನಿರ್ಬಂಧಿಸಲಾಗಿದೆ. ಅದರ ಪರಿಣಾಮವಾಗಿ ಅರಣ್ಯ ಇಲಾಖೆಗೆ ಅವುಗಳ ನಿಯಂತ್ರಣ ಕಷ್ಟಸಾಧ್ಯವಾಗಿತ್ತು. ಅದರೊಂದಿಗೆ 
ಆದಿವಾಸಿಗಳು ಸಾಮಾಜಿಕ ಹಾಗೂ ಆರ್ಥಿಕ ಬೆಳವಣಿಗೆಯಲ್ಲಿ ಹಿಂದುಳಿದಿದ್ದಾರೆ. ವನ್ಯಜೀವಿಗಳ ಅಕಾಲಿಕ ಮರಣ ಮತ್ತು ವನ್ಯಜೀವಿಗಳನ್ನು 
ಈ ರಾಷ್ಟ್ರೀಯ ಉದ್ಯಾನವನವನ್ನು ಕೋರ್ ಜೋನ್, ಬಫರ್ ಜೋನ್, ಬೇಟೆಯಾಡುವುದರಿಂದಾಗಿ ಸರ್ಕಾರಕ್ಕೆ ಇವುಗಳ ನಿಯಂತ್ರಣ ಬಹುದೊಡ್ಡ 
ಅಡ್ಮಿನಿಸ್ಟ್ರೇಟಿವ್ ಜೋನ್, ಸಫಾರಿ ಜೋನ್ ಮತ್ತು ಪೆರಿಫರಿ ಜೋನ್ ಎಂಬ ಐದು ಸಮಸ್ಯೆಯಾಗಿತ್ತು. ಜೊತೆಗೆ , ನಾಗರಹೊಳೆ ಅಭಯಾರಣ್ಯಕ್ಕೆ ವಲಸೆ ಬರುವವರ 
ವಲಯಗಳಾಗಿ ವಿಂಗಡಿಸಲಾಗಿದೆ. ಇದಲ್ಲದೆ ವಲಯ ಅರಣ್ಯಾಧಿಕಾರಿ ಎಂ . ಶಿವಪ್ಪ ಸಂಖ್ಯೆ ಅಧಿಕವಾಯಿತು. ಮತ್ತೊಂದೆಡೆ ಪ್ರವಾಸ ಹಾಗೂ ಸರ್ಕಾರದ ಇನ್ನಿತರ 
ಹೇಳುವಂತೆ ಆದಿವಾಸಿಗಳು ನೆಲೆಸುವ ಹಾಡಿ, ಪುನರ್ ವಸತಿ ಕಾರ್ಯಕ್ರಮ , ಯೋಜನೆಗಳು ಈ ಉದ್ಯಾನವನದ ಮೇಲೆ ಪರಿಣಾಮವನ್ನು ಬೀರಲು 
ಮಾನವ ಮತ್ತು ವನ್ಯಪ್ರಾಣಿಗಳ ಸಂಘರ್ಷ ತಡೆಗಟ್ಟಲು ಸರ್ಕಾರ ಕೈಗೊಂಡ ಸಾಧ್ಯವಾಯಿತು. ಹೀಗಾಗಿ ಅವುಗಳಲ್ಲಿ ಸುಧಾರಣೆ ಮತ್ತು ನಿಯಂತ್ರಣ ಅತ್ಯಂತ 
ಕ್ರಮಗಳು ಇಂತಿವೆ : ಕಾಂಕ್ರೀಟ್ ಸೈಕ್ ಪಿಲ್ಲರ್‌, ಸೋಲಾರ್ ಫೆನ್ಸಿಂಗ್, ಫೋಪ್ ಅವಶ್ಯಕತೆಯಿಂದ ಕೂಡಿತ್ತು. ಆದರೆ, ಕರ್ನಾಟಕ ಸರ್ಕಾರಕ್ಕೆ ಅರಣ್ಯ ಸಂರಕ್ಷಕರ 
ಟ್ರೆಂಚಸ್‌ , ಐರನ್ ಸ್ಪೆಕ್ ಪಿಲ್ಲರ್ ಇತ್ಯಾದಿ. 

ಗುಂಪು ನಾಗರಹೊಳೆ ಭಾಗದಲ್ಲಿ ಜನರ ಹಕ್ಕುಗಳ ಕುರಿತಂತೆ ಬಹಳ 
ಪ್ರಸುತದ ಈ ಉದ್ಯಾನವನಗಳು ಮತ್ತು ರಕ್ಷಿತಾರಣ್ಯಗಳು ಬ್ರಿಟಿಷ್ ಆಡಳಿತ ಗಂಭೀರವಾದ ಪ್ರಶ್ನೆಗಳನ್ನು ಎತ್ತಿದ್ದವು. ಹಾಗೆಯೇ ಸರ್ಕಾರದ ನಿಯಮಗಳನ್ನು 
ಮತ್ತು ಪ್ರಿನ್ಸ್‌ಲಿ ಸ್ಟೇಟ್‌ಗಳಲ್ಲಿ ಸ್ಥಾಪನೆಯಾದವು. ಈ ರಕ್ಷಿತ ಅರಣ್ಯವನ್ನು ವಿರೋಧಿಸಿ ತಮ್ಮ ಪ್ರತಿಭಟನೆಗಳನ್ನು ತೋರ್ಪಡಿಸಿದ್ದವು. ಮುಖ್ಯವಾಗಿ 
ಕೇಂದ್ರೀಕರಿಸಿಕೊಂಡು ಹಲವಾರು ಸಂಶೋಧಕರು ಕಾರ್ಯನಿರತರಾಗಿದ್ದಾರೆ. ನಾಗರಹೊಳೆಯಲ್ಲಿ ಪ್ರಾರಂಭವಾಗುತ್ತಿದ್ದ ವಾಣಿಜ್ಯೋದ್ಯಮಗಳು ಮತ್ತು 
ಅವರುಗಳಲ್ಲಿ ಮುಖ್ಯರೆಂದರೆ ರಂಜೀತ್ ಗುಹ ( ೧೯೮೯), ಗಾಡೀಲ್ ಮತ್ತು ಗುಹ ಕೈಗಾರಿಕೆಗಳ ಕುರಿತಂತೆ ಬಲವಾಗಿ ವಿರೋಧಿಸಿದ್ದರು. ಆದರೆ ಸ್ಥಳೀಯ 
( ೧೯೯೨) ಪ್ರಮುಖರು. ಇವರು ಭಾರತದ ಅರಣ್ಯ ಕಾಯ್ದೆ ೧೮೭೮ ಮತ್ತು ಅರಣ್ಯ ರಾಜಕಾರಣದಿಂದಾಗಿ ಪ್ರಾರಂಭವಾದ ಅಣೆಕಟ್ಟು ಮತ್ತು ಗಣಿಗಾರಿಕೆ ಮುಖ್ಯವಾಗಿ 
ಕಾಯ್ದೆ ೧೯೨೭ಗಳ ಅನ್ವಯ ಸ್ಥಾಪನೆಯಾದ ಕಾಯ್ದಿರಿಸಿದ ಮತ್ತು ರಕ್ಷಿತ ಅರಣ್ಯಗಳ ಡಿನೋಟಿಫಿಕೇಷನ್‌ಗಳ ವಿರುದ್ದ ತಮ್ಮ ಹೋರಾಟವನ್ನು ಮಂಡಿಸಿದ್ದರು. 
ಕುರಿತಂತೆ ಸಾಕಷ್ಟು ಚರ್ಚೆಗಳು ಮತ್ತು ಸಂವಾದಗಳ ಮೂಲಕ ಅರಣ್ಯ ಮತ್ತು ಅದರ ಪ್ರವಾಸೋದ್ಯಮದ ಬೆಳವಣಿಗೆ ಹಾಗೂ ನಾಗರಹೊಳೆಯ ಭಾಗದಲ್ಲಿ 
ಅವಶ್ಯಕತೆಯ ಕುರಿತಂತೆ ಮಾಹಿತಿ ನೀಡಿದ್ದಾರೆ. ಅರಣ್ಯ ಇಲಾಖೆಗಳನ್ನು ಸ್ಥಾಪಿಸುವ ಸ್ಥಾಪನೆಯಾಗುತ್ತಿದ್ದ ತಾಜ್ ಹೋಟೆಲ್ ಸಂಸ್ಥೆಯ ವಿರುದ್ದ ಎನ್ . ಜಿ. ಒ.ಗಳು 
ಮೂಲಕ ಸರ್ಕಾರ ಅರಣ್ಯದ ಸಂರಕ್ಷಣೆ ಮತ್ತು ಟಿಂಬರ್ ಮಾಫಿಯಾವನ್ನು ತಮ್ಮ ವಾದವನ್ನು ನ್ಯಾಯಾಲಯದ ಮೂಲಕ ಮಂಡಿಸಿದ್ದರು. ಹೀಗಾಗಿ ಒಂದು 
ತಡೆಗಟ್ಟುವ ನೆಲೆಯಲ್ಲಿ ಸಕ್ರಿಯವಾಗಿ ಕಾರ್ಯ ನಿರ್ವಹಿಸಿತು. ಅರಣ್ಯ ರಕ್ಷಣೆ, ಅದರ ಸಮತೋಲನ ಚರ್ಚೆ ಪ್ರಾರಂಭವಾಗಿ ಉದ್ಯಾನವನ ಹಾಗೂ ಅರಣ್ಯಗಳನ್ನು 

ಪ್ರಮುಖವಾದ ಯೋಜನೆಗಳನ್ನು ಶಾಸನಾತ್ಮಕವಾಗಿ ರಾಜ್ಯ ಸರ್ಕಾರ ನಿಯಂತ್ರಣ ಮತ್ತು ಭಾಗವಹಿಸುವಿಕೆಗೆ 
ಅನುಷ್ಠಾನಗೊಳಿಸಿತು. ಅರಣ್ಯ ಆಡಳಿತಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಸಂಬಂಧಿಸಿದಂತೆ ಚರ್ಚೆಗಳು ಪ್ರಾರಂಭವಾದವು. ಸರ್ಕಾರ ಸ್ಥಳೀಯರ 
ಅನುಷ್ಠಾನಗೊಳಿಸಿದ ಕಾಯಿದೆಗಳನ್ನು ರಾಜ್ಯ ಸರ್ಕಾರ ಸಕಾಲದಲ್ಲಿ ನಿರ್ವಹಿಸುವಂತೆ ಭಾಗವಹಿಸುವಿಕೆಯನ್ನು ಖಂಡಿಸಿತು. ಇದರಿಂದಾಗಿ ಸರ್ಕಾರ ಮತ್ತು ಸರ್ಕಾರೇತರ 
ಕ್ರಮ ಕೈಗೊಂಡಿತು. ಆದರೆ ಇವುಗಳ ರಕ್ಷಣೆಯ ಹೊಣೆ ಹೊತ್ತ 

ಸಂಸ್ಥೆಗಳ ನಡುವೆ ಸಂವಾದಗಳು ಪ್ರಾರಂಭವಾದವು. ಈ 
ಸರ್ಕಾರ ವಸಾಹತು ಚಿಂತನೆ ಮತ್ತು ಸಿದ್ದಾಂತವನ್ನು ಹೆಚ್ಚಾಗಿ 

ಸಂವಾದವು ಮುಖ್ಯವಾಗಿ ಸ್ಥಳೀಯರ ಭಾಗವಹಿಸುವಿಕೆ ಮತ್ತು 
ಅಳವಡಿಸಿಕೊಂಡಿತ್ತು. ಹೀಗಾಗಿ ಅದು ಹಲವು ಗೊಂದಲಗಳಿಗೆ ಜನನಿ 

ಭಾಗವಹಿಸದಂತೆ ಚರ್ಚೆಯನ್ನು ಪ್ರಾರಂಭಿಸಲಾಗಿತ್ತು. 
ಕಾರಣವಾಯಿತು. ಆದರೂ ಒಂದು ನಿರ್ದಿಷ್ಟವಾದ ದಿಕ್ಕಿನ 

ಮುಖ್ಯವಾಗಿ, ನಾಗರಹೊಳೆಯ ಕುರಿತಂತೆ ಕೇಂದ್ರ ಸರ್ಕಾರ 
ಒಳಗೆ ಕೊಂಡೊಯ್ಯುವ ಕೆಲಸ ಮಾತ್ರ ಭರದಿಂದ ಸಾಗಿತ್ತು. ಕಂದನ ಹಸಿವ 

ಮತ್ತು ರಾಜ್ಯ ಸರ್ಕಾರ ಜೊತೆಗೆ ಸರ್ಕಾರೇತರ ಸಂಘಟನೆಗಳು 
ವನ್ಯಜೀವಿಗಳ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಹೆಚ್ಚು ಗಾಢವಾಗಿ ಮಾಯ ಮಾಡುವಳು ನಾಗರಹೊಳೆ ಉದ್ಯಾನವನದ ರಕ್ಷಣೆಗೆ ಸಂಬಂಧಿಸಿದಂತೆ ಒಂದು 
ಆಲೋಚಿಸಿತು ಮತ್ತು ಉನ್ನತ ಕ್ರಮವನ್ನು ಕೈಗೊಂಡಿತ್ತು. 

ಎದೆ ಹಾಲಿಂದ; ಚರ್ಚೆ ಪ್ರಾರಂಭವಾಯಿತು. ಎನ್. ಜಿ. ಒ . ಗಳು ಭಾರತದ ಪರಿಸರ 
- ನಾಗರಹೊಳೆ ರಕ್ಷಿತ ಅರಣ್ಯವು ಪ್ರಸ್ತುತ ಮಹತ್ವಪೂರ್ಣ ಲಾಲಿ ಹಾಡಿ 

ನಿಯಮದ ಪರವಾಗಿ ತಮ್ಮ ವಾದವನ್ನು ಪ್ರಾರಂಭಿಸಿದ್ದರು. ಇವರು 
ಸಂಶೋಧನೆಯ ಅಧ್ಯಯನ ವಿಭಾಗವಾಗಿದೆ. ಏಕೆಂದರೆ ಪ್ರೀತಿತೋರುವಳು ನಾಗರಹೊಳೆ ಅರಣ್ಯದಲ್ಲಿ ಇರುವ ಆದಿವಾಸಿಗಳು ಮತ್ತು 
ಜನಸಂಖ್ಯೆ ಬೆಳವಣಿಗೆಯಿಂದ ನಾಗರಹೊಳೆ ಮತ್ತು ಅದರ ಎದೆ ಆಳದಿಂದ. ಹಳ್ಳಿಗಳನ್ನು ಹಾಗೂ ಅದರ ಹಕ್ಕುಗಳನ್ನು ಕೇಂದ್ರೀಕರಿಸಿಕೊಂಡು 
ಸುತ್ತಲಿನ ಪ್ರದೇಶದಲ್ಲಿ ಸಮಸ್ಯೆಗಳು ಅಧಿಕವಾಗುತ್ತವೆ. 

ಸರ್ಕಾರ ನಿರ್ಬಂಧ ಹೇರುತ್ತಿರುವ ಉದ್ಯಾನವನ ಅಥವಾ ಅರಣ್ಯ 
ಹೀಗಾಗಿ ರಕ್ಷಿತ ಅರಣ್ಯಕ್ಕೆ ಧಕ್ಕೆಯಾಗುವುದು ವನ್ಯಜೀವಿಗಳ ಡಾ|| ವಿ . ಪುಗಳೇಂದಿ ನಿವಾಸಿಗಳ ಪರವಾಗಿ ಸರ್ಕಾರದ ವಿರುದ್ದ ಸವಾಲನ್ನು 
ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತದೆ. ಮುಖ್ಯವಾಗಿ ಸಿರುಗುಪ್ಪ 

ಹಾಕುತ್ತಾರೆ. ಹಾಗೆಯೇ ಒಂದು ಸಣ್ಣ ಪ್ರಮಾಣದಲ್ಲಿ ಅರಣ್ಯವನ್ನು 
ರಾಷ್ಟ್ರೀಯ ಉದ್ಯಾನವನಗಳ ಮೇಲೆ ಸ್ಥಳೀಯರ ಹಸ್ತಕ್ಷೇಪ 

ಉಪಯೋಗಿಸಲು ಅವಕಾಶ ನೀಡುವಂತೆ ಸರ್ಕಾರದ ಮೂಲಕ 
ಆಗಸ್ಟ್ ೨೦೧೮ 

- ಹೊಸತು ೨೯ 


ವಿನಂತಿಸಿಕೊಳ್ಳುತ್ತಾರೆ. ಎನ್. ಜಿ.ಒ. ಗಳು ಅರಣ್ಯ ಸಂರಕ್ಷಣೆಯ ಕುರಿತಂತೆ ತಮ್ಮ ಶೋಷಣೆಯಾಗತೊಡಗಿತ್ತು. ಮುಂದೆ, ನಾಗರಹೊಳೆ ಪ್ರದೇಶದ ಮೇಲೆಬೀರಿರುವ 
ವಿವಿಧ ಉದ್ದೇಶಗಳು, ಗಾತ್ರ, ವ್ಯಾಪ್ತಿ ಮತ್ತು ಐತಿಹಾಸಿಕತೆಯನ್ನು ವಿವರಿಸುವ ಸಾಧಕ - ಬಾಧಕ ಅಂಶಗಳ ಬಗ್ಗೆ ಮಾಹಿತಿಯನ್ನು ನೀಡಿತ್ತು. ಇದರ ಫಲವಾಗಿ 
ಮೂಲಕ ಆದಿವಾಸಿಗಳು ಈ ಭಾಗದ ಮೂಲ ನಿವಾಸಿಗಳು; ಹೀಗಾಗಿ ಅವರ ಸಂಸ್ಥೆಯೂ ಈ ಕೆಳಗಿನ ಯೋಜನೆಯನ್ನು ಪ್ರಾರಂಭಿಸಿತ್ತು : 

ಅರಣ್ಯ ವಲಯದ ಕಟ್ಟುನಿಟ್ಟು * ಹಳ್ಳಿಗಳ ಸ್ಥಳೀಯ ನಾಯಕರುಗಳಿಗೆ ಮಾಹಿತಿ ಮತ್ತು ಸಂದೇಶವನ್ನು 
ನಿಯಂತ್ರಣ ಮತ್ತು ಭಾಗವಹಿಸುವಿಕೆಯ ಕುರಿತು ತಮ್ಮ ವಿವಿಧ ಅಭಿಪ್ರಾಯವನ್ನು ರವಾನಿಸುವ ಕೆಲಸವನ್ನು ಪ್ರಾರಂಭಿಸಿತ್ತು. 
ಮಂಡಿಸುತ್ತಾರೆ. ಈ ಎನ್. ಜಿ. ಒ. ಗಳು ತಮ್ಮ ಸಂಘ ಸಂಸ್ಥೆಗಳ ಮೂಲಕ ರಕ್ಷಿತ * ಸಮುದಾಯಗಳಲ್ಲಿ ಕಾಳಜಿಯನ್ನು ಮೂಡಿಸಿ ಯೋಜನೆಯ ಪ್ರತಿಕೂಲ 
ವಲಯದಲ್ಲಿನ ಸ್ಥಳೀಯ ನಿವಾಸಿಗಳ ಮೇಲೆ ಪ್ರಭಾವ ಬೀರುತ್ತಾರೆ. ಹೀಗಾಗಿ ಈ ಹಾಗೂ ಅನಾನುಕೂಲ ಅಂಶದ ಬಗ್ಗೆ ಅರಿವು ಮೂಡಿಸಿತ್ತು. 
ಅಂತರರಾಷ್ಟ್ರೀಯ ಎನ್. ಜಿ. ಒ.ಗಳು ಸಾಮಾಜಿಕ ಚಳುವಳಿಯನ್ನು ಸೃಷ್ಟಿಸಿದರು. ಆ * ಪರಿಸರ ಕೇಂದ್ರಿತ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿತ್ತು. 
ಮೂಲಕ ದಲಿತರು ಮತ್ತು ಬುಡಕಟ್ಟುಗಳನ್ನು ಉತ್ತೇಜಿಸಿದರು. ಹಾಗೆಯೇ ಈ ಯೋಜನೆಯಡಿ ನಾಗರಹೊಳೆಯ ಪ್ರಮುಖ ಹಳಿಗಳಲ್ಲಿ ಇರುವ 
ನಾಗರಹೊಳೆ ಅಭಯಾರಣ್ಯವನ್ನು ಕೇಂದ್ರೀಕರಿಸಿ ಹೇಳುವುದಾದರೆ ಅದರ ಹಾಡಿಗಳು ಮತ್ತು ಸಮುದಾಯಗಳು ಮಾಹಿತಿಯನ್ನು ಸಂಗ್ರಹಿಸಲಾಯಿತು. 
ಸಂಘಟನಾತ್ಮಕ ಉದ್ದೇಶಗಳು , ವ್ಯಕ್ತಿತ್ವ ಮತ್ತು ಆ ಪರಿಸರ ಇತಿಹಾಸ ಹಾಗೂ ಇದರಿಂದಾಗಿ ನಾಗರಹೊಳೆಯ ೪೫ ಹಾಡಿಗಳು ಮತ್ತು ಉದ್ಯಾನವನದ ಒಳಗೆ 
ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳ ಭಾಗವಹಿಸುವಿಕೆಯನ್ನು ಆಳವಾಗಿ ಸುಮಾರು ೧೭೦೦ ಕುಟುಂಬಗಳಿಂದ ಸುಮಾರು ೮೦೦೦ ಜನರು ವಾಸಿಸುತ್ತಿದ್ದರು. 
ವಿವರಿಸುತ್ತಾರೆ. 

ಅವರುಗಳು ಅತಂತ್ರರಾಗಿ ತಮ್ಮ ಅಸ್ತಿತ್ವದ ರಕ್ಷಣೆಗಾಗಿ ಹೋರಾಡುವಂತೆ ಆಯಿತು. 
- ಪರಿಸರ ಅರಣ್ಯವಾಸಿ, ಪರಿಸರ ಮತ್ತು ನಮ್ಮ ಬದುಕು ಎಂದು ಜೀವಿಸುತ್ತಿರುವ ಈ ಸಂದರ್ಭದಲ್ಲಿ ಉದ್ಯಾನವನದ ಒಳಗಿನ ಪ್ರಮುಖ ಆದಿವಾಸಿಗಳೆಂದರೆ, ಜೇನು 
ಆದಿವಾಸಿ ಸಮುದಾಯವು ಪ್ರಕೃತಿ ಮತ್ತು ಸಂಸ್ಕೃತಿಯನ್ನು ಪ್ರತ್ಯೇಕತೆಯಾಗಿ ಕುರುಬ , ಚಿಟ್ಟ ಕುರುಬ , ಹಕ್ಕಿ ಪಿಕ್ಕಿ ಜನಾಂಗ ಮತ್ತು ಯರವರು ಪ್ರಮುಖರಾಗಿದ್ದಾರೆ. 
ಪರಿಗಣಿಸಲು ಒಪ್ಪಿಕೊಳ್ಳುವುದಿಲ್ಲ ಎಂಬುದನ್ನು ನಾವು ಗಮನಿಸಬಹುದು. ಈ ಆದಿವಾಸಿಗಳು ಮಿಶ್ರ ಭಾಷೆಯಾಗಿ ತಮಿಳು, ಮಲೆಯಾಳಂ, ತೆಲಗು ಮತ್ತು 
ಸಾಮಾನ್ಯವಾಗಿ ಸಂರಕ್ಷಣಾ ನೀತಿಗಳಿಂದ ಮೂಲ ನಿವಾಸಿಗಳನ್ನು ಕನ್ನಡ ಮಾತನಾಡುತ್ತಾರೆ. ಇಲ್ಲಿ ಶೇಕಡ ೯೦ರಷ್ಟು ಜನರು ಕನ್ನಡ 
( ಆದಿವಾಸಿಗಳನ್ನು ಪ್ರತ್ಯೇಕಿಸಲಾಗುತ್ತದೆ. ಸ್ಥಳೀಯ ನಿವಾಸಿಗಳನ್ನು ಮೂಲೆಗುಂಪು ಮಾತನಾಡುತ್ತಾರೆ . ಇಲ್ಲಿ ಶೇಕಡ ೮೦ರಷ್ಟು ಆದಿವಾಸಿಗಳು ಕುರುಬ ಜನಾಂಗಕ್ಕೆ 
ಮಾಡಿ ಸಂರಕಣಾ ಪ್ರದೇಶವನ್ನು ಸ್ಥಾಪಿಸುವುದು ಅತ್ಯಂತ ಕೆಟ್ಟ ಸೇರಿದ್ದು , ಶೇಕಡ ೫ಕ್ಕಿಂತಲೂ ಕಡಿಮೆ ಅಕರಸರಿದ್ದಾರೆ . ಕೆಲವೇ ಕೆಲ 
ವಿಚಾರವಾಗಿರುತ್ತದೆ. ಹೀಗಾಗಿ ಗ್ರಾಮೀಣ ಪ್ರದೇಶಗಳ ವಲಸಿಗರು ಅರಣ್ಯ ಪ್ರದೇಶ ಮಹಿಳೆಯರು ಶಿಕ್ಷಣ ಪಡೆದಿದ್ದಾರೆ. ಇವರು ಕುಮ್ಮರಿ ಬೇಸಾಯ ಮಾಡುತ್ತಿದ್ದು, 
ಮತ್ತು ಸಂಪನ್ಮೂಲ ಬಳಕೆಗಳ ಮೇಲೆ, ಕಾಯ್ದೆ , ಕಾನೂನು ಮತ್ತು ರಾಗಿ ಮತ್ತು ಭತ್ತವನ್ನು ಉತ್ಪಾದಿಸುತ್ತಾರೆ. ಹೀಗೆ ಈ ನಾಡಿನ ಮೂಲನಿವಾಸಿಗಳು 
ಖಾಸಗೀಕರಣಗಳ ಮೂಲಕ ಅವರನ್ನು ನಿರ್ಬಂಧಿಸಲಾಗಿದೆ. ಪರಿಣಾಮವಾಗಿ ಅತಂತ್ರರಾಗುವ ಪರಿಸ್ಥಿತಿಯನ್ನು ಸರ್ಕಾರ ಮತ್ತು ಆಳುವ ವರ್ಗ ನಿರ್ಮಿಸಿವೆ. 
ಭೂಮಿಯ ಉಪಯೋಗ ಆಚರಣಾ ವಿಧಾನಗಳಾದ ಕಟ್ಟಿಗೆ ಸಂಗ್ರಹಣೆ ಮತ್ತು 

ಮೇಜರ್ ರಾಘವ ಬಿ . 
ಬೇಟೆ ಅಪರಾಧಗಳಾದವು. ಸಂರಕ್ಷಣಾ ಪ್ರದೇಶಗಳಲ್ಲಿ ಅನಾದಿ ಕಾಲದಿಂದಲೂ 

ಸಹಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಇತಿಹಾಸ ವಿಭಾಗ 
ನೆಲೆಸಿರುವ ಆದಿವಾಸಿಗಳ ಜೀವನಶೈಲಿಯ ಮೇಲೆ ಹೊಸ ಆರ್ಥಿಕ 

ಫೀಲ್ಡ್ ಮಾರ್ಷಲ್ ಕೆ. ಎಂ . ಕಾರ್ಯಪ್ಪ ಕಾಲೇಜು, ಮಡಿಕೇರಿ 
ಚಟುವಟಿಕೆಗಳಾದ ಉದ್ಯಾನವನ ಮತ್ತು ವನ್ಯಜೀವಿಗಳ ವೀಕ್ಷಣಾ ಪ್ರವಾಸ 

( ಮಂಗಳೂರು ವಿ . ವಿ. ಅಧೀನ ಕಾಲೇಜು) 
ಬೇರೆಯೇ ಚಿತ್ರಣವನ್ನು ನೀಡುತ್ತಿವೆ. ಹೀಗಾಗಿ ಅವರು ಸನ್ನಿವೇಶಕ್ಕೆ ತಕ್ಕಂತೆ 

ಕೊಡಗು ಜಿಲ್ಲೆ , ಪಿನ್ - ೫೭೧ ೨೦೧ 
ಒಗ್ಗಿಕೊಳ್ಳುವುದು ಕಷ್ಟಕರವಾಯಿತು ಹಾಗೂ ಬದುಕಿನ ಅನಿವಾರ್ಯತೆಗೆ ಹೊಸ 
ಆರ್ಥಿಕ ಚಟುವಟಿಕೆಗಳಿಗೆ ಹೊಂದಿಕೊಳ್ಳಬೇಕಾಯಿತು. ಸಂರಕ್ಷಣಾ ನಿಯಂತ್ರಣ 
ಅಧಿಕಾರವು ಮೂಲ ನಿವಾಸಿಗಳ ಅವಕಾಶವನ್ನು ಕಡಿಮೆ ಮಾಡತೊಡಗಿದವು. 

ಗಜಲ್ 
ಇಂತಹ ಸಂರಕ್ಷಣಾ ಯೋಜನೆಗಳು ಸ್ಥಳೀಯ ನಿವಾಸಿಗಳ ಮೇಲೆ ಧನಾತ್ಮಕ 
ಪರಿಣಾಮದ ಬದಲು ಋಣಾತ್ಮಕವಾದ ಪರಿಣಾಮವನ್ನು ಬೀರಲು 
ಸಾಧ್ಯವಾಯಿತು. ಬಹಳಷ್ಟು ದೇಶೀಯ ಮೂಲನಿವಾಸಿಗಳು ಸಂರಕ್ಷಣಾ 

ನಾಳೆ ಇಂತಹ ದಿನ ಬರಲಿ ಎಲ್ಲೆಡೆ ಶಾಂತಿ ನೆಲೆಸಲಿ 
ಪ್ರದೇಶವೆಂದು ಗುರುತಿಸಿದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡಿರುತ್ತಾರೆ. ಅಪಾರ 

ಬಡವರ ಹಸಿದವರ ಮುಖಗಳಲಿ ನಗು ನೆಲೆಸಲಿ 
ಸಂಖ್ಯೆಯಲ್ಲಿರುವ ಬಡಜನರ ಬದುಕನ್ನು ಸಂರಕ್ಷಣಾ ಯೋಜನೆಗಳು 
ನಿರ್ಲಕ್ಷಿಸುವಂತಿಲ್ಲ. ಆದರೆ, ರಾಜಕೀಯ ಬೆಂಬಲ ಪಡೆಯದ ಇಂಥ ಬಡಜನರು, ಬಂದೂಕು ಬಾಂಬ್‌ಗಳೆಲ್ಲ ತುಕ್ಕು ಹಿಡಿದು ಹೂತುಹೋಗಲಿ 
ಸಂರಕ್ಷಿಸಿದ ಅರಣ್ಯ ಪ್ರದೇಶಗಳಲ್ಲಿ ಇನ್ನೂ ನೆಲೆಸಿದ್ದಾರೆ ಹಾಗೂ ಭವಿಷ್ಯದ ಬಗ್ಗೆ ಮನುಷ್ಯ ಸಂಬಂಧ ಎಲ್ಲೆಡೆ ಅರಳಿ ಪ್ರೀತಿ ನೆಲೆಸಲಿ 
ಭಯಭೀತರಾಗಿದ್ದಾರೆ. ಈ ಬಗೆಯ ಒತ್ತುವರಿ ಭೂಮಿ ( ಆಕ್ರಮಿತ) ಯನ್ನು 
ಅಂದಾಜಿಸುವುದು ಕಷ್ಟಕರವಾದರೂ , ೧೯೮೯ ಕೊಠಾರಿ ವರದಿ, ಭಾರತದಲ್ಲಿ ಹಿಂಡು ಹಿಂಡು ಪಕ್ಷಿಗಳೆಲ್ಲ ಮುಕ್ತವಾಗಿ ಹಾರಾಡಲಿ 
ಶೇಕಡ ೫೬ರಿಂದ ೭೨ರಷ್ಟು ಒತ್ತುವರಿಯಾಗಿದೆ ಎಂದು ವರದಿ ಮಾಡಿತ್ತು. ಸುತ್ತಲೂ ಚಂದಿರನ ಬೆಳದಿಂಗಳು ಚೆಲ್ಲಿ ತಂಪು ನೆಲೆಸಲಿ 
ಇಂತಹ ಸಂರಕ್ಷಿತ ಪ್ರದೇಶಗಳಲ್ಲಿ ಆದಿವಾಸಿ ಮತ್ತು ದೇಶೀಯ ಮೂಲ ನಿವಾಸಿಗಳ 
ಜೀವನೋಪಾಯಕ್ಕೆ ನಿರ್ಬಂಧ ಹೇರಿದ್ದು, ಪರಿಹಾರ ಯೋಜನೆಗಳನ್ನು 

ಜಾತಿ ಅಳಿದು ಮನುಷ್ಯ ಪ್ರೀತಿ ಉಳಿಯಲಿ 
ರೂಪಿಸುವಲ್ಲಿ ವಿಫಲವಾಗಿವೆ. ಇದಲ್ಲದೆ, ಸಂರಕ್ಷಿತ ಪ್ರದೇಶಗಳಲ್ಲಿ ಜೀವನೋಪಾಯ ಅಸಹಿಷ್ಣುತೆ ದೂರವಾಗಿ ಲೋಕದಲಿ ಸ್ನೇಹ ನೆಲೆಸಲಿ 
ನಡೆಸುವ ಅವಕಾಶಗಳು ಆದಿವಾಸಿಗಳಿಗೆ ಹೊಸದಾಗಿದ್ದು ವಾಣಿಜ್ಯ ಅವಲಂಬಿತ 
ಕೃಷಿಯಲ್ಲಿ ದಿನಭತ್ಯೆ (ಕೂಲಿ) ಕೆಲಸಕ್ಕೆ ( ಸಂರಕ್ಷಣಾ ಸ್ಥಳದಿಂದ ದೂರದಲ್ಲಿರುವ) ದಿನ್ನಿ ನಾಡೆಲ್ಲ ನಂದನವನವಾಗಿ ವಸಂತ ತಬ್ಬಲಿ 
ಹೊಂದಿಕೊಳ್ಳುವುದು ಕಷ್ಟಕರವಾಗಿದ್ದರೂ ಅನಿರ್ವಾಯವಾಯಿತು. ಅದರೊಂದಿಗೆ ಚೆಂಗುಲಾಬಿ ಜಾಜಿ ಮಲ್ಲಿಗೆಗಳು ಅರಳಿ ಸುಗಂಧ ನೆಲೆಸಲಿ 
ಮಾರುಕಟ್ಟೆ ಅವಲಂಬಿತ ಆರ್ಥಿಕತೆ ಆಗಿದ್ದು, ಕಾಲ ಕಳೆದಂತೆ ಈ ಕೃಷಿಯ 
ವಾಣಿಜೀಕರಣ ಮತ್ತು ಮಾರುಕಟ್ಟೆ ಅವಲಂಬಿತ ಆರ್ಥಿಕತೆ ಕೃಷಿಕರ ಬದುಕಿನ 

- ದಸ್ತಗೀರ್‌ಸಾಬ್ ದಿನ್ನಿ 
ರಚನೆಯಲ್ಲಿ ಬದಲಾವಣೆಯನ್ನು ತಂದಿತು. ಮಾರುಕಟ್ಟೆಯ ವಿಫಲತೆ, ಉತ್ಪಾದನಾ ೮ , ಪದ್ಮಾವತಿ ಕಾಲೋನಿ, ಆಸಾಪುರ ರಸ್ತೆ , ರಾಯಚೂರು - ೫೮೪ ೧೦೧ 
ರಹಿತ ಭೂಮಿಯ ಬೆಲೆ ಹೆಚ್ಚಿದ ಮೇಲೆ ಅವರುಗಳ ಬದುಕು 
ಹೊಸತು೩೦ 

- ಆಗಸ್ಟ್ ೨೦೧೮ 


ಅಂಬೇಡ್ಕರ್ ಪುಸ್ತಕ ಪ್ರೀತಿ 


ಜಗತ್ತನ್ನು ಬೆಳಗಲು ಸೂರ್ಯ ಬೇಕು ಬದುಕನ್ನು 
ಬೆಳಗಲು ಪುಸ್ತಕ ಸಾಕು ಎಂಬುದು ರವೀಂದ್ರನಾಥ 
ಟಾಗೋರ್ ಅವರ ಅಭಿಪ್ರಾಯ . ಅತ್ಯುತ್ತಮ 
ಪುಸ್ತಕಗಳು ಉತ್ತಮ ಸಂಗಾತಿಗಳು ಎಂಬುದು 
ತಾರ್ಕರ್ ಅವರ ಮಾತು. ಉತ್ತಮ ಪುಸ್ತಕಗಳು ನಾಡಿನ 
ಸಂಸ್ಕೃತಿಯ ಪ್ರತೀಕ ಎಂಬುದು ಜವಾಹರಲಾಲ್ 
ನೆಹರು ಅವರ ಉಕ್ತಿಯಾಗಿದೆ. ಇವರೆಲ್ಲರ ಮುಂದೆ 
ಅಂಬೇಡ್ಕರ್ ಅವರ ಪುಸ್ತಕ ಪ್ರೀತಿ ಅಗಾಧವಾದುದು. 
ನಿಮ್ಮ ಬಳಿ ಎರಡು ರೂಪಾಯಿ ಇದ್ದರೆ ಒಂದು 
ರೂಪಾಯಿಯನ್ನು ಆಹಾರಕ್ಕಾಗಿ ಬಳಸಿ, ಉಳಿದ 
ಇನ್ನೊಂದು ರೂಪಾಯಿಯನ್ನು ಪುಸ್ತಕಕ್ಕಾಗಿ ಬಳಸಿ, 
ಆಹಾರವು ನಿಮ್ಮನ್ನು ಜೀವಂತವಾಗಿರುವಂತೆ 
ಮಾಡುತ್ತದೆ. ಪುಸ್ತಕವು ಹೇಗೆ ಜೀವಿಸಬಹುದೆಂದು 
ಕಅಸುತ್ತದೆ ಎಂದು ಅಂಬೇಡ್ಕರ್ ಅವರು ಹೇಳಿದ್ದು ಎಷ್ಟು 
ಅರ್ಥಗರ್ಭಿತವಲ್ಲವೇ ? ಪುಸ್ತಕಗಳು ಕೇವಲ ನಿರ್ಜಿವ 
ವಸ್ತುಗಳಲ್ಲ. ಬದಲಾಗಿ ಪುಸ್ತಕ ಓದಿದ ಪ್ರತಿಯೊಬ್ಬ 
ವ್ಯಕ್ತಿಯ ವ್ಯಕ್ತಿತ್ವವನ್ನು ಶ್ರೇಷ್ಠಮಟ್ಟಕ್ಕೇರಿಸುತ್ತದೆ ಎನ್ನಲಿಕ್ಕೆ 
ಅಂಬೇಡ್ಕರ್ ಅವರೇ ಒಂದು ದೊಡ್ಡ 
ಉದಾಹರಣೆಯಾಗಿದ್ದಾರೆ. 


ಪ್ರಪಂಚದಲ್ಲಿಯೇ ಭಾರತದ ಕೌಟುಂಬಿಕ ವ್ಯವಸ್ಥೆ ನಿಜವಾಗಿಯೂ 
ಒಳ್ಳೆಯದು. ಹೆತ್ತವರು, ಒಡಹುಟ್ಟಿದವರು, ಮಗ ಸೊಸೆ, ಅಜ್ಜ ಅಜ್ಜಿ ಎಲ್ಲರೂ 
ಒಂದಾಗಿ ಒಟ್ಟಾಗಿ ಬಾಳುವುದಿದೆ. ಅಷ್ಟೇ ಅಲ್ಲ - ಇಲ್ಲಿಯ ಸಂಬಂಧಗಳು , 
ಸಂಬಂಧಗಳ ಮೂಲಕ ನೆಲೆ ನಿಂತಿರುವ ಈ ನೆಲದ ಕಲೆ, ಸಾಹಿತ್ಯ , ಸಂಸ್ಕೃತಿ, ಭಾಷೆ 
ಇವೆಲ್ಲವುಗಳನ್ನು ಗಮನಿಸಿದಾಗ ನಿಜವಾಗಿಯೂ ಭಾರತೀಯರಲ್ಲದವರಿಗೆ 
ಕೌಟುಂಬಿಕ ನೆಲೆಯ ಬದುಕಿನ ವಿಧಾನ ವಿಶಿಷ್ಟ ವೈವಿಧ್ಯಮಯವೆಂತಲೂ 
ಕಾಣಿಸುತ್ತದೆ. ಆದರೆ ಇಲ್ಲಿನ ಸಾಮಾಜಿಕ ನೆಲೆಯ ಅಸಮಾನತೆ , ವರ್ಣ ವ್ಯವಸ್ಥೆ 
ಭಾರತೀಯ ದಲಿತನಿಗೆ ತುಂಬ ಅಸಹನೀಯವಾಗಿ ಕಾಣಿಸುತ್ತದೆ. 
ಹೊರಗಿನವರಿಗೂ ಕೂಡ. ಭಾರತದಲ್ಲಿರುವ ಅಸ್ಪ ಶ್ಯರು ಕೆರೆ, ಬಾವಿ ಹಳ್ಳಕೊಳ್ಳಗಳ 
ನೀರು ಸ್ವತಂತ್ರವಾಗಿ ಮುಟ್ಟುವಂತಿರಲಿಲ್ಲ. ದೇವಾಲಯಗಳ ಪ್ರವೇಶ ಅವನಿಗೆ 
ಮುಕ್ತವಾಗಿಲ್ಲ , ಕೆರೆ, ರಸ್ತೆಗಳ ನಿರ್ಮಾಣ ಅಷ್ಟೇ ಏಕೆ ಚಪ್ಪಲಿ ಹೊಲೆಯುವ, ಚರ್ಮ 
ಹದಗೊಳಿಸುವ, ದವಸ ಧಾನ್ಯ , ಉಡುಪುಗಳು - ಮುಂತಾದ ಮೂಲ ಸಾಮಗ್ರಿಗಳ 
ಸಿದ್ಧತೆಯಲ್ಲಿ ಅವನ ಶ್ರಮ ನೂರಕ್ಕೆ ನೂರರಷ್ಟು ಇದ್ದೇ ಇರುತ್ತದೆ. ಆದರೆ ಅದರಿಂದ 
ಸಂಪತ್ತಿನಿಂದ ಅಧಿಕಾರದಿಂದ ಆತನನ್ನು ಮಾತ್ರ ವಂಚಿತನನ್ನಾಗಿ ಮಾಡುವ 
ಮೂಲಕ ನಿರಂತರ ಶೋಷಣೆ ಮಾಡುತ್ತ, ಕೀಳಾಗಿ ಕಾಣುತ್ತ ತುಚೀಕರಿಸಿದ್ದು 
ಭಾರತದ ಸಾಮಾಜಿಕ ನಿಜಸ್ಥಿತಿ. ಈ ಪದ್ಧತಿಯನ್ನು ಧಿಕ್ಕರಿಸಿದ ಮೊದಲ ವ್ಯಕ್ತಿ ಬುದ್ಧ 
ಎರಡನೆಯವನು ಬಸವಣ್ಣ, ಆದಾಗ್ಯೂ ಈ ಅಪಮಾನಗಳಿಂದ ಮುಕ್ತರಾಗದ 
ದಲಿತ ಶೋಷಿತ ಸಮುದಾಯದ ವಾರಸುದಾರರಾಗಿ, ಅವರ ಬಿಡುಗಡೆಗೆ 
ಕಾರಣರಾಗಿ, ಕೊರಳ ದನಿಯಾಗಿ ಬಂದವರು ಅಂಬೇಡ್ಕರ್‌ ಎಂದಾಗ ಸಮಾಜದ 
ಪ್ರತಿಯೊಬ್ಬಶೋಷಿತನಿಗೆ ಹೆಮ್ಮೆಯೆನಿಸುತ್ತದೆ. 

ಅಂಬೇಡ್ಕರ್‌ ಅವರು ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಪಾಸಾದಾಗ ಹಮ್ಮಿಕೊಂಡ 
ಸನ್ಮಾನ ಸಮಾರಂಭದಲ್ಲಿ ದಾದಾ ಕೆಳಸ್ಕರ ಅವರು ಬುದ್ಧನ ಜೀವನ ಚರಿತ್ರೆಗೆ 
ಸಂಬಂಧಿಸಿದ ಗ್ರಂಥವನ್ನು ಅವರಿಗೆ ಕಾಣಿಕೆಯಾಗಿ ಕೊಡುತ್ತಾರೆ. ಅಂಥ ಒಂದು 
ಪುಸ್ತಕ ಅಂಬೇಡ್ಕರ್ ಅವರ ಜೀವನದ ಮೇಲೆ ಅಗಾಧ ಪರಿಣಾಮ ಬೀರುತ್ತದೆ. 
ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಭೀಮರಾವ್ ಅಂಬೇಡ್ಕರ್ ಅವರನ್ನು ವಿಶ್ವ 
ಶ್ರೇಷನನ್ನಾಗಿ ಮಾಡಿದ ಉದಾಹರಣೆ ನಮ್ಮ ಕಣ್ಣೆದುರಿಗೇ ಇದೆ. ಅಂಬೇಡ್ಕರ್ 
ಅವರು ಬಡತನದಲ್ಲಿಯೇ ಓದಿದವರು. ಮಗನ ಓದಿಗಾಗಿ ಪುಸ್ತಕಗಳನ್ನು 
ಖರೀದಿಸಲು ರಾಮಜಿ ಸಕ್ವಾಲ್ ಹೆಣ್ಣುಮಕ್ಕಳ ಆಭರಣ, ಒಡವೆಗಳನ್ನು ಒತ್ತೆ 
ಇಡಲು, ಮಾರಲು ಹಿಂಜರಿಯಲಿಲ್ಲ. ಬಡತನ, ಜಾತಿನಿಂದನೆಯಿಂದ ನೊಂದ 
ಅಂಬೇಡ್ಕರ್ ಓದುವುದನ್ನು ಸಾಧನ ಮಾಡಿಕೊಂಡರು. ಅವರು ವಿಶ್ವಪ್ರಸಿದ್ದಿ 
ಪಡೆಯಲು ಹಣ , ಸಂಪತ್ತು, ಅಂತಸ್ತು, ಜಾತಿ ಕಾರಣವಾಗಲಿಲ್ಲ. ಅವರಲ್ಲಿರುವ 
ಜ್ಞಾನ ಕಾರಣವಾಗಿತ್ತು. ಅವರೊಬ್ಬ ಶ್ರೇಷ್ಠ ಓದುಗರಾಗಿದ್ದರು. ಛಲವೇ ಅವರ ಶಕ್ತಿ , 
ತುಂಬ ಸ್ವಾಭಿಮಾನಿ. ಜೀವಿತದ ಅವಧಿಯಲ್ಲಿ ಅವರು ಓದಿದ್ದು, ಜ್ಞಾನ ಪಡೆದಿದ್ದು, 
ನಮ್ಮ ಹಾಗೆ ಒಂದು ಎರಡು ವಿಷಯಗಳನ್ನಲ್ಲ. ಅರ್ಥಶಾಸ್ತ್ರ , ಇತಿಹಾಸ, 
ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಇಂಗ್ಲಿಷ್, ಫ್ರೆಂಚ್, ಮರಾಠಿ, ಹಿಂದಿ ವಾಣಿಜ್ಯ , 
ಕಾನೂನು, ತತ್ವಜ್ಞಾನ ಸಾಹಿತ್ಯ , ಸಂಸ್ಕೃತಿ, ಧರ್ಮ.... ಹೀಗೆ ಒಂದೇ ಎರಡೇ ! 
ಅವರು ಮಾತಾಡಲು ನಿಂತರೆ ಗ್ರಂಥಾಲಯಕ್ಕೆ ಬಾಯಿ ಬಂದಂತಾಗುತ್ತಿತ್ತೆಂಬುದು 
ವಿದ್ವಾಂಸರ ಅಂಬೋಣ. 

ಅವರ ಸಮಕಾಲೀನರಾದ ಜವಾಹರಲಾಲ ನೆಹರು, ಸಾವರಕರ್ ಇವರಿಗೆ 
ಓದುವುದು ಬರೆಯುವುದು ಎಂದರೆ ಪ್ರತಿಭಾ ವಿಲಾಸವೆಂದು ಭಾವಿಸಿದ್ದರು. ಆದರೆ 
ಅಂಬೇಡ್ಕರ್ ಅವರು ಪ್ರತಿಭಾ ವಿಲಾಸಕ್ಕಾಗಿ, ಆತ್ಮಾನಂದಕ್ಕಾಗಿ ಓದಿದವರಲ್ಲ, 
ಬರೆದವರಲ್ಲ. ಸಮಾಜದ ಹಿತಕ್ಕಾಗಿ, ಮಲಗಿದ್ದ ತನ್ನ ಶೋಷಿತ ಸಮುದಾಯದ 
ಬಿಡುಗಡೆಗಾಗಿ ಹಗಲು ರಾತ್ರಿಯೆನ್ನದೆ, ಆರೋಗ್ಯದ ಬಗ್ಗೆ ಲೆಕ್ಕ ಹಾಕದೆ, ಓದಿದ 
ಬರೆದ ಜಗತ್ತಿನ ಶ್ರೇಷ್ಠ ವ್ಯಕ್ತಿ, ಅಷ್ಟೇ ಅಲ್ಲ ಅಪಾರ ಪುಸ್ತಕ ಪ್ರೇಮಿ ಅಂಬೇಡ್ಕರ್ 
ಎನ್ನುವುದನ್ನು ನಾವು ಮರೆಯುವ ಹಾಗಿಲ್ಲ. ಶ್ರೇಷ್ಠ ಚಿಂತಕರಾದ ಡಾ|| ಜಾನ್‌ಸನ್ 


ಡಾ|| ಎಚ್ . ಟಿ . ಪೋತೆ 
ಆಗಸ್ಟ್ ೨೦೧೮ – 


ಹೊಸತು೩೧ 


ಒಂದೆಡೆ ಹತ್ತಿರವಿದ್ದ ಎಲ್ಲ ಪುಸ್ತಕಗಳನ್ನು ಯಾರೂ 

ಅವರ ಉಕ್ತಿಯಾಗಿದೆ. ಇವರೆಲ್ಲರ ಮುಂದೆ ಅಂಬೇಡ್ಕರ್ 
ಓದುವುದಿಲ್ಲ. ಓದಬೇಕಾಗಿಯೂ ಇಲ್ಲ ಎಂದು 

ನೆರವು 

ಅವರ ಪುಸ್ತಕ ಪ್ರೀತಿ ಅಗಾಧವಾದುದು. ನಿಮ್ಮ ಬಳಿ ಎರಡು 
ಅಭಿಪ್ರಾಯಪಟ್ಟಿದ್ದಿದೆ. ಈ ತತ್ವಕ್ಕೆ ವಿರುದ್ಧವಾಗಿದ್ದ ಅಂಬೇಡ್ಕರ್ 

ರೂಪಾಯಿ ಇದ್ದರೆ ಒಂದು ರೂಪಾಯಿಯನ್ನು ಆಹಾರಕ್ಕಾಗಿ 
ಅವರ ಹತ್ತಿರವಿದ್ದ ಎಲ್ಲ ಪುಸ್ತಕಗಳನ್ನು ಬಿಡದೆ ಓದುತ್ತಿದ್ದರು. 

ಬಿದಿರನ್ನು 

ಬಳಸಿ, ಉಳಿದ ಇನ್ನೊಂದು ರೂಪಾಯಿಯನ್ನು ಪುಸ್ತಕಕ್ಕಾಗಿ 
ಖರೀದಿ ಮಾಡಿ ತಂದ ಯಾವುದೇ ಗ್ರಂಥವನ್ನು 

ಕಡಿಯುವಾಗ 

ಬಳಸಿ, ಆಹಾರವು ನಿಮ್ಮನ್ನು ಜೀವಂತವಾಗಿರುವಂತೆ 
ಆಮೂಲಾಗ್ರವಾಗಿ ಓದಿ ಕರಗತ ಮಾಡಿಕೊಳ್ಳುತ್ತಿದ್ದರು. 

ಅರಿವಾಗುವುದಿಲ್ಲ 

ಮಾಡುತ್ತದೆ. ಪುಸ್ತಕವು ಹೇಗೆ ಜೀವಿಸಬಹುದೆಂದು ಕಲಿಸುತ್ತದೆ 
ಕೂತಲ್ಲಿಯೇ ತಮ್ಮ ಗ್ರಂಥಾಲಯದ ಕಬಾರ್ಡಿ ನಲ್ಲಿರುವ 

ಎಂದು ಅಂಬೇಡ್ಕರ್ ಅವರು ಹೇಳಿದ್ದು ಎಷ್ಟು ಅರ್ಥಗರ್ಭಿತ 

ಅದರ ಅಳಲು; 
ಪುಸ್ತಕದ ಬಣ್ಣ, ಕಟ್ಟು ಯಾವ ಸೈಜಿನದು, ಅದು ಯಾವ 

ವಲ್ಲವೇ ? ಪುಸ್ತಕಗಳು ಕೇವಲ ನಿರ್ಜಿವ ವಸ್ತುಗಳಲ್ಲ. 

ರ ಸಾವಲ್ಲಿ 
ಕಬಾರ್ಡಿನಲ್ಲಿದೆ, ಯಾವ ಪುಟದಲ್ಲಿ ಏನಿದೆ ಎಂಬುದನ್ನು 

ಬದಲಾಗಿ ಪುಸ್ತಕ ಓದಿದ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು 
ಹೇಳುವ ಜ್ಞಾಪಕ ಶಕ್ತಿ ಅಂಬೇಡ್ಕರ್‌ ಅವರು ಹೊಂದಿದ್ದರು. 

ಹುಟ್ಟುವ ಸಂಗೀತಕ್ಕೆ 

ಶ್ರೇಷ್ಠಮಟ್ಟಕ್ಕೇರಿಸುತ್ತದೆ ಎನ್ನಲಿಕ್ಕೆ ಅಂಬೇಡ್ಕರ್ ಅವರೇ ಒಂದು 
ಇನ್ನಷ್ಟು ಹೋಲಿಕೆ ಮಾಡಿ ಹೇಳುವುದಾದರೆ, ಸಿಸಿರೊ 

ನೆರವಾಗುವುದು 

ದೊಡ್ಡ ಉದಾಹರಣೆಯಾಗಿದ್ದಾರೆ. ಪುಸ್ತಕಗಳಿಂದ ಪ್ರತಿಭಾ 
ಓದಿಗಾಗಿ ಜೀವಕೊಡಲು ಸಿದ್ಧನಾಗಿದ್ದ . ಗಿಬ್ಬನ್ ಪೌರಾತ್ಯದ 

ಕೊಳಲು. 

ಸಂಪನ್ನರಾಗಿದ್ದ ಅಂಬೇಡ್ಕರ್‌ ರಾಷ್ಟ್ರಕೃತಿ ಎಂದು ನಾವು 
ಎಲ್ಲ ವೈಭವವನ್ನು ಕೊಟ್ಟರೂ ನನ್ನ ಗ್ರಂಥ ಸಂಗ್ರಹವನ್ನು 

ಗೌರವಿಸುವ ಸಂವಿಧಾನವನ್ನು ನಮಗೆನೀಡಿಲ್ಲವೆ ! 
ಕೊಡುವುದಿಲ್ಲ ಎಂದಿದ್ದ. ಪುಸ್ತಕಗಳ ಬದಲಿಗೆ 

ಡಾ|| ವಿ . ಪುಗಳೇಂದಿ 

ಒಂದು ಸಂದರ್ಭದಲ್ಲಿ ವಕೀಲ ವೃತ್ತಿಯಿಂದ 
ಅರಸೊತ್ತಿಗೆಯನ್ನು ಕೊಟ್ಟರೂ ಅದು ನನಗೆ ಬೇಡ ಎಂದು 

ಸಿರುಗುಪ್ಪ 

ವ್ಯಾಜ್ಯವೊಂದರಲ್ಲಿ ವಾದಿಸಿದ್ದರಿಂದ ಐದು ನೂರುರೂಪಾಯಿ 
ಮೆಕಾಲೆ ಹೇಳಿದ್ದರು. ತನ್ನ ಗ್ರಂಥರಾಶಿಯಿಂದ 

ಗಳಿಕೆ ಬಂದಿರುತ್ತದೆ. ಅದರಿಂದ ತಕ್ಷಣ ಪುಸ್ತಕ 
ದೂರವಾಗಬೇಕಾಗಿ ಬಂದಾಗ ವಾಲ್ಟರ್ ಸ್ಕಾಟ್ ಗೊಳೋ 

ಖರೀದಿಸುತ್ತಾರೆ. ಮನೆಗೆ ಬಂದ ತಕ್ಷಣ ಓದಲು 
ಎಂದು ಅತ್ತು ಬಿಟ್ಟಿದ್ದನಂತೆ ಗಾಂಧೀಜಿಯವರು ಪುಸ್ತಕ ಓದುವ ಹವ್ಯಾಸವುಳ್ಳವರು, ಕೂತಿರುತ್ತಾರೆ. ಪತ್ನಿ ರಮಾಬಾಯಿ ಅಡುಗೆ ಮಾಡಿ ಊಟ ಬಡಿಸಲು ಮುಂದಾಗಿ 
ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲರು ಎಂದಿದ್ದಾರೆ. 

ಮೇಲಿಂದ ಮೇಲೆ ಊಟಕ್ಕೆ ಬರಲು ಕರೆದಾಗ, ರಮಾ ನಾನು ಐದು ನೂರು 
ಜಗತ್ತನ್ನು ಬೆಳಗಲು ಸೂರ್ಯ ಬೇಕು ಬದುಕನ್ನು ಬೆಳಗಲು ಪುಸ್ತಕ ಸಾಕು ರೂಪಾಯಿಕೊಟ್ಟು ಪುಸ್ತಕ ತಂದು ಓದುತ್ತಿದ್ದೇನೆ ! ನಿನಗೆ ಊಟವೇ ಹೆಚ್ಚಾಯಿತೆ ?” 
ಎಂಬುದು ರವೀಂದ್ರನಾಥ ಟಾಗೋರ್ ಅವರ ಅಭಿಪ್ರಾಯ . ಅತ್ಯುತ್ತಮ ಪುಸ್ತಕಗಳು ಎಂದು ಗದರಿದರಂತೆ. ಒಮ್ಮೆ ಮದನ್ ಮೋಹನ ಮಾಳವೀಯ ಅವರು 
ಉತ್ತಮ ಸಂಗಾತಿಗಳು ಎಂಬುದು ತಾರ್ಕರ್ ಅವರ ಮಾತು. “ಉತ್ತಮ ಅಂಬೇಡ್ಕರ್ ಅವರ ಪುಸ್ತಕ ಭಂಡಾರವನ್ನು ಕಂಡು ಅಂಬೇಡ್ಕರ್‌ ಅವರೇ ನಿಮ್ಮ 
ಪುಸ್ತಕಗಳು ನಾಡಿನ ಸಂಸ್ಕೃತಿಯ ಪ್ರತೀಕ ಎಂಬುದು ಜವಾಹರಲಾಲ್ ನೆಹರು ಈ ಪುಸ್ತಕಗಳನ್ನು ನಾನು ಎರಡು ಲಕ್ಷ ರೂಪಾಯಿಗಳಿಗೆ ಖರೀದಿಸುತ್ತೇನೆ. 

ಕೊಟ್ಟು ಬಿಡಿ ಎಂದಿದ್ದರಂತೆ. ಅದಕ್ಕುತ್ತರ 

ವಾಗಿ ಅಂಬೇಡ್ಕರ್ ಅವರು ಈ ಪುಸ್ತಕಗಳು 
ಗುಡಿಸಲೊಳಗಿನ ಚಳಿ ಗಜಲ್ 

ಇಲ್ಲವಾದರೆ ನನ್ನ ಜೀವವೇ ಹೋದಂತೆ ಎಂದು 
ಉತ್ತರಿಸಿದರಂತೆ. 

ಪುಸ್ತಕವೆಂದರೆ ಅಂಬೇಡ್ಕರ್ ಅವರಿಗೆ 
ಗುಡಿಸಲೊಳಗಿನ ಚಳಿ ಬೆಚ್ಚಗಿನ ಅರಮನೆಗೇನು ಗೊತ್ತುಹೇಳು ಸ 

ಪಂಚಪ್ರಾಣ, ಅದೊಂದು ಸಂಪತ್ತು , ಐವತ್ತು 
ಹಸಿದವನ ಆಕ್ರಂದನ ಹೊಟ್ಟೆಉಬ್ಬಿದವನಿಗೇನು ಗೊತ್ತು ಹೇಳು ಸಖ 

ಸಾವಿರಕ್ಕೂ ಹೆಚ್ಚು ಪುಸ್ತಕಗಳ ಸ್ವತಂತ್ರ 

ಗ್ರಂಥಾಲಯವನ್ನು ಹೊಂದಿದ್ದ ಜಗತ್ತಿನ ಏಕೈಕ 
ಮನುಷ್ಯ ಜನ್ಮದಶ್ರೇಷ್ಠತೆ ಹಗಲು ರಾತ್ರಿ ನಿಶೆಯಲ್ಲಿ ಬಿದ್ದವನಿಗೇನುಗೊತ್ತುಹೇಳು ಸಖ 

ವ್ಯಕ್ತಿ. ದುರದೃಷ್ಟದಿಂದ ಸಾಲಕ್ಕಾಗಿ ಕೋರ್ಟಿನ 
ಜಾತಿಯೇ ಶ್ರೇಷ್ಠ ಅಂದುಕೊಂಡವನಿಗೆ ಅಸ್ಪಶ್ಯತೆಯ ನೊವೇನುಗೊತ್ತುಹೇಳು ಸಖ 

ಬೇಲೀಫ್ ಬಂದು ನನ್ನ ಪುಸ್ತಕಗಳಿಗೆ ಕೈ ಹಾಕಿದರೆ 

ಆತನನ್ನು ಇದ್ದಲ್ಲಿಯೇ ಕೊಂದು ಬಿಡುತ್ತೇನೆ 
ದಯವೇ ಧರ್ಮದ ಮೂಲಎಂಬುವುದು ಸ್ವಾರ್ಥಿಯಾದವನಿಗೇನು ಗೊತ್ತು ಹೇಳು ಸಖ 

ಎಂದು ಹೇಳಿದ್ದರಂತೆ. ಸತ್ತುಹೋದಮೇಲೆ ಮತ್ತೆ 
ಜ್ಞಾನದ ಶ್ರೇಷ್ಠತೆ ಬದುಕನರಿಯದ ಅಜ್ಞಾನಿಗೇನುಗೊತ್ತುಹೇಳು ಸಖ 

ಬದುಕಬೇಕು ಎಂದರೆ ಒಂದು ಕೆಲಸ ಮಾಡಿ 

ಹೋಗಿ, ಜನ ಓದುವ ಹಾಗೆ ಏನಾದರೂ ಬರೆದು 
ಶೋಷಕರಿಗೆಶೋಷಕನ ನೋವಿನ ಸಂಕಟದ ಚೀತ್ಕಾರವೇನು ಗೊತ್ತುಹೇಳು ಸಖ 

ಬಿಟ್ಟು ಹೋಗಿ. ಇಲ್ಲವಾದರೆ ಜನ ನಿಮ್ಮ ಬಗ್ಗೆ 
ಕುಳಿತು ತಿನ್ನುವವನಿಗೆ ಬೆವರಿನ ಹನಿಗಳ ತಾಸೇನು ಗೊತ್ತು ಹೇಳು ಸಖ 

ಬರೆಯುವ ಹಾಗೆ ಏನಾದರೂ ಕಾರ್ಯ ಮಾಡಿ 

ಹೋಗಿ ಎಂದು ಹೇಳಿದವರು ಅಂಬೇಡ್ಕರ್‌. 
ನಡೆನುಡಿಯ ಪವಿತ್ರತೆ ನಡೆಯೊಂದು ಪರಿ ನುಡಿಯೊಂದು ಪರಿ ಇದ್ದವರಿಗೇನು ಗೊತ್ತುಹೇಳು ಸಖ ಜಗತ್ತಿನಲ್ಲಿಯೇ ಹೆಚ್ಚು ಪುಸ್ತಕ ಓದಿದವರು 
ಮಮತೆ ಕರುಣೆಯೇ ಇಲ್ಲದವನಿಗೆ ತಾಯಿ ಕರುಳಿನ ಕೂಗೇನು ಗೊತ್ತು ಹೇಳು ಸಖ 

ಅಂಬೇಡ್ಕರ್ ಎಂದು ಕೇಂಬ್ರಿಜ್‌ನ ಆಕ್ಸ್‌ಫರ್ಡ್ 

ವಿಶ್ವವಿದ್ಯಾಲಯ ದಾಖಲಿಸಿದೆ. ಅಂತಹ ಒಬ್ಬ ಶ್ರೇಷ್ಠ 
ಅಂತರಂಗ ಬಹಿರಂಗದ ಶುದ್ಧತೆ ಅನೈತಿಕ ಆಚಾರ ವಿಚಾರಿಗಳಿಗೇನುಗೊತ್ತುಹೇಳು ಸರಿ 

ಓದುಗ, ಜ್ಞಾನಿ, ಅಂಬೇಡ್ಕರ್‌ ಅವರನ್ನು ಇವತ್ತು 
ಅಪರಿಶುದ್ಧ ಮನಸ್ಸಿಗೆ ಪರಿಶುದ್ಧತೆಯ ಹೊಳಪೇನು ಗೊತ್ತುಹೇಳು ಸಖ 

ಜಗತ್ತು ಗೌರವಿಸುತ್ತಿದೆ. 


ಡಾ|| ಜಯದೇವಿ ಗಾಯಕವಾಡ 
ನಂ . ೫೮/ ೭೩ , ಹೌಸಿಂಗ್ ಸೊಸೈಟಿ, ಕಾಲೋನಿ ಕಲ್ಲೂರ ರಸ್ತೆ 

ಹಮನಾಬಾದ - ೫೮೫ ೩೩೦, ಬೀದರ್ 


ಡಾ|| ಎಚ್. ಟಿ. ಪೋತೆ 

ಪ್ರಾಧ್ಯಾಪಕರು ಹಾಗೂ ಅಧ್ಯಕ್ಷರು 
ಕನ್ನಡ ಅಧ್ಯಯನ ಸಂಸ್ಥೆ , ಗುಲಬರ್ಗಾ ವಿಶ್ವವಿದ್ಯಾಲಯ 

ಕಲಬುರಗಿ 


ಹೊಸತು೩೨ 


- ಆಗಸ್ಟ್ ೨೦೧೮ 


ವಿಜಯಪುರ ಜಿಲ್ಲೆಯ 
ಹಣ್ಣು ಮತ್ತು ತರಕಾರಿ 
ಮಾರಾಟ ಮಾಡುತ್ತಿರುವ 
ಮುಸ್ಲಿಂ ಮಹಿಳೆಯರ ಸ್ಥಿತಿಗತಿ 


ಪ್ರಧಾನ ಮಂತ್ರಿ ಮನಮೋಹನ ಸಿಂಗ್ ಅವರ ಶೇ . ೨ರಷ್ಟು ಇದೆ. ಮದರಸಾಗಳಿಗೆ ಹೋಗುತ್ತಿರುವ 
ಅಧಿಕಾರ ಅವಧಿಯಲ್ಲಿ, ದೇಶದ ಮುಸ್ಲಿಂ ಮಕ್ಕಳ ಪ್ರಮಾಣ ಶೇ . ೩ರಷ್ಟು ಇದೆ. ಹಿಂದೂ 
ಸಮುದಾಯದ ಸಾಮಾಜಿಕ , ಆರ್ಥಿಕ ಮತ್ತು ಶೈಕ್ಷಣಿಕ ಧರ್ಮಿಯ ಇತರೆ ಹಿಂದುಳಿದ ಜಾತಿಗಳ ಸ್ಥಿತಿಗಿಂತ 
ಪರಿಸ್ಥಿತಿಯನ್ನು ತಿಳಿಯಲು ಜಸ್ಟೀಸ್ ರಾಜಿಂದರ್ ಮುಸ್ಲಿಂ ಧರ್ಮಿಯ ಇತರ ಜಾತಿಗಳ ಸ್ಥಿತಿ 
ಸಾಚಾರ ಸಮಿತಿಯನ್ನು ರಚನೆಮಾಡಿದರು. ಈ ಶೋಚನೀಯವಾಗಿದೆ. ಸರ್ಕಾರಿ ಇಲಾಖೆಗಳಲ್ಲಿ 
ಸಮಿತಿಯು ೨೦೦೫ರಲ್ಲಿ ಮುಸ್ಲಿಂ ಜನಸಂಖ್ಯೆ ಅಧಿಕ ಶೇ . ೧೧ರಷ್ಟು ಹುದ್ದೆಗಳು ಹಿಂದೂ ಧರ್ಮದ ಇತರೆ 
ವಿರುವ ೧೩ ರಾಜ್ಯಗಳಿಗೆ ಭೇಟಿನೀಡಿ, ಮಾಹಿತಿಯನ್ನು ಹಿಂದುಳಿದ ಜಾತಿಗಳಿಗೆ ಸಿಕ್ಕಿದ್ದರೆ ಶೇ . ೪ರಷ್ಟು ಹುದ್ದೆಗಳು 
ಸಂಗ್ರಹಿಸಿ, ವರದಿಯನ್ನು ತಯಾರಿಸಿತು. ಈ ವರದಿಯು ಒಟ್ಟು ಮುಸ್ಲಿಂರಿಗೆ ಸಿಕ್ಕಿದ್ದು, ಈ ಪೈಕಿ ಶೇ . ೧ರಷ್ಟು 
ಒಟ್ಟು ೪೭೮ ಪುಟಗಳನ್ನು , ೧೨ ಅಧ್ಯಾಯಗಳನ್ನು ಹುದ್ದೆಗಳು ಮುಸ್ಲಿಂ ಧರ್ಮಿಯ ಇತರ ಹಿಂದುಳಿದ ಜಾತಿ 
ಒಳಗೊಂಡಿದೆ. ಈ ವರದಿಯ ಪ್ರಕಾರ, ಸಂವಿಧಾನ ಯವರಿಗೆ ಸಿಕ್ಕಿವೆ ಎಂದು ಎ . ಕಾಸಿಂಸಾಬ ಅವರು ತಮ್ಮ 
ಪರಿಚ್ಛೇದ ೧೫ ( ೪ ) ರಂತೆ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಲೇಖನದಲ್ಲಿ ಬರೆದಿದ್ದಾರೆ (ಸಾಚಾರ ವರದಿ ಸಂಕ್ಷಿಪ್ತ 
ಮತ್ತು ೧೬ ( ೪) ರಂತೆ ಉದ್ಯೋಗಾವಕಾಶವಂಚಿತ ಪರಿಚಯ ಪು. ಸಂ . ೧ - ೩ ). ಇವರಿಗೆ ಯಾವುದೇ 
ಸಮುದಾಯಗಳಿಗೆ ವಿಶೇಷ ಅವಕಾಶಗಳನ್ನು ಸೌಲಭ್ಯಗಳಿಲ್ಲದೇ ಅಸಂಘಟಿತ ವಲಯದಲ್ಲಿ ದುಡಿಯು 
ಕೊಡಬೇಕೆಂದು ತಿಳಿಸುತ್ತದೆ. ಅದರಂತೆ ಮುಸ್ಲಿಂ ತಿರುವ ಈ ಸಮುದಾಯದ ಜನರು ಬಡತನ ಎದುರಿಸು 
ಸಮುದಾಯದ ಏಳಿಗೆಗಾಗಿ ಶಿಫಾರಸ್ಸು ಮಾಡಿದೆ. - ತ್ತಿದ್ದಾರೆಂದು ತಿಳಿಸುತ್ತದೆ. ಒಟ್ಟಾರೆ ಮುಸ್ಲಿಂ ಸಮುದಾಯದ 
ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಸ್ಲಿಂ ಪುರುಷರಿಗಿಂತ ಮಹಿಳೆಯರ ಸ್ಥಿತಿಗತಿಗಳನ್ನು ಕೂಲಂಕಷವಾಗಿ ಅಧ್ಯಯನ ವ 
ಸಾಕ್ಷರತೆ ಪ್ರಮಾಣ ತುಂಬ ಕಡಿಮೆ ಇದೆ. ಹಾಗೂ ಮುಸ್ಲಿಂ ಸಮುದಾಯದ ಜನಸಂಖ್ಯಾ ಪ್ರಮಾಣ ಮತ್ತು 
೬ - ೧೪ ವಯೋಮಿತಿಯಲ್ಲಿನ ಮುಸ್ಲಿಂ ಮಕ್ಕಳಲ್ಲಿ ಲಭ್ಯವಿರುವ ಅವಕಾಶಗಳು ಹಾಗೂ ಸಂಪನ್ಮೂಲಗಳ 
ಶೇ . ೨೫ರಷ್ಟು ಮಕ್ಕಳು ಶಾಲೆಗೆ ದಾಖಲೆಯೇ ಆಗಿಲ್ಲ. ಹಂಚಿಕೆಯ ಕುರಿತಂತೆ ಮಹತ್ವದ ಮಾಹಿತಿಯನ್ನು ಈ 
೭ನೇ ತರಗತಿವರೆಗಿನ ಹಂತ ತಲುಪುವದರೊಳಗೆ ಶಾಲೆ ವರದಿಯು ನೀಡುತ್ತದೆ. ಆದರೆ ಸಾಚಾರ ವರದಿಯಲ್ಲಿ 
ಬಿಡುವ ಪ್ರಮಾಣ ಹೆಚ್ಚಾಗಿದೆ. ಪದವೀಧರರ ಸಂಖ್ಯೆ ಸಮುದಾಯದ ಭಾಗವಾಗಿರುವ ಮಹಿಳೆಯರ 
ಶೇ . ೩. ೪ರಷ್ಟು ಮತ್ತು ಸ್ನಾತಕೋತ್ತರ ಪದವೀಧರರು ಸ್ಥಿತಿಗತಿಯ ಕುರಿತಾಗಿ ನಿಖರವಾಗಿ ಗುರುತಿಸಿಲ್ಲ. 


ಹಮೀದಾಬಾನೂ ಅ . ಅಥಣಿ 
ಬೊಕ್ಕಸ ತುಂಬಬೇಕೆಂಬ ಕಾರಣಕ್ಕೆ ಸರ್ಕಾರವು ಪಾನ ನಿಷೇಧ 
ಕಾಯ್ದೆಯನ್ನು ಜಾರಿಗೊಳಿಸದಿರುವುದು ಈ ಮಹಿಳೆಯರ ದುಸ್ಥಿತಿಗೆ 
ಕಾರಣವಾಗಿದೆ ಎಂದರೆ ತಪ್ಪಾಗದು. ಗಂಡಂದಿರ ಕುಡಿತದ ಚಟವು ಈ 
ಮಹಿಳೆಯರ ಕುಟುಂಬಗಳ ನೆಮ್ಮದಿಯನ್ನು ನಾಶ ಮಾಡಿದೆ. ಕುಡಿದು 
ಬಂದು ಜಗಳವಾಡುವುದು, ಹೊಡೆಯುವುದು ಇವರ ಬದುಕಲ್ಲ 
ಮಾಮೂಲಿ. ತಮ್ಮ ಮಕ್ಕಳಿಗಾಗಿ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾರೆ. 
ಮಕ್ಕಳೂ ಕುಡಿತದ ಚಟಕ್ಕೆ ಬೀಳುವುದಂತೂ ಇವರ ಮಾನಸಿಕ 
ನೆಮ್ಮದಿಯನ್ನೇ ಹಾಳುಮಾಡಿದೆ. 


ಆಗಸ್ಟ್ ೨೦೧೮ 


ಹೊಸತು ೩೩ 


ಟ 


ಈ ಹಿನ್ನೆಲೆಯಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಕೂಡುತ್ತಿರುವುದರಿಂದ ಬೇಕಾದ ವಸ್ತುಗಳು ತರಕಾರಿಗಳನ್ನು ಪಡೆಯುತ್ತಾರೆ . ಇವರು ತೆಗೆದು 
ಮಾಡುವ ವಿಜಯಪುರ ನಗರದ ಮುಸ್ಲಿಂ ಮಹಿಳೆಯ ಸಮೀಪದಲ್ಲಿಯೇ ದೊರೆಯುತ್ತಿವೆ , ಇದರಿಂದಾಗಿ ಕೊಂಡು ಹೋದ ಸರಕುಗಳನ್ನು ನಗರದಲ್ಲಿರುವ 
ರನ್ನು ಕುರಿತು ಪ್ರಸ್ತುತ ಲೇಖನದಲ್ಲಿ ಚರ್ಚಿಸಲಾಗಿದೆ. ಸಮಯ ಉಳಿಯುತ್ತಿದೆ ಮತ್ತು ತಾಜಾ ತರಕಾರಿಗಳು ಶಾಸ್ತ್ರೀ ಮಾರ್ಕೆಟ್, ನೆಹರು ಮಾರ್ಕೆಟ್, ಬಾರಾ 

ಲಿಂಗಾಧಾರಿತ ಶ್ರಮ ವಿಭಜನೆಯು ಮನೆಯನ್ನು ಸಿಗುವುದರಿಂದ ಆರೋಗ್ಯಕ್ಕೆ ಅನುಕೂಲವಾಗಿದೆ. ಕಮಾನ , ಜಲನಗರ, ಗೊ 
ಮಹಿಳೆಯರ ಕಾರ್ಯಕ್ಷೇತ್ರ ಹಾಗೂ ಹೊರಗಿನ ಹೊಸ ಬಡಾವಣೆಗಳ ಬೀದಿಗಳಲ್ಲಿ ಯಾರೂ ಬುರುಜ , ಗೋದಾವರಿ ಮಾರುಕಟ್ಟೆಗಳಲ್ಲಿ ಕುಳಿತು 
ದುಡಿಮೆಯ ವಲಯವನ್ನು ಪುರುಷನ ಕಾರ್ಯಕ್ಷೇತ್ರ ಸುಳಿಯುತ್ತಿರಲಿಲ್ಲ. ಮಹಿಳೆಯರು ಮತ್ತು ಮಕ್ಕಳು ಮಾರಾಟ ಮಾಡಿ ಸರಿಯಾಗಿ ಲೆಕ್ಕವನ್ನು 
ವನ್ನಾಗಿ ವಿಭಾಗಿಸಿದೆ. ಹಾಗಾಗಿ ಆರ್ಥಿಕ ಮೌಲ್ಯ ಒಂಟಿಯಾಗಿ ಹೋಗಲು ಭಯವಾಗುತ್ತಿತ್ತು. ಬೀದಿ ಕೊಡುತ್ತಾರೆ . ಆದ್ದರಿಂದ ಹೋಲ್‌ಸೇಲ್‌ ವ್ಯಾಪಾರ 
ದೊರೆಯುವ ದುಡಿಮೆಯ ವಲಯವು ಸಂಪೂರ್ಣ ಬದಿ ವ್ಯಾಪಾರಸ್ಥರು ತರಕಾರಿ , ಹಣ್ಣುಗಳನ್ನು ಮಾಡುತ್ತಿರುವ ಬಾಗವಾನ ಸಮುದಾಯದ 
ವಾಗಿ ಪುರುಷನಿಗೆ ಸೇರಿದ್ದು ಎಂಬ ಅಲಿಖಿತ ನಿಯಮ ಮಾರಾಟ ಮಾಡಲು ಆರಂಭಿಸಿದಾಗಿನಿಂದ ದಲ್ಲಾಳಿಗಳು ವ್ಯಾಪಾರಕ್ಕಾಗಿ ಬಂದಿರುವ 
ಇದೆ. ಈ ಪರಿಕಲ್ಪನೆಯ ಪ್ರಕಾರ ಉತ್ಪಾದನೆ ಎಂದರೆ ಜನಸಂಚಾರ ಹೆಚ್ಚಿ ಭೀತಿಯಿಲ್ಲದೆ ಮಕ್ಕಳನ್ನು ಮಹಿಳೆಯರ ಅನುಕೂಲಕ್ಕಾಗಿ ವಸ್ತುಗಳನ್ನು 
ಪುರುಷರು ಮಾಡುವ, ಹಣದ ರೂಪದಲ್ಲಿ ಪ್ರತಿಫಲ ಹೊರಗೆ ಕಳಿಸುವಂತಾಗಿದೆ ” ಎಂದು ಹೇಳಿದ ನೇರವಾಗಿ ವ್ಯಾಪಾರ ಮಾಡುವ ಮಾರುಕಟ್ಟೆಗೆ 
ದೊರೆಯುವಂಥದ್ದು ಮಾತ್ರ ದುಡಿಮೆ . ಹೀಗಾಗಿ ಮಾತುಗಳು ಬೀದಿ ಬದಿ ವ್ಯಾಪಾರ ಮಾಡುವ ತಲುಪಿಸಲು ಕಡಿಮೆ ಬೆಲೆಯಲ್ಲಿ ವಾಹನಗಳ ಸೌಲಭ್ಯ 
ಮಹಿಳೆಯನ್ನು ಗಂಡಸು ದುಡಿದು ತರುವುದನ್ನು ಮಹಿಳೆಯರು ಹೊಸ ಬಡಾವಣೆಗಳಿಗೆ ವರದಾನ ಒದಗಿಸಿಕೊಡುತ್ತಾರೆ. 
ಬೇಯಿಸುವ ಕೆಲಸಕ್ಕೆ ಸೀಮಿತವೆಂದು ಪರಿಗಣಿಸ ವಾಗಿದ್ದಾರೆ ಎನಿಸಿತು. ಇಂತಹ ಅನುಕೂಲವನ್ನು ಮಾರಾಟದ ಸ್ಥಳಕ್ಕೆ ಬಂದು ಕೂತ ಗಳಿಗೆ 
ಲಾಯಿತು ಹಾಗೂ ಕುಟುಂಬಕ್ಕಾಗಿ ಅವಳು ಮರೆತು ಕೆಲವು ಕಡೆ ಬೀದಿ ಬದಿ ವ್ಯಾಪಾರದಿಂದ ಯಿಂದಲೂ ಸ್ವಲ್ಪವೂ ಸಮಯ ವ್ಯರ್ಥಮಾಡದೇ 
ಮಾಡುವ ದುಡಿಮೆಯನ್ನು ನಗಣ್ಯ ಮಾಡಲಾಯಿತು. ವಾಹನಗಳ ಓಡಾಟಕ್ಕೆ ತಡವುಂಟಾಗುತ್ತದೆಂದು ವ್ಯಾಪಾರದಲ್ಲಿ ತೊಡಗುತ್ತಾರೆ. ಜನರನ್ನು ಕೂಗಿ 
ಈ ಮೂಲಕ ಬದುಕಿನ ಎಲ್ಲ ಹಂತಗಳಲ್ಲಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ದೂರು ನೀಡಿ ಎತ್ತಂಗಡಿ ಕರೆಯುತ್ತ, ತಮ್ಮ ಮಾರಾಟದ ವಸ್ತುಗಳ 
ಮಹಿಳೆಯರು ಪುರುಷಾವಲಂಬಿಯಾಗಿ ಬದುಕು ಮಾಡಿರುವ ಪ್ರಸಂಗಗಳಿವೆ. 

ವಿಶೇಷವನ್ನು ಹೇಳುತ್ತಾ ಮಾರಾಟ ಮಾಡುತ್ತಾರೆ. 
ವಂತೆ ಮಾಡಲಾಯಿತು. ವಿಧವೆಯೋ , ಪರಿತ್ಯಕ , 

ಮಹಿಳೆಯರು ತಮ್ಮದೇ ತಂತ್ರಗಳನ್ನು ಬಳಸಿ 
ವಿಚ್ಛೇದಿತಳೋ ಆದಾಗ ಕುಟುಂಬವನ್ನು ಬೆಳಗಿನ ಜಾವ ೫ ಗಂಟೆಗೆ ಎದ್ದು ನಮಾಜ ಪುರುಷರ ಜೋರು ಧ್ವನಿಯ ಎದುರು ತಮ್ಮ 
ನಿರ್ವಹಿಸಲೇಬೇಕಾದ ಅನಿವಾರ್ಯ ಸಂದರ್ಭಗಳಲ್ಲಿ ಮಾಡಿ ಅಡಿಗೆ ಕೆಲಸವನ್ನು ಮುಗಿಸಿಕೊಂಡು ವಸ್ತುಗಳತ್ತ ಜನರನ್ನು ಸೆಳೆಯುವಂತೆ “ ತಾಜಾ 
ಸಂಪಾದನೆಯ ಮಾರ್ಗವಾಗಿರುವುದು ಕಡಿಮೆ ೬ : ೩೦ರಿಂದ ೭: ೩೦ ಗಂಟೆಗೆ ತರಕಾರಿ ಕೊಳ್ಳಲು ತರಕಾರಿ ನೋಡಿ ಕೇವಲ ಹತ್ತು ರೂಪಾಯಿಗೆ 
ಬಂಡವಾಳದ, ಹೆಚ್ಚಿನ ಕೌಶಲ್ಯವಾಗಲಿ, ಅಥವಾ ಎ. ಪಿ .ಎಮ್. ಸಿ.ಗೆ ಹೋಗಬೇಕು. ತಡವಾದರೆ ಹಣ್ಣು ಮೂರು” ಎಂದು ಕೂಗುತ್ತಾರೆ. ಕ್ಷೇತ್ರ ಸಮೀಕ್ಷೆಯ 
ಶಿಕ್ಷಣವನ್ನಾಗಲಿ ಬೇಡದ ಅಸಂಘಟಿತ ವಲಯ . ಸ್ವಲ್ಪ ಮತ್ತು ತರಕಾರಿಗಳು ಸಿಗುವುದಿಲ್ಲ. ಆದ್ದರಿಂದ ಸಂದರ್ಭದಲ್ಲಿ ವ್ಯಾಪಾರ ಮಾಡುವ ಮಹಿಳೆಯರು 
ಮಟ್ಟಿನ ವ್ಯವಹಾರಜ್ಞಾನ, ದಿನನಿತ್ಯದ ವ್ಯವಹಾರ ತಡಮಾಡದೇ ತಲುಪುತ್ತಾರೆ. ಈ ಮಹಿಳೆಯರು “ಜನ ಹೆಚ್ಚಿದ್ದರೆ ಒಂದೇ ತಾಸಿನಲ್ಲಿ ಹೆಚ್ಚು ವಸ್ತುಗಳನ್ನು 
ಗಳನ್ನು ನಿರ್ವಹಿಸಿಕೊಂಡು ಹೋಗುವ ಸಾಮರ್ಥ್ಯ ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಮಾರಾಟ ಮಾಡಬಹುದು ಜನರು ಬರದಿದ್ದರೆ 
ಇದ್ದರೆ ಸಾಕು. 

ಗಳಷ್ಟು ಹಣವನ್ನು ಶೇ . ೫ರ ಬಡ್ಡಿದರದಂತೆ ಪಡೆದು ಸಂಜೆಯವರೆಗೂ ಕುಳಿತು ಮಾರುತ್ತೇವೆ” ಎಂದು 
* ಶಿಕ್ಷಣವನ್ನು ನಿರಾಕರಿಸುವುದರಿಂದ ಅಥವಾ ಂದ ಹಣ್ಣು ತರಕಾರಿಗಳನ್ನು ಕೊಳ್ಳಬೇಕಾಗುತ್ತದೆ ಹೇಳಿದರು. ಈ ಮಹಿಳೆಯರು ವ್ಯಾಪಾರದಲ್ಲಿ 
ಮಕ್ಕಳಿಗೆ ಪಾಠ ಹೇಳಿಕೊಡುವಷ್ಟು ಮಟ್ಟದ ಶಿಕ್ಷಣ ಎಂದು ಮಹಿಳೆಯರು ಹೆಚ್ಚಾಗಿ ಎ .ಪಿ.ಎಮ್.ಸಿ. ಪುರುಷರೇ ಪರಿಣತರೆಂಬ ಭ್ರಮೆಯನ್ನು ಅಲ್ಲ 
ಸಾಕು ಎಂಬ ಮನೋಭಾವನೆಯಿಂದಾಗಿ ಉತ್ತಮ ದಲ್ಲಾಳಿಗಳಿಂದ ಒಂದು ಸಾವಿರ ರೂಪಾಯಿಯಿಂದ ಗಳೆದಿದ್ದಾರೆ. ಶ್ರಮದಾಯಕ ದುಡಿಮೆ ಮಾಡಿ ಸಿಗುವ 
ಉದ್ಯೋಗಕ್ಕೆ ಬೇಕಾದ ಕೌಶಲ್ಯದಿಂದ ಬಹುಪಾಲು ಮೂರು ಸಾವಿರ ರೂಪಾಯಿಗಳಷ್ಟು ಹಣ್ಣು ಮತ್ತು ಕಡಿಮೆ ಸಂಪಾದನೆಯಲ್ಲಿ ಕುಟುಂಬವನ್ನು 
ಮಹಿಳೆಯರು ವಿಶೇಷವಾಗಿ ಕೆಳವರ್ಗದ 

ಸಲಹುತ್ತಾರೆ . ೬೦ - ೭೦ ವರ್ಷ ವಯಸ್ಸಾದರೂ ರಸ್ತೆ 
ಮಹಿಳೆಯರು ವಂಚಿತರಾಗಿದ್ದಾರೆ. ಹಾಗಾಗಿ 

ಬದಿಯಲ್ಲಿ ಕುಳಿತು ವ್ಯಾಪಾರ ಮಾಡಿ ಮಕ್ಕಳು , 
ಮಹಿಳೆಯರು ಆರ್ಥಿಕ ಭದ್ರತೆಯಿಲ್ಲದ ಅಸಂಘಟಿತ 

ಚಿಮಿಣಿಕೆ 

ಮೊಮ್ಮಕ್ಕಳನ್ನು ಸಾಕುತ್ತಿದ್ದಾರೆ. 
ವಲಯಕ್ಕೆ ಬರುತ್ತಾರೆ. ಅಲ್ಲಿ ಮೂಲಭೂತ 

ಬೊಕ್ಕಸ ತುಂಬಬೇಕೆಂಬ ಕಾರಣಕ್ಕೆ ಸರ್ಕಾರವು 
ಅಗತ್ಯಗಳಿಗಾಗಿ ಹೆಚ್ಚು ದುಡಿಯುತ್ತಾರೆ. ಹಲವಾರು 

ಪಾನ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸ 
ಮಹಿಳೆಯರು ಅಸಂಘಟಿತ ವಲಯದಲ್ಲಿ ಒಂದಾದ 

ದಿರುವುದು ಈ ಮಹಿಳೆಯರ ದುಸ್ಥಿತಿಗೆ ಕಾರಣ 
ಬೀದಿ ಬದಿ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. 

ವಾಗಿದೆ ಎಂದರೆ ತಪ್ಪಾಗದು. ಗಂಡಂದಿರ ಕುಡಿತದ 
ನಗರದ ವಿವಿಧ ಬಡಾವಣೆಗಳ ಬೀದಿ ಬದಿಯಲ್ಲಿ, 

ಚಟವು ಈ ಮಹಿಳೆಯರ ಕುಟುಂಬಗಳ 
ಶಾಲೆ, ಕಛೇರಿಗಳ ಸಮೀಪದ ಬೀದಿ ಬದಿಯಲ್ಲಿ, 

ನೆಮ್ಮದಿಯನ್ನು ನಾಶ ಮಾಡಿದೆ. ಕುಡಿದು ಬಂದು 
ಜನದಟ್ಟಣೆ ಇರುವ ಬೀದಿಗಳ ಬದಿಯಲ್ಲಿ, ಸಂತೆಗಳಲ್ಲಿ 

ಜಗಳವಾಡುವುದು, ಹೊಡೆಯುವುದು ಇವರ 
ದಿನನಿತ್ಯ ಬಳಕೆಗೆ ಬೇಕಾಗುವ ವಸ್ತುಗಳನ್ನು 

ಬದುಕಲ್ಲಿ ಮಾಮೂಲಿ. ತಮ್ಮ ಮಕ್ಕಳಿಗಾಗಿ 
ಮಾರಾಟ ಮಾಡುತ್ತಾರೆ. ಬೀದಿ ಬದಿ ವ್ಯಾಪಾರಿ ఒక దశ్ళు ఆచార , ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾರೆ. ಮಕ್ಕಳೂ ಕುಡಿತದ 
ಗಳಿಂದ ದುಡಿಯುವ ಮಹಿಳೆಯರಿಗೆ ಅನುಕೂಲ 

ಚಟಕ್ಕೆ ಬೀಳುವುದಂತೂ ಇವರ ಮಾನಸಿಕ 
ವಾಗಿದೆ. ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾಗಿರುವ 

సులను 

ನೆಮ್ಮದಿಯನ್ನೇ ಹಾಳುಮಾಡಿದೆ. ಬೆಳಗಿನಿಂದ 
ಸ್ನೇಹಿತರೊಬ್ಬರು “ ಪ್ರತಿನಿತ್ಯ ಹಾಲು, ಹಣ್ಣು, ಹುಟ್ಟುವುದು 

ರಾತ್ರಿಯವರೆಗೆ ದುಡಿದರೂ ನೆಮ್ಮದಿಯಿಂದ ಊಟ 
ತರಕಾರಿ ಮತ್ತು ಇತರೆ ದಿನಬಳಕೆ ವಸ್ತುಗಳನ್ನು 

ಬದುಕಿನ ಮೋಹ! 

ಮಾಡುವುದೂ ಇವರಿಗೆ ಸಾಧ್ಯವಾಗುವುದಿಲ್ಲ. 
ತರಲು ದೂರದ ಪೇಟೆಗೆ ಹೋಗಿಬರಲು ತುಂಬ 

ಸಂಘಟಿತ ವಲಯದಲ್ಲಿ ಕೆಲಸ ಮಾಡುವವರು 
ಸಮಯ ಹಿಡಿಯುತ್ತಿತ್ತು, ಈಗ ನಮ್ಮ ಬಡಾವಣೆಯ 

ಅರವತ್ತು ವರ್ಷ ನಂತರ ನಿವೃತ್ತಿ ಪಡೆದರೆ ಅಸಂಘಟಿತ 
ಪಕ್ಕದಲ್ಲಿಯೇ ಬೀದಿ ಬದಿ ವ್ಯಾಪಾರಸ್ಥರು 

ವಲಯದಲ್ಲಿ ಎಂಬತ್ತು ವರ್ಷಗಳಾದರೂ 
ಹೊಸತು೩೪ - 

- ಆಗಸ್ಟ್ ೨೦೧೮ 


೧ಡಗಿಸಿಕೊಂಡಿದ್ದಾರೆ. 


ಸಿ 


ಗೆ 


ಬಿತ್ತಿದರೆ 


ದುಡಿಯುವ ಪರಿಸ್ಥಿತಿ ಇದೆ. ಎಂಬತ್ತು ವರ್ಷದ 
ಮಹಿಳೆಯೊಬ್ಬರು ಇಂದಿಗೂ ವಿಜಯಪುರದ 
ಲಾಲ್‌ಬಹದ್ದೂರ ಶಾಸ್ತಿ ಮಾರುಕಟ್ಟೆಯಲ್ಲಿ 
ಉಪ್ಪು ಮತ್ತು ಬೆಳ್ಳುಳ್ಳಿ ಮಾರಾಟ ಮಾಡುತ್ತಾರೆ. 
ಆಕೆಗೆ ಇಬ್ಬರು ಹೆಣ್ಣುಮಕ್ಕಳು, ಒಬ್ಬ ಗಂಡು ಮಗ 
ಇದ್ದಾನೆ. ಒಬ್ಬ ಮಗ ಮತ್ತು ಮಗಳು ತೀರಿಕೊಂಡು 
ಇಪ್ಪತ್ತೈದು ವರ್ಷಗಳಾಗಿವೆ. ಅವರ ಎರಡು ಗಂಡು 
ಮಕ್ಕಳನ್ನು ಈಕೆಯೇ ಸಾಕಿದ್ದಾಳೆ. ತಾಯಿ ತಂದೆ 
ಇಲ್ಲದ ಮಕ್ಕಳೆಂದು ಮುದ್ದು ಮಾಡಿ ಸಾಕಿದರು. 
ಆದರೆ ಆ ಮಕ್ಕಳು ಶಾಲೆಗೆ ಹೋಗದೆ ಪೋಲಿ 
ತಿರುಗುತ್ತ, ಕೆಟ್ಟ ಚಟಗಳಿಗೆ ಅಜ್ಜಿಯಿಂದ ಹಣ 
ಕೀಳುತ್ತ ಅಜ್ಜಿಯನ್ನು ನೆಮ್ಮದಿಯಿಂದ ಬದುಕಲು 
ಬಿಡುತ್ತಿಲ್ಲ. ಅಜ್ಜಿ ಈ ವಯಸ್ಸಿನಲ್ಲೂ ದುಡಿದು ಸಾಧ್ಯವಾಗಿದೆ. ವ್ಯಾಪಾರ ಮುಗಿದ ನಂತರ ವಂಚಿತರಾಗುತ್ತಾರೆ . ಕೌಶಲ್ಯಗಳ ಕೊರತೆಯಿಂದಾಗಿ 
ಅವರ ಚಟಗಳಿಗೆ ಹಣ ಕೊಡಬೇಕಾಗಿದೆ. ದಳ್ಳಾಳಿಗಳ ಕಡೆಯವರು ಬಂದು ಹಣ ವಸೂಲಿ ಉತ್ತಮ ಅವಕಾಶಗಳಿಂದ ವಂಚಿತರಾಗಿ ಅವರೂ 
ಸಮುದಾಯದ ಮುಖ್ಯಸ್ಥರಿಗೆ ಹೇಳಿ ಅವರ ಕೈಲಿ ಮಾಡುತ್ತಾರೆ. 

ಅಸಂಘಟಿತ ವಲಯದಲ್ಲಿಯೇ ಉಳಿಯುತ್ತಾರೆ. ಮತ್ತೆ 
ಗದರಿಸಿದರೆ ನಾಲ್ಕು ದಿನ ಸುಮ್ಮನಿದ್ದು ಮತ್ತೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಅಸಂಘಟಿತ ವಲಯದ ಅದೇ ಇತಿಹಾಸ ಮುಂದುವರೆಯುತ್ತದೆ. 
ಹಾಗೆಯೇ ಮಾಡುತ್ತಾರೆ. ಇರುವ ಒಂದು ಮಹಿಳೆಯರು ಪ್ರಮುಖ ಪಾತ್ರ ವಹಿಸುತ್ತಾರೆ. ದೇಶದ ದೇಶದ ಆರ್ಥಿಕ ಅಭಿವೃದ್ಧಿಗೆ ಮಹಿಳೆಯರ 
ಮುನಿಸಿಪಾಲಿಟಿಯ ಮನೆಯನ್ನು ಮಾರಾಟ ಆರ್ಥಿಕತೆ ಈ ಅಸಂಘಟಿತ ವಲಯದ ಮಹಿಳೆಯ ದುಡಿಮೆಯ ಪಾಲು ಗಮನಾರ್ಹವಾಗಿದ್ದರೂ ಮಹಿಳೆ 
ಮಾಡಲು ಒತ್ತಾಯಿಸುತ್ತಿದ್ದಾರೆ. ಇನ್ನೊಬ್ಬ ಮಗಳ ರಿಂದಲೇ ಭದ್ರತೆಯನ್ನು ಪಡೆದುಕೊಂಡಿದೆ ಎಂದು ಯರನ್ನು ಅಭಿವೃದ್ಧಿಯಲ್ಲಿ ಪಾಲುದಾರರೆಂದು 
ಹತ್ತಿರ ಹೋದರೆ ಅಲ್ಲಿಯೂ ನೆಮ್ಮದಿ ಇಲ್ಲವೆಂದು ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಾದ ಮಹಬೂಬುಲ್ ಹಕ್ ಗುರುತಿಸಿ ಇವರಿಗೆ ಸಿಗಬೇಕಾದ ಪ್ರತಿಫಲ ಕೊಡುತ್ತಿಲ್ಲ 
ಆಕೆ ಕಣ್ಣೀರಿಟ್ಟಳು. ಆಕೆಯ ಚರ್ಮ ಬತ್ತಿ ಹೋಗಿದೆ. ಮತ್ತು ಅಮರ್ತ್ಯ ಸೇನ್ ಸಾಬೀತುಪಡಿಸಿದ್ದಾರೆ. ವೆಂಬುದು ಕಂಡುಬರುತ್ತದೆ. ಕ್ಷೇತ್ರಕಾರ್ಯದ 
ಆದರೆ ಆಕೆಯ ಕಣ್ಣೀರಿನ್ನೂ ಬತ್ತಿಲ್ಲ. 

ವೀಣಾ ಮುಜುಂದಾರ ಅವರು ಮಹಿಳೆಯರ ಸಂದರ್ಭದಲ್ಲಿ ಹಲವಾರು ಮಹಿಳೆಯರು “ನಾವು 
- ಈ ಮಹಿಳೆಯರು ಯಾವ ಯೋಜನೆಗಳ ಸ್ಥಿತಿಗತಿ ಕುರಿತು ೧೯೭೪ರಲ್ಲಿ ಸರ್ಕಾರಕ್ಕೆ ಸಲ್ಲಿಸಿದ ೬೦ರಿಂದ ೭೦ ವರ್ಷಗಳವರೆಗೆ ದುಡಿದರೂ ನಮ್ಮ 
ಲಾಭವನ್ನೂ ಪಡೆಯಲು ಸಾಧ್ಯವಾಗಿಲ್ಲ. ಕಾರಣ “ಸಮಾನತೆಯೆಡೆಗೆ” ವರದಿಯಲ್ಲಿ ಅಸಂಘಟಿತ ಪರಿಸ್ಥಿತಿ ಹೀಗೆ ಇದೆ ನಮ್ಮ ಬಗ್ಗೆ ಎಲ್ಲರೂ ಬರೆದು 
ಬೆಳಗ್ಗೆ ವ್ಯಾಪಾರಕ್ಕೆ ಬಂದ ಮಹಿಳೆಯರು ಮನೆಗೆ ವಲಯದಲ್ಲಿ ದುಡಿಯುತ್ತಿರುವ ಮಹಿಳೆಯರ ಕೊಂಡು ಹೋದರೂ ಏನೂ ಬದಲಾವಣೆ 
ಹೋಗುವುದು ಹಣ್ಣು ತರಕಾರಿಗಳು ಮುಗಿದ ಅಭಿವೃದ್ಧಿಗಾಗಿ ಸರ್ಕಾರವು ಅವರ ಆರ್ಥಿಕ ಮಾಡಿಲ್ಲ ” ಎಂದು ಹೇಳಿದರು. ಈ ಮಹಿಳೆಯರು 
ನಂತರವೇ . ಸ್ವಂತ ಕೆಲಸಗಳನ್ನು ಮಾಡಿಕೊಳ್ಳ ಸಬಲತೆಗಾಗಿ ಯೋಜನೆಗಳನ್ನು ಜಾರಿಗೊಳಿಸ ವ್ಯಾಪಾರದಲ್ಲಿ ತುಂಬ ಪರಿಣತರಾದರೂ , ಕಷ್ಟಪಟ್ಟು 
ಬೇಕೆಂದರೆ ವ್ಯಾಪಾರ ನಿಲ್ಲಿಸಿ ಬರಬೇಕಾಗುತ್ತದೆ. ಬೇಕೆಂದು ಹೇಳಿದೆ. 

ದುಡಿದರೂ ಇವರ ಶ್ರಮಕ್ಕೆ ತಕ್ಕ ಬೆಲೆ ಸಿಗುತ್ತಿಲ್ಲ. 
ಸಂಪಾದನೆಗೆ ಕುತ್ತು ಬರುವುದೆಂದು ಕಛೇರಿಯ ಬೀದಿ ಬದಿಯ ವ್ಯಾಪಾರಸ್ಥ ಮಹಿಳೆಯರು ಆಯಾ ದಿನದ ಹೊಟ್ಟೆ 
ಯಾವ ಕೆಲಸಗಳನ್ನು ಮಾಡಿಕೊಳ್ಳಲು ಹೋಗು ಐವತ್ತರಿಂದ ಅರವತ್ತು ವರ್ಷಗಳವರೆಗೆ ದುಡಿದರೂ ಯೋಚಿಸುವ ಸ್ಥಿತಿಯಲ್ಲಿರುವ ಈ ಮಹಿಳೆಯರಿಗೆ 
ವುದಿಲ್ಲ. ಸರ್ಕಾರಿ ಯೋಜನೆಗಳ ಬಗ್ಗೆ ತಿಳಿದೇ ಆರ್ಥಿಕ ಸುಸ್ಥಿರತೆಯನ್ನು ಪಡೆಯಲು ಸಾಧ್ಯವಾಗಿಲ್ಲ. ಕೆಲವೊಮ್ಮೆ ವ್ಯಾಪಾರಕ್ಕೆ ಹಾಕಿದ ಬಂಡವಾಳವೂ 
ಇಲ್ಲವೆಂದು ಹಲವು ಮಹಿಳೆಯರು ಹೇಳಿದ್ದಾರೆ. ಕುಟುಂಬದ ಎಲ್ಲ ಸದಸ್ಯರೂ ದುಡಿದು, ಸಮಾನವಾಗಿ ಸಿಗುವುದಿಲ್ಲ. ಮಾರಾಟವಾಗದೆ ಉಳಿದರೆ, ಹಣ್ಣು 
ಕೆಲವೊಮ್ಮೆ ತಿಳಿದಿದ್ದರೂ ಯೋಜನೆಗೆ ಅಗತ್ಯವಿರುವ ಜವಾಬ್ದಾರಿಗಳನ್ನು ಹಂಚಿಕೊಂಡರೆ ಮಾತ್ರ ತರಕಾರಿಗಳು ಬೇಗನೇ ಕೆಟ್ಟುಹೋಗುವುದರಿಂದ 
ಕಾಗದಪತ್ರಗಳಿರುವುದಿಲ್ಲ. ಹೀಗಾಗಿ ಇವರಲ್ಲಿ ಕುಟುಂಬ ನಿರ್ವಹಣೆ ಸುಲಭವಾಗುತ್ತದೆ. ಆದರೆ ವ್ಯಾಪಾರದಲ್ಲಿ ನಷ್ಟವಾಗುತ್ತದೆ. ನಷ್ಟ ಭರಿಸಲು ಮತ್ತೆ 
ಯೋಜನೆಗಳ ಫಲ ಪಡೆದಿರುವವರು ಕೆಲವೇ ಕುಟುಂಬವನ್ನು ಮಹಿಳೆಯರ ಹೆಗಲಿಗೆ ವಹಿಸಿ ವ್ಯಾಪಾರ ಮಾಡಲು ಮತ್ತೆ ಸಾಲ ಮಾಡುತ್ತಾರೆ. 
ಅನುಭವೀ ವ್ಯಾಪಾರಸ್ಥರು ಮಾತ್ರ ವ್ಯಾಪಾರಕ್ಕಾಗಿ, ಕುಟುಂಬದಿಂದ ಸಿಗುವ ಸವಲತ್ತುಗಳನ್ನು ಮಾತ್ರ ವ್ಯಾಪಾರದಲ್ಲಿನ ಅಸ್ಥಿರತೆ ಮತ್ತು ಮನೆಯ 
ಆರೋಗ್ಯ ಸಮಸ್ಯೆಗಳಿಗಾಗಿ ಅಗತ್ಯವಿರುವ ಹಣಕ್ಕಾಗಿ ನಿರಾಯಾಸವಾಗಿ ಪಡೆದುಕೊಳ್ಳಲು ಅನುವು ಮಾಡಿ ಜವಾಬ್ದಾರಿಗಳು ಈ ಮಹಿಳೆಯರ ಮಾನಸಿಕ 
ಹೆಚ್ಚಿನ ಬಡ್ಡಿದರ ಕೊಟ್ಟು ಬಡ್ಡಿ ವ್ಯಾಪಾರಿಗಳ ಬಳಿ ಕೊಡುವ ಪುರುಷಪ್ರಧಾನತೆಯು ಮಹಿಳೆಯರನ್ನು ಸ್ಥಿತಿಗಳ ಮೇಲೆ ಪರಿಣಾಮ ಬೀರಿವೆ. 
ಸಾಲ ತೆಗೆದುಕೊಳ್ಳುತ್ತಾರೆ. ಸಾಲಗಳನ್ನು ತೀರಿಸಲು ಇಬ್ಬಗೆಯ ಜವಾಬ್ದಾರಿಗೆ ಸಿಲುಕಿಸಿದೆ. ೨೫೦ * ಒಟ್ಟಾರೆಯಾಗಿ ಹೇಳಬೇಕೆಂದರೆ ಅಸಂಘಟಿತ 
ಮುಂಜಾನೆಯಿಂದ ಸಂಜೆಯವರೆಗೆ ಬಿಸಿಲು, ಮಳೆ, ಸಂದರ್ಶನಾರ್ಥಿಗಳ ಶೇ . ೭೫ರಷ್ಟು ಬೀದಿ ಬದಿ ವಲಯದಲ್ಲಿ ದುಡಿಯುತ್ತಿರುವ ಮುಸ್ಲಿಂ 
ಚಳಿಗಾಳಿಗಳನ್ನು ಲೆಕ್ಕಿಸದೇ ದುಡಿಯುತ್ತಾರೆ. ಅಧಿಕೃತ ವ್ಯಾಪಾರಸ್ಥ ಮಹಿಳೆಯರು ದಿನವಿಡೀ ವ್ಯಾಪಾರ ಮಹಿಳೆಯರಿಗೆ ಅನುಕೂಲವಾಗುವಂತಹ ಯೋಜನೆ 
ಬ್ಯಾಂಕುಗಳಲ್ಲಿ, ಹಣಕಾಸು ಸಂಸ್ಥೆಗಳಲ್ಲಿ ಸಾಲ ಮಾಡಿ, ಕುಟುಂಬವನ್ನೂ ನಿರ್ವಹಿಸುವುದಲ್ಲದೆ ಗಳನ್ನು ಸರ್ಕಾರ ರೂಪಿಸಿ ಅವರ ಸಾಮಾಜಿಕ 
ಪಡೆಯಲು ಇವರ ಬಳಿ ಆಧಾರಗಳಿಲ್ಲ. 

ಕೌಟುಂಬಿಕ ಹಿಂಸೆಯನ್ನು ಅನುಭವಿಸುತ್ತಾರೆ. ಆರ್ಥಿಕ ಸ್ಥಿತಿಗತಿಯನ್ನು ಸುಧಾರಿಸಲು ಶ್ರಮಿಸಬೇಕು. 
- ಬೀದಿ ಬದಿ ವ್ಯಾಪಾರದಲ್ಲಿ, ಮಾರಾಟ ಮಾಡುವ ಗಂಡಸರ ಕುಡಿತದ ಚಟವು ಕುಟುಂಬದ ಸಮಾಜಕ್ಕೆ ಸಹಕಾರಿಯಾಗಿರುವ ಈ ಮಹಿಳಾ 
ಮಹಿಳೆಯರು ಮತ್ತು ದಲ್ಲಾಳಿಗಳ ಪರಸ್ಪರ ನೆಮ್ಮದಿಯನ್ನು ಕೆಡಿಸಿದೆ. ಇಂತಹ ಕುಟುಂಬದಲ್ಲಿ ಶ್ರಮವನ್ನು ಗೌರವಿಸಬೇಕು. 
ಅವಲಂಬನೆ ಅವಶ್ಯಕ. ಆದ್ದರಿಂದ ಹೋಲ್‌ಸೇಲ್‌ ತಾಯಿಯ ದುಃಖವನ್ನು ಕಡಿಮೆ ಮಾಡಲು 
ವ್ಯಾಪಾರ ಮಾಡುವ ಬಾಗವಾನ ಸಮುದಾಯದ ಗಂಡುಮಕ್ಕಳು ಹತ್ತು ಹನ್ನೆರಡು ವರ್ಷಗಳಲ್ಲಿಯೇ 

ಹಮೀದಾಬಾನೂ ಅ, ಅಥಣಿ 
ಜನರು ಕಡಿಮೆ ಬೆಲೆಯಲ್ಲಿ ವಾಹನಗಳ ಸೌಲಭ್ಯ ಕೆಲಸಕ್ಕೆ ಹೋಗಲು ಆರಂಭಿಸಿದರೆ, ಹೆಣ್ಣುಮಕ್ಕಳು ಸಂಶೋಧನಾ ವಿದ್ಯಾರ್ಥಿನಿ, ಅಹಲ್ಯಾಬಾಯಿ ಮಹಿಳಾ 

ಅಧ್ಯಯನ ವಿಭಾಗ , ಅಕ್ಕಮಹಾದೇವಿ ಮಹಿಳಾ 
ಒದಗಿಸುವುದರಿಂದ ನೇರವಾಗಿ ವ್ಯಾಪಾರ ಮಾಡುವ 
ವುದರಿಂದ ನೇರವಾಗಿ ವ್ಯಾಪಾರ ಮಾಡುವ ಮನೆಯ ಕೆಲಸಗಳನ್ನು ನಿರ್ವಹಿಸುತ್ತಾ ತಾಯಿಗೆ 

ವಿಶ್ವವಿದ್ಯಾಲಯ , ವಿಜಯಪುರ | 
ಸ್ಥಳಕ್ಕೆ ಸರಕನ್ನು ತಲುಪಿಸುವುದು ಈ ಮಹಿಳೆಯರಿಗೆ ಸಹಾಯ ಮಾಡುತ್ತಾರೆ. ಆದರೆ ಶಿಕ್ಷಣದಿಂದ 
ಆಗಸ್ಟ್ ೨೦೧೮ - 

- ಹೊಸತು೩೫ 


ನಾಲ್ಕು ಗ್ರಹಗಳುಾ ಸಂಜೆಯ ಆಕಾಶದಲ್ಲಿ 


laps3 


ಉ 


1 ವೀಣಾ 


| ಕನ್ಯಾ 


_ ಶುಕ. 


ಚಿತ್ರಾ 


M 


ಸಂಜೆಯ ಆಕಾಶದಲ್ಲಿ ಕಾಣುವ ಶುಕ್ರದ ನಡುವೆ ಒಂದು ಸಂಪೂರ್ಣ ಗ್ರಹಣ ಉಂಟಾಗುತ್ತದೆ. 

ಸೌಂದರ್ಯವನ್ನು ಆಸಾದಿಸಲು ಇದು ಸುಸಮಯ . ೧೧ರ ನಂತರ ಸಂಜೆಯ ಆಕಾಶದಲ್ಲಿ ಕಾಣುವ ಚಂದ ನಾಲೂ ಗ್ರಹಗಳ 
ತೆಳ್ಳನೆಯ ಮೋಡಗಳಿದ್ದರೂ ಇದರ ಪ್ರಕಾಶ ಎದ . ಇದರ ಜೊತೆಗೆ 

ಪಕ್ಕ ಹಾದುಹೋಗುವ ದಿನಾಂಕಗಳನ್ನು ನೋಡಿಕೊಂಡು 
ಇನ್ನೂ ಮೂರು ಗ್ರಹಗಳೂ ಸಂಜೆಯ ಆಕಾಶದಲ್ಲಿ ಕಾಣುವ 

ಅವುಗಳನ್ನು ಗುರುತಿಸಬಹುದು. ಐದನೆಯ ಗ್ರಹ ಬುಧ 
ಅವಕಾಶ ಈಗ ದೊರಕಿದೆ. ಶುಕ್ರದಿಂದ ಸ್ವಲ್ಪವೇ 

* ತಿಂಗಳ ಕೊನೆಗೆ ಮುಂಜಾವಿನಲ್ಲಿ ಕಾಣುವುದು . 
ಮೇಲಕ್ಕೆ ಗುರುಗ್ರಹ ಕಾಣುತ್ತದೆ. ನೆತ್ತಿಯಿಂದ 

೨೬ರಂದು ಗರಿಷ್ಠ ಕೋನೋನ್ನತಿ, ಹೀಗೆ ಈ 
ಸ್ವಲ್ಪ ಪೂರ್ವಕ್ಕೆ ಶನಿ ಪೂರ್ವದ 

ತಿಂಗಳಲ್ಲಿ ಐದೂ ಗ್ರಹಗಳನ್ನು ನೋಡುವ 
ಅಂಚಿನಲ್ಲಿ ಮಂಗಳ ಕಾಣುತ್ತವೆ . 

ಗುರುತಿಸುವ ಅವಕಾಶಗಳಿವೆ. 
ಕಳೆದ ತಿಂಗಳ ಕೊನೆಯ ದಿನ 

ಆಗಸ್ಟ್ ತಿಂಗಳೆಂದ ಕೂಡಲೇ 
ಭೂಮಿಯಿಂದ ಕನಿಷ್ಠ ದೂರ 

ಸಪ್ತರ್ಷಿ ಮಂಡಲ ಉಲ್ಕಾವೃಷ್ಟಿ ಪರ್ಸಿಹೈಡ್ 
ದಲ್ಲಿದ್ದ ಮಂಗಳ ಈಗ ಬಹಳ 

ನೆನಪಾಗುವುದು. ಇದು ಎಲ್ಲ 
ಉಾಜಹಂಸ 
ಪ್ರಕಾಶಮಾನವಾಗಿದೆ. ಕಿತ್ತಲೆ 

ಹವ್ಯಾಸಿ ವೀಕ್ಷಕರೂ ಎದುರು 
ಬಣ್ಣದಿಂದ ಕಂಗೊಳಿಸುತ್ತಿದೆ. 

ಸಹದೇವ 

ನೋಡುವ ಘಟನೆ. ಆದರೆ 
೧೭ರಂದು ಶುಕ್ರ ಗರಿಷ್ಠ 

ನಮಗೆ ಭಾರತದಲ್ಲಿ 
ಎತ್ತರದಲ್ಲಿ ಕಾಣುವುದು. * ಭೀಮ 

ಯಾವಾಗಲೂ ಮಾನ್ಸೂನ್ 
ಶುಕ್ರ ಪೂರ್ವಕ್ಕೆ ಚಲಿಸು 

ಕಾರಣ ಇದರ ಪೂರ್ಣ 
ಗರುಡ 
ತದೆಂಬುದನ್ನು ತಿಳಿಯಲು 

ಪರಿಚಯವೇ ಆಗಿಲ್ಲ. 
ಅದರ ಸ್ಥಾನವನ್ನು ಗುರುತು 

ಜುಲೈ ತಿಂಗಳ ಕೊನೆಗೆ 
ಮಾಡಿಕೊಳ್ಳಿ. ಇದಕ್ಕೆ ಉರಗಧರ 

ಆರಂಭವಾಗುವ ಉಲ್ಕೆಗಳ 

ತುಲಾ 
ಸಮೀಪದ ಚಿತ್ರಾ ನಕ್ಷತ್ರವನ್ನು 

ಪತನ ಸುಮಾರು ೧೧ 
ಮಕರ : 
ಬಳಸಬಹುದು. ಗುರು ಮತ್ತು 

೧೨ರ ಹೊತ್ತಿಗೆ ಗರಿಷ್ಠ 
ಶುಕ್ರಗಳ ಅಂತರ ದಿನೇ ದಿನೇ 

ಮುಟ್ಟುವುದು, ಗಂಟೆಗೆ 
ಕಡಿಮೆಯಾಗುವುದು. ಇದಕ್ಕೆ 

೬೦ರಿಂದ ೭೦ ಉಲ್ಕೆಗಳು 
ಶುಕ್ರದ ಪೂರ್ವಾಭಿಮುಖ ಚಲನೆಯೇ 

ಬೀಳುವುವು. ಈ ಬಾರಿ ಇದು 
ಕಾರಣ. ಆದರೆ ಭೂಮಿ ತಿರುಗುತ್ತಿರು 

" . . - 1 / ಅಮಾವಾಸ್ಯೆ ಆಗಿರುವುದರಿಂದ 
ವುದರಿಂದ ಎಲ್ಲ ಕಾಯಗಳೂ (ಸೂರ್ಯ, 

ಚಂದ್ರದ ಬೆಳಕಿನ ಅಡಚಣೆಯೂ 
ಚಂದ್ರ ಮೊದಲ್ಗೊಂಡಂತೆ) ಪೂರ್ವದಲ್ಲಿ 

* ಇರುವುದಿಲ್ಲ. ಆದರೆ ಮೋಡಗಳು ಸ್ವಲ್ಪ ಬಿಡುವು 
ಹುಟ್ಟಿ ಪಶ್ಚಿಮದಲ್ಲಿ ಕಂಡುತ್ತವೆ ಎಂಬುದೂ ನಿಜ. 

ಕೊಡಬೇಕಷ್ಟೇ . 
ಹೀಗೆ ಪರಸ್ಪರ | 

- ಆಗಸ್ಟ್ ಖಗೋಳದಿನಚರಿ 
ವಿರುದ್ಧವಾದ ಎರಡು ೪ ಚಾಂದ್ರಮಾಸದ ಕೊನೆಯ ಪಾದ ( ಚಂದ್ರೋದಯ ನಡುರಾತ್ರಿಗೆ) 
ಚಲನೆಗಳನ್ನು ಪ್ರತ್ಯೇಕವಾಗಿ ೬ ರೋಹಿಣಿ- ಚಂದ್ರ ಜೋಡಿ* ( ಆಚ್ಛಾದನೆ ಭಾರತಕ್ಕೆ ಕಾಣುವುದಿಲ್ಲ) 
ಗುರುತಿಸಲು ಶುಕ್ರ ಸೂಕ್ತವಾದ ೯ಬುಧ - ಸೂರ್ಯ ಜೋಡಿ( ಯುತಿ) 
ಉದಾಹರಣೆ. 

೧೦ ಚಂದ್ರ - ಭೂಮಿ ನಡುವೆ ಕನಿಷ್ಠ ದೂರ 
- ೧೧ರಂದು ಅಮಾವಾಸ್ಯೆ ೧೧ ಅಮಾವಾಸ್ಯೆ - ಪಾರ್ಶ್ವ ಸೂರ್ಯಗ್ರಹಣ ( ಭಾರತಕ್ಕೆ ಕಾಣುವುದಿಲ್ಲ) 
- ಸೂರ್ಯಗ್ರಹಣವೂ ಇದೆ. ೧೨ - ೧೩ ಪರ್ಸಿಹೈಡ್ ಉಲ್ಕಾವೃಷ್ಟಿಯ ಗರಿಷ್ಠ ಚಟುವಟಿಕೆ * 
ಆದರೆ ಭಾರತಕ್ಕೆ ಗೋಚರಿಸು ೧೪ ಚಂದ್ರ - ಶುಕ್ರ ಜೋಡಿ* 
ವುದಿಲ್ಲ. ಕಳೆದ ತಿಂಗಳೂ ೧೭ ಚಂದ್ರ - ಗುರು ಜೋಡಿ; ಶುಕ್ರಗ್ರಹದ ಗರಿಷ್ಠಕೋನೋನ್ನತಿ * 
ಒಂದು ಸೂರ್ಯಗ್ರಹಣ ಇತ್ತು. ೧೮ ಚಾಂದ್ರಮಾಸದ ಮೊದಲ ಪಾದ ( ಚಂದ್ರಾಸ್ತ್ರ 

ಅತ್ತಿಗೆ) 
ಅದೂ ಪಾರ್ಶ್ವಗ್ರಹಣವೇ ೨೧ ಶನಿ - ಚಂದ್ರ ಜೋಡಿ* 
ಆಗಿತ್ತು. ಈ ಎರಡೂ ಪಾರ್ಶ್ವ ೨೩ ಚಂದ್ರ - ಭೂಮಿ ನಡುವೆ ಗರಿಷ್ಠ ದೂರ; ಮಂಗಳ - ಚಂದ್ರ ಜೋಡಿ 
ಗ್ರಹಣಗಳ ನಡುವೆ ಒಂದು ೨೬ ಹುಣ್ಣಿಮೆ; ಬುಧಗ್ರಹದ ಗರಿಷ್ಠಕೋನೋನ್ನತಿ* 
ಚಂದ್ರಗ್ರಹಣ ಉಂಟಾಗಿತ್ತು. ೨೮ ಮಂಗಳದ ಹಿನ್ನಡೆ ಮುಕ್ತಾಯ 
ಹೀಗೆ ಮೂರು ಗ್ರಹಣಗಳು 

( *ಛಾಯಾಗ್ರಹಣಕ್ಕೆ ಸದವಕಾಶ ) 
ಒಟ್ಟಾಗಿ ಬರುವುದು ಅಪರೂಪ 
ಆಗಸ್ಟ್ ೧೫ರ ಸಂಜೆ ಗುರು ಮತ್ತು ಶುಕ್ರಗಳ ವೇನಲ್ಲ . ಹಾಗೆ ಬಂದಾಗಲೆಲ್ಲ 

ಡಾ | ಬಿ . ಎಸ್ . ಶೈಲಜಾ 
ನಡುವೆ ಚಂದ್ರ 

ಎರಡು ಪಾರ್ಶ್ವ ಗ್ರಹಣಗಳ ಜವಾಹರಲಾಲ್ ನೆಹರು ತಾರಾಲಯ ಹೈಗೌಂಡ್ಸ್ , ಬೆಂಗಳೂರು - ೫೬೦ ೦೦೧ 


ಹೊಸತು೩೬ - 


- ಆಗಸ್ಟ್ ೨೦೧೮ 


ಕಡಲ ಕಿನಾರೆಯ 
ಕಾಯಕಜೀವಿ ಪರಶುರಾಮ 


ಸಮುದ್ರ ಎಂಬ ಪ್ರಾಕೃತಿಕ ಸೌಂದರ್ಯದ ತಾಣ ಹಲವು ಬಾರಿ ಭಯ ಗಮನಿಸಿದೆ. ಆತನ ಚಲನವಲನಗಳು ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದವು. 
ಆತಂಕಗಳನ್ನು ಸೃಷ್ಟಿಸಿದರೂ ಮಾನವ ಎಂತಹ ಪ್ರತಿಕೂಲ ಪರಿಸರದಲ್ಲೂ ತನ್ನ ಏಕೆಂದರೆ ಆತನೇನೂ ಕಪ್ಪೆಚಿಪ್ಪು ಆಯ್ತು ಸಂಗ್ರಹಿಸುತ್ತಿರಲಿಲ್ಲ. ಬೇರೊಂದು 
ನೆಲೆಯೂರಲು ಕಲಿತು ಯಶಸ್ವಿಯಾಗಿದ್ದಾನೆ ಎಂಬುದು ವಾಸ್ತವ. ಮಾನವ ವಿಚಿತ್ರವಾದ ಕೆಲಸವನ್ನು ಅತ್ಯಂತ ತನ್ಮಯರಾಗಿ ಶ್ರದ್ದೆ ಆಸ್ಥೆಗಳಿಂದ ಕೈಗೊಂಡಿದ್ದರು. 
ಸಮಾಜ ಪ್ರಕೃತಿಯ ಲಾಭವನ್ನು ಪಡೆದು ಅದರ ಜೊತೆಜೊತೆಗೇ ಬೆಳೆದುಬಂದಿದೆ. ಕಡಲ ತಡಿಯಲ್ಲಿ ಪ್ಲಾಸ್ಟಿಕ್ ಹಗ್ಗ 
ಕರಾವಳಿ ಪ್ರದೇಶದಲ್ಲಿ ಕಡಲು ಕುಪಿತಗೊಂಡ ಯಾವುದೇ ಭಯಂಕರ ವೃದ್ದರು ಕಡಲ ತೀರದಲ್ಲಿ ಬಿದ್ದಿರುವ ಪ್ಲಾಸ್ಟಿಕ್ ವೈರ್ ಎಂಬ ಚಿಂದಿಯನ್ನು 
ಸಂದರ್ಭದಲ್ಲೂ ಜನಜೀವನ ಸ್ತಬ್ದಗೊಂಡಿಲ್ಲ. ಬದಲಿಗೆ ಕಡಲ ತಡಿ ಬರದ ಆಯ್ದು ತಮ್ಮ ಗೋಣಿಚೀಲಕ್ಕೆ ತುಂಬಿಸಿಕೊಳ್ಳುತ್ತಿದ್ದರು. ಅಂದಹಾಗೆ ಸಮುದ್ರ 
ಬಯಲುನಾಡಿನ ಬಡಜನರಿಗೂ ಸಾಕಷ್ಟು ಉದ್ಯೋಗ ಕಲ್ಪಿಸಿ ಅವರ ಹೊಟ್ಟೆ ತಟದಲ್ಲಿ, ಅದರಲ್ಲೂ ಪ್ರವಾಸಿ ಕೇಂದ್ರವಾಗಿರುವ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಬಾಟ್ಲಿಗಳನ್ನು 
ಹೊರೆದಿದೆ. ಜಲಚರಗಳ ಜೊತೆಗಿನ ಮನುಷ್ಯನ ಅವಿನಾಭಾವ ಸಂಬಂಧವಂತೂ ಊಹಿಸಿಕೊಳ್ಳಬಹುದು, ಆದರೆ ಪ್ಲಾಸ್ಟಿಕ್ ವೈರ್ ಹೇಗೆ ಎಂದುಕೊಂಡೀರಾ? ಹೌದು, 
ವಿಶೇಷವೇ . ವಿಧವಿಧವಾದ ಮೀನುಗಳಿಗೂ ಜನರ ಬದುಕಿಗೂ ಕಾಲಾನುಕ್ರಮದಲ್ಲಿ ಸಮುದ್ರದಲ್ಲಿ ಮೀನು ಹಿಡಿಯಲು ಬೀಸುವ ಬಲೆ ಮತ್ತು ಕಟ್ಟುವ ಹಗ್ಗಗಳು 
ಪ್ರತ್ಯಕ್ಷ ಹಾಗೂ ಪರೋಕ್ಷ ನಂಟು ಏರ್ಪಟ್ಟಿರುವುದು ನಿಸರ್ಗ ಮತ್ತು ಮನುಷ್ಯನ ಪ್ಲಾಸ್ಟಿಕ್ಕದಾಗಿದ್ದು, ಮೀನುಗಾರರು ತಾವು ಹಿಡಿದ ಮೀನುಗಳನ್ನು ಸಣ್ಣ ಮತ್ತು 
ನಡುವಿನ ಸಾಮಾಜಿಕ - ಆರ್ಥಿಕ ಸಂಬಂಧಗಳಿಗೆ ಸಾಕ್ಷಿಯಾಗಿದೆ. ಕಡಲ ಮಧ್ಯಮಗಾತ್ರದ ದೋಣಿಗಳಲ್ಲಿ ದಡಕ್ಕೆ ತಂದಿಳಿಸುವಾಗ ತುಂಡಾಗಿ ಬೀಳುವ 
ಕಿನಾರೆಯು ವೈವಿಧ್ಯಮಯ ಬದುಕಿನ ಜೀವಂತಿಕೆಯ ಸಂಕೇತವಾಗಿದೆ. 

ಹಗ್ಗಗಳು ಸಾಕಷ್ಟು ಪ್ರಮಾಣದಲ್ಲಿ ಮರಳ ಮೇಲೆ ಬಿದ್ದಿರುತ್ತವೆ . ಅಲ್ಲದೆ ಮೀನು 
ಇತ್ತೀಚೆಗೆ ನಾನು ಒಂದು ಕಡಲ ತಡಿಯ ಮರಳಿನ ಮೇಲೆಸೂರ್ಯೊದಯದ ಹಿಡಿಯುವಾಗ ಸಮುದ್ರದೊಳಗೆ ಕಲ್ಲಿಗೆ ಸಿಕ್ಕಿ ಕತ್ತರಿಸಲ್ಪಡುವ ಹಗ್ಗದ ತುಂಡುಗಳು 
ಸಾಗರದ ಅಲೆಗಳನ್ನು ಸವಿಯುತ್ತಾ ಕುಳಿತಿದ್ದೆ . ಅಲ್ಲಿ ಹೆಚ್ಚೇನೂ ಜನಸಂದಣಿ ಅಲೆಗಳ ಜೊತೆಕೊಚ್ಚಿಕೊಂಡು ಸಮುದ್ರ ತೀರಕ್ಕೆ ಬಂದು ಸಂಗ್ರಹವಾಗುವುದುಂಟು. 
ಇರಲಿಲ್ಲ. ವೃದ್ದರೊಬ್ಬರು ಮರಳಿನ ಹಾಸಿನಲ್ಲಿ ತನ್ಮಯತೆಯಿಂದ ಅದೇನನ್ನೋ ಪ್ರಕೃತಿ ಎಂದೂ ತನಗೆ ಸೇರದ ಕೃತಕ ವಸ್ತುಗಳನ್ನು ತನ್ನೊಡಲಿಗೆ 
ಅರಸುತ್ತಾ ಅತ್ತಿಂದಿತ್ತ ಓಡಾಡುತ್ತಲಿದ್ದರು. ಎರಡು ದಿನಗಳಿಂದ ಅಲ್ಲೇ ತಂಗಿದ್ದ ಸೇರಿಸಿಕೊಳ್ಳುವುದಿಲ್ಲ, ಆದರೆ ಮನುಷ್ಯ ಮಾತ್ರ ತನ್ನದಲ್ಲದ ವಸ್ತುಗಳನ್ನೂ ತನಗೂ 
ನಾನು ಆತನನ್ನು ಹಿಂದಿನ ಸಂಜೆಯಾಗಲೀ ಮಧ್ಯಾಹ್ನವಾಗಲೀ ಕಂಡಿರಲಿಲ್ಲ. ನನ್ನ ಬೇಕು, ತನ್ನ ಮುಂದಿನ ಪೀಳಿಗೆಗಳಿಗೂ ಬೇಕೆಂದು ದುರಾಸೆಯಿಂದ 
ಕಣ್ಣ ರೆಪ್ಪೆಗಳು ಒಂದಕ್ಕೊಂದು ತಾಗದಂತೆ ಅಲೆಗಳ ಏರಿಳಿತದ ಜೊತೆಗೆ ಈತನ ಕೂಡಿಟ್ಟುಕೊಳ್ಳುವುದು. ಹಾಗಾಗಿ ಬಹುತೇಕ ಪ್ಲಾಸ್ಟಿಕ್ ಹಗ್ಗಗಳು ಸಮುದ್ರ ತೀರದಲ್ಲಿ 
ಓಡಾಟದ ವೇಗದ ಮೇಲೆ ನನ್ನ ದೃಷ್ಟಿ ನೆಲೆಸಿತು. ನನ್ನ ದೀರ್ಘ ಮೌನ ಮುರಿಯುವ ಬಂದು ಸೇರುತ್ತವೆ. ಅವು ಅಲ್ಲಿಯೇ ಉಳಿದುಬಿಟ್ಟರೆ ಈಗಾಗಲೇ ಕಡಲ್ಗೊರೆತದಿಂದ 
ಮನಸ್ಸಾಯಿತು. ಮೂಟೆ ಹೊತ್ತಿದ್ದ ಆ ವೃದ್ಧ ಏನು ಮಾಡುತ್ತಿದ್ದಾರೆಂದು ಕೊಂಚ ತತ್ತರಿಸಿರುವ ಕರಾವಳಿಗೆ ಮತ್ತೊಂದು ಅಪಾಯ ಕಟ್ಟಿಟ್ಟ ಬುತ್ತಿ. 

ನಿವೃತ್ತಿ ಇಲ್ಲ, ವೃದ್ಧಾಪ್ಯದ ಸುಖ ಕಂಡಿಲ್ಲ 

- ಈ ವೃದ್ದನ ಕಾಯಕವೇ ಪ್ಲಾಸ್ಟಿಕ್ ಹಗ್ಗಗಳನ್ನು ಆಯ್ದು, ಅವುಗಳನ್ನು ಒಯ್ದು 
ಕಡಲ ತೀರದಲ್ಲಿ ಬಿದ್ದಿರುವ ಚಿಂದಿ ಅಂಗಡಿಗೆ ಮಾರಾಟ ಮಾಡುವುದು. ಅದನ್ನು ಅಲ್ಲಿ ತೂಕದ ಲೆಕ್ಕದಲ್ಲಿ 
ಪ್ಲಾಸ್ಟಿಕ್ ವೈರ್ ಎಂಬ 

ಕೊಳ್ಳಲಾಗುತ್ತದೆ. ಈತನ ಹೆಸರು ಪರಶುರಾಮ , ದುಡಿಯುವ ಜನರ ಬದುಕು ಎಷ್ಟು 
ಚಿಂದಿಯನ್ನು ಆಯ್ದು ವಿಚಿತ್ರವೋ ಅಷ್ಟೇ ಚಲನಶೀಲ. ಅವರ ಬದುಕಿನ ಹಾದಿ ಸಮುದ್ರದ 
ತಮ್ಮ ಗೋಣಿಚೀಲಕ್ಕೆ 

ಅಲೆಗಳಂತೆಯೇ ಏರಿಳಿತಗಳನ್ನು ಕಂಡಿರುತ್ತವಾದರೂ ಎಂದೂ ಅವರು ಎತ್ತರದ 
ತುಂಬಿಸಿಕೊಳ್ಳುತ್ತಿರುವ 

ಅಲೆಯನ್ನು ತಲುಪಲಾರರು. ಪರಶುರಾಮ ಅವರ ವಯಸ್ಸು ಎಷ್ಟೆಂದು ಕೇಳಿದರೆ 
ಪರಶುರಾಮ . 

ಗೊತ್ತಿಲ್ಲ ಎಂಬ ಮೂಕ ಸಂಜ್ಞೆಯ ಉತ್ತರ ಅವರದ್ದು. ಅವರ ಚರ್ಮವನ್ನು 
ಗಮನಿಸಿದರೆ ಬಹುಶಃ ೬೦ರಿಂದ ೬೫ ವರ್ಷಗಳ ಆಸುಪಾಸಿನಲ್ಲಿರಬಹುದು. ಚಿಂದಿ 
ಆಯುವ ಪರಶುರಾಮ ಚಿಂದಿ ಬಟ್ಟೆಯನ್ನೇ ಉಡುತ್ತಾರೆ. ಇಂತಹದ್ದೇ ದಿರಿಸು 
ತೊಡಿರೆಂದು ಪ್ರೀತಿಯಿಂದ ಹೇಳಲು, ಕೇಳಲು ಯಾರೂ ಇಲ್ಲ. ಇನ್ನು ಈತ 
“ ಪುರುಷ ” ರಾಮನಾದ್ದರಿಂದ ತುಂಡುಬಟ್ಟೆ ಧರಿಸುವ ಸ್ವಾತಂತ್ರ್ಯವನ್ನೂ ಸಮಾಜ 
ಹುಟ್ಟಿನಿಂದಲೇ ಉಚಿತವಾಗಿ ನೀಡಿದೆ! ಇಲ್ಲಿ ಅದನ್ನು ಸ್ವಾತಂತ್ರ್ಯ ಎಂದು ಹೇಳಲು 
ಆಗದಾದರೂ ಅವರ ಬದುಕು ಬಡತನದ, ನಿರ್ಗತಿಕ ಪರಿಸ್ಥಿತಿಯ ಚಿತ್ರಣವಾಗಿದೆ. 
ತಮ್ಮ ಕಾಯಕದ ಅವಿಭಾಜ್ಯ ಅಂಗವೆಂಬಂತೆ ಚಡ್ಡಿಯ ಜೇಬಿನಿಂದ ಬಿಗಿದ ಪ್ಲಾಸ್ಟಿಕ್ 
ಚೀಲವೊಂದನ್ನು ಬಿಚ್ಚಿ ಬಾಯಿ ತುಂಬ ತಂಬಾಕು ತುಂಬಿಕೊಳ್ಳುವ 
ಪರಶುರಾಮರನ್ನು , “ತಂಬಾಕು ಏಕೆ ಹಾಕಿಕೊಳ್ಳುತ್ತೀರಿ” ಎಂದು ಪ್ರಶ್ನಿಸಿದರೆ, 
“ ಹಾಕದಿದ್ದರೆ ಹಲ್ಲು ಝುಂಗುಡುತ್ತದೆ ” ಎಂಬ ಸಿದ್ದ ಉತ್ತರ ಅವರಿಂದ 
ದೊರೆಯುತ್ತದೆ. ಎಂದೂ ಬ್ರಶ್ಯು ಪೇಸ್ಸು ಕಂಡಿರದ ಅವರ ಹಲ್ಲುಗಳಿಗೆ 


ಜ್ಯೋತಿ ಎ. 


ಆಗಸ್ಟ್ ೨೦೧೮ 


ಹೊಸತು೩೭ 


ಸ್ವಾಭಾವಿಕವಾಗಿ ಅದೆಷ್ಟು ಶಕ್ತಿ ಇದೆಯೇನೋ ಎನಿಸಿ ತಮ್ಮ ಗೋಣಿಚೀಲವನ್ನು ಹೆಗಲಿಗೇರಿಸಿ ಕಡಲ ತಂಗುವುದಾಗಿ ಹೇಳಿದರು. ಬಹುಶಃ ಅದಕ್ಕೂ ಅಲ್ಲ 
ಅಚ್ಚರಿಯಾಗುತ್ತದೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಈ ತೀರದಲ್ಲಿ ಪಾದವೂರುತ್ತಾರೆ. ಮಧ್ಯಾಹ್ನ ೧೨ರಿಂದ ೧ ಮೊತ್ತದ ಬಾಡಿಗೆ ಕೊಡಬೇಕೇನೋ ! ಮನುಷ್ಯರು 
ಇಳಿವಯಸ್ಸಿನಲ್ಲಿಯೂ ಜೀವಿಸಲು ಕೈಗೊಂಡಿರುವ ಗಂಟೆಯೊಳಗೆ ಕೆಲಸ ಮುಗಿಸಿ ಮೂಟೆಗಳನ್ನು ಪ್ರಕೃತಿಯಷ್ಟು ಧಾರಾಳರಲ್ಲ ನೋಡಿ, ದುರುಳರೇ 
ಅವರ ಸಾಹಸವನ್ನು ಕಂಡು ಬೆರಗಾಗಿ ಅವರ ಬಗ್ಗೆ ತುಂಬಿಸಿ ಸುಮಾರು ಒಂದೂವರೆ - ಎರಡು ಕಿ. ಮೀ . ಅವರು. ಬಡತನವನ್ನೂ , ಅಸಹಾಯಕತೆಯನ್ನೂ 
ಧನ್ಯತಾಭಾವ ಮೂಡದಿರಲಿಲ್ಲ. ಈ ವ್ಯವಸ್ಥೆಯೊಳಗೆ ದೂರದಲ್ಲಿರುವ ಚಿಂದಿ ವ್ಯಾಪಾರಿಗೆ ಮಾರಾಟ ಶೋಷಣೆ ಮಾಡುವುದು ನಮಗೆ ಈ 
ಬಡ, ನಿರ್ಗತಿಕ ದುಡಿಯುವ ವರ್ಗಕ್ಕೆ ನಿವೃತ್ತಿ ಮಾಡುತ್ತಾರೆ. ಅವರು ಹೇಳುವ ಪ್ರಕಾರ ದಿನವೊಂದಕ್ಕೆ ಬಂಡವಾಳಶಾಹಿ ವ್ಯವಸ್ಥೆ ಕಲಿಸಿಕೊಟ್ಟಿರುವ ಘೋರ 
ಎಂಬುದಿಲ್ಲ, ವೃದ್ಧಾಪ್ಯದ ಸುಖವೂ ೨೦೦ ರೂ . ಗಳಿಂದ ೫೦೦ ರೂ . ಗಳವರೆಗೆ ಪಾಠ! ಅವರ ಪತ್ನಿಯ ಬಗ್ಗೆ ವಿಚಾರಿಸಿದಾಗ, ಒಂದು 
ಅನುಭವಿಸಲಾಗುವುದಿಲ್ಲ; ಶಾಶ್ವತವಾಗಿ ಸಂಪಾದಿಸುತ್ತಾರೆ, ಆದರೆ ಸದಾಕಾಲ ಒಂದೇ ರೀತಿ ರೀತಿಯ ಅನಾಸಕ್ತಿ ತೋರಿದರು. ಊರಲ್ಲೇ 
ಕಣ್ಮುಚ್ಚಿದಾಗಲೇ ಶರೀರಕ್ಕೆ ವಿಶ್ರಾಂತಿ... 

ಇರುವುದಿಲ್ಲ. ಮಳೆಗಾಲದಲ್ಲಿ ಮೀನುಗಾರಿಕೆ ಬಿಟ್ಟಿದ್ದೀನಿ, ಮಕ್ಕಳಿಲ್ಲ ಎಂಬ ಉದಾಸೀನದ 
ದುಡಿಯುವ ಜನರೇ ಹೊರತು ವ್ಯಾಪಾರಿಗಳಲ್ಲಿ ನಿಷೇಧವಾದಾಗ ಇವರ ಕಸುಬಿಗೆ ಹೊಡೆತ ಮಾತನಾಡಿದಾಗ ನಾನಾದರೂ , ಇದು ನನ್ನ ಪರಿಧಿಗೆ 

ಪರಶುರಾಮ ಮೂಲತಃ ಬಾಗಲಕೋಟೆಯ ಬೀಳುವುದು ನಿಶ್ಚಿತ. ಒಂದೊಂದು ದಿನ ಒಂದು ಸೇರಿದ್ದಲ್ಲ ಎಂದುಕೊಂಡು ಮಾತು ಹೊರಳಿಸಿದೆ. 
ಒಂದು ಕುಗ್ರಾಮದವರು. ಸ್ವಂತ ಊರಿನಲ್ಲಿ ಮೂಟೆ ಹಾಗಿರಲಿ , ಅರ್ಧ ಮೂಟೆಯೂ ಚಿಂದಿ ವೈಯಕ್ತಿಕ ವಿಷಯಗಳು ಕೆಲವೊಮ್ಮೆ ಸಾಮಾಜಿಕವಾಗಿ 
ಮಳೆಯಿಲ್ಲದೆ ಉದ್ಯೋಗವನ್ನರಸಿ ಇಲ್ಲಿಗೆ ವಲಸೆ ಸಿಗುವುದಿಲ್ಲ. ಇವರ ಕೆಲಸ ಲಾಟರಿ ಇದ್ದಂತೆ. ಪರಿಣಾಮ ಬೀರುತ್ತವೆ, ಸಾಮಾಜಿಕ ವಿಷಯಗಳು 
ಬಂದ ಸಹಸ್ರಾರು ಕಾರ್ಮಿಕರಲ್ಲಿ ಇವರೂ ಒಬ್ಬರು. ಹೊಡೆದರೆ ಬಂಪರ್, ಇಲ್ಲವಾದರೆ ಖಾಲಿ ಹೊಟ್ಟೆ, ವ್ಯಕ್ತಿಗಳ ಮೇಲೆ ಪರಿಣಮಿಸುತ್ತವೆ. ಆತ ಪರಶುರಾಮನ 
ಹತ್ತು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದ ಈ ಕರಾವಳಿ ಜೊತೆಗೆ ಸಹೋದ್ಯೋಗಿಗಳ ಪೈಪೋಟಿಬೇರೆ! ಆದರೆ ಅವತಾರವೋ ಶ್ರೀರಾಮನ ಅಪರಾವತಾರವೋ 
ನಗರಕ್ಕೆ ಬಂದು ಒಬ್ಬ ಮೇಸ್ತಿಯ ಕೈ ಕೆಳಗೆ ಪೈಂಟಿಂಗ್ ಇವರಾರೂ ತಮ್ಮ ವೃತ್ತಿಯಲ್ಲಿ ಮತ್ತರಕ್ಕೆ ಸ್ಥಳ ನೀಡಿಲ್ಲ, ಅಥವಾ ಶುದ್ದ ದುಡಿಯುವ ವರ್ಗದ ಸಂಕೇತವೋ 
ಕೆಲಸಕ್ಕೆ ನಿಲ್ಲುತ್ತಾರೆ. ಹೊಸ ಸಂಪ್ರದಾಯವೇನಲ್ಲ ಅವರವರೇ ಕಡಲುದ್ದಕ್ಕೂ ಪ್ರದೇಶಗಳನ್ನು ಎಂಬ ಗೊಂದಲದಲ್ಲಿ ಸುಮ್ಮನಾದೆ. 
ಎಂಬಂತೆ ಆ ಮೇಸ್ತಿ ಇವರಿಂದ ಕೆಲಸ ಪಡೆದ ನಂತರ ಗುರುತಿಸಿಕೊಂಡು ಹಂಚಿಕೆ ಮಾಡಿಕೊಂಡಂತೆ ತಮ್ಮ ಶ್ರಮಿಕರ ಕಾಯಕ ಸಂಸ್ಕೃತಿಯೇ ಮಾನವ 
ಒಂದು ದಿನ ಇದ್ದಕ್ಕಿದ್ದಂತೆ ಕೆಲಸವಿಲ್ಲವೆಂದು ಕಸುಬು ಮುಂದುವರಿಸಿಕೊಂಡಿದ್ದಾರೆ. ಏಕೆಂದರೆ ಸಮಾಜದ ಜೀವಾಳ 
ಹೇಳುತ್ತಾ ಹೊರಗಟ್ಟುತ್ತಾನೆ. ಆಗ ಇವರು ಸಮುದ್ರ ಇವರು ದುಡಿಯುವ ಜನರೇ ಹೊರತು ಪರಶುರಾಮ ಅವರನ್ನು ಕಂಡಾಗ ನನಗೆ 
ತೀರದಲ್ಲಿ ಹುಡುಕಾಟದಲ್ಲಿದ್ದಾಗ ಇತರ ಕೆಲವರು ವ್ಯಾಪಾರಿಗಳಲ್ಲ! ಎಲ್ಲರನ್ನೂ ಒಳಗೊಳ್ಳುವ, ಜೀವಪರ ಅರ್ನೆಸ್ಟ್ ಹೆಮ್ಮಿಂಗ್ ವೇ ಅವರ “ಓಲ್ಡ್ ಮ್ಯಾನ್ 
ಚಿಂದಿ ಆಯುವುದನ್ನು ಕಂಡು ತಾವೂ ಆ ಮನಸ್ಥಿತಿಯ ಶ್ರಮಿಕ ವರ್ಗದ ಹೆಗ್ಗುರುತು ಇವರು. ಆಂಡ್ ದಿ ಸೀ ಕಾದಂಬರಿಯಲ್ಲಿನ ವೃದ್ದ 
ಕಾಯಕಕ್ಕಿಳಿಯುತ್ತಾರೆ. ಹೀಗೆ ಆರು ವರ್ಷಗಳಿಂದ ಸಹಜವಾಗಿ ಪರಶುರಾಮ ಅವರ ಕುಟುಂಬ ಸಾಂಟಿಯಾಗೊ ಪದೇಪದೇ ನೆನಪಾದ. 
ಈ ಕಸುಬನ್ನು ಮುಂದುವರಿಸಿಕೊಂಡು ಬಂದಿರುವ ಮತ್ತು ವಾಸ್ತವ್ಯದ ಬಗ್ಗೆ ವಿಚಾರಿಸಿದೆ. ಚಿಂದಿ ಸಾಂಟಿಯಾಗೊ ಒಂದು ಮೀನಾದರೂ ಹಿಡಿದು 
ಪರಶುರಾಮ ಬೆಳಿಗ್ಗೆ ಸೂರ್ಯಮೂಡುವ ಮೊದಲೇ ಅಂಗಡಿಯ ಶೆಡ್‌ನ ಒಂದು ಮೂಲೆಯಲ್ಲಿ ತರಲೇಬೇಕೆಂಬ ಛಲದಿಂದ ಪಣತೊಟ್ಟು ದಿನಗಟ್ಟಲೆ 

ಸಮುದ್ರದ ಮೇಲೆ ಪರಿಶ್ರಮ ಪಟ್ಟರೆ, ಈ ಪರಶುರಾಮ 

ತನ್ನ ಚಿಂದಿ ಮೂಟೆತುಂಬಿಸಲು ಸಮುದ್ರದ ತೀರದಲ್ಲಿ 
ಓದುಗರಲ್ಲೊಂದು ವಿಶೇಷ ಮನವಿ 

ಪ್ಲಾಸ್ಟಿಕ್ ಹಗ್ಗಗಳನ್ನು ಹುಡುಕುವುದರಲ್ಲಿ 

ನಿರತರಾಗಿದ್ದಾರೆ. ಇಬ್ಬರಿಗೂ ಈ ಇಳಿ ವಯಸ್ಸಿನಲ್ಲಿಯೂ 
ಹೊಸತು ಪತ್ರಿಕೆ ಜಾಹಿರಾತುಗಳಿಗಿಂತ ಗಿ ಚಂದಾದಾರರ ಮೇಲೆ ಅವರವರ ಬದುಕಿನ ಬಂಡಿ ಸಾಗಿಸುವುದೇ ಒಂದು 
ಅವಲಂಬಿಸಿರುವುದರಿಂದ ಅದು ಆರ್ಥಿಕವಾಗಿ ಇನ್ನೂ ಸ್ವಾವಲಂಬಿಯಾಗಿಲ್ಲ. ಆದುದರಿಂದ 

ಮಹತರ ಸವಾಲು. ಇಂತಹ ಪರಶುರಾಮರು ಇನೂ 
ಆರ್ಥಿಕ ಬೆಂಬಲ ನೀಡುವ ಪ್ರಾಯೋಜಕರ ನೆರವಿನ ಅಗತ್ಯವಿದೆ. ಕನಿಷ್ಠ ರೂ . ೫೦೦೦ / - ಹಣ 

ಕೋಟ್ಯಂತರ ಮಂದಿ , ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು 
ಪಾವತಿಸಿ ಪ್ರಾಯೋಜಕರಾಗುವವರ ಹೆಸರನ್ನು ಪತ್ರಿಕೆಯಲ್ಲಿ ಪ್ರಕಟಿಸಲಾಗುವುದು. 

ಎಲ್ಲೋ ಮಣ್ಣಾಗುತ್ತಿದ್ದಾರೆ. ಇವರು ಸಮಾಜದ ಕಣ್ಣಿಗೆ 

ಅಗೋಚರವಾಗಿದ್ದಾರೆ. ಈ ಶ್ರಮಿಕರಿಗೆ ಅಗತ್ಯವಾದ 
ಹಾಗೆಯೇ , ಅವರು ಸೂಚಿಸುವ ಯಾವುದಾದರೂ ಇಬ್ಬರು ವ್ಯಕ್ತಿಗಳಿಗೆ / ವಿಳಾಸಗಳಿಗೆ 

ಕನಿಷ್ಠಮೂಲಭೂತ ಸವಲತ್ತುಗಳನ್ನೂ ಒದಗಿಸಲಾರದ 
ತಲಾ ಮೂರು ವರ್ಷಗಳ ಅವಧಿಗೆ ಹೊಸತು ಪತ್ರಿಕೆಯನ್ನು ಉಚಿತವಾಗಿ 

ಅವ್ಯವಸ್ಥೆ ನಮ್ಮದಾಗಿದೆ. ಬಯಲುಸೀಮೆಯಲ್ಲಾದರೂ 
ಕಳಿಸಲಾಗುವುದು ( ಅಥವಾ ನಾಲ್ಕು ವ್ಯಕ್ತಿಗಳಿಗೆ ತಲಾ ಒಂದು ವರ್ಷ), ಹಿತೈಷಿಗಳು 

ರಾಷ್ಟ್ರೀಯ ಗ್ರಾಮೀಣಉದ್ಯೋಗ ಖಾತರಿ ಯೋಜನೆ 
ಈ ರೀತಿ ಪ್ರಾಯೋಜಕರಾಗುವ ಮೂಲಕ ಪತ್ರಿಕೆ ಆರ್ಥಿಕವಾಗಿ ಸದೃಢಗೊಳ್ಳಲು 

ಸಮರ್ಪಕವಾಗಿ ಜಾರಿಯಾಗಿದ್ದರೆ ಇವರಂತಹ 
ಸಹಾಯವಾಗುವುದು. 

ಕಾರ್ಮಿಕರು ವೃದ್ದಾಪ್ಯವನ್ನು ಏಕಾಂಗಿಯಾಗಿ, 
ನಮ್ಮ ಓದುಗರು ಸ್ವತಃ ಪ್ರಾಯೋಜಕರಾಗಬಹುದು ಅಥವಾ ಅಂತಹವರನ್ನು ಗುರುತಿಸಿ ಪರಿಚಯವಿಲ್ಲದ ಸ್ಥಳಗಳಲ್ಲಿ, ಗುರುತಿಲ್ಲದಂತೆ 
ಅವರು ಪ್ರಾಯೋಜಕರಾಗುವಂತೆ ಪ್ರೇರೇಪಿಸಬಹುದು. ಪ್ರಾಯೋಜಕರಾಗಬಹುದಾದ ಅಭದ್ರತೆಯಿಂದ ಕಳೆಯಬೇಕಿರಲಿಲ್ಲ. ಏನೇ ಆಗಲಿ, 
ಸಮಾನಮನಸ್ತರ ಹೆಸರು , ವಿಳಾಸ ತಿಳಿಸಿದಲ್ಲಿ ನಾವೇ ಅವರನ್ನು ಸಂಪರ್ಕಿಸುತ್ತೇವೆ. 

ದುಡಿಯುವ ಜನರ ಈ ಕಾಯಕ ಸಂಸ್ಕೃತಿಯೇ 
ಈ ನಿಟ್ಟಿನಲ್ಲಿ ನಮ್ಮ ಓದುಗರು ಹೆಚ್ಚಿನ ಮುತುವರ್ಜಿ ವಹಿಸಿ ಪತ್ರಿಕೆಯ ಬೆಳವಣಿಗೆಗೆ ಮಾನವ ಸಮಾಜದ ಜೀವಾಳ. ಇವರೇ ಯಾವುದೇ 
ನೆರವಾಗಬೇಕೆಂದು ನಮ್ಮ ಕಳಕಳಿಯ ಮನವಿ. 

ದೇಶವನ್ನು ಕಟ್ಟಿ ಬೆಳೆಸಿರುವುದು ಹಾಗೂ 
ಪ್ರಾಯೋಜಕತ್ವದ ರೂ . ೫ , ೦೦೦ ಮೊಬಲಗನ್ನು ಹೊಸತು ಹೆಸರಿಗೆ ಚೆಕ್ ಅಥವಾ 

ಜೀವಂತವಾಗಿ ಉಳಿಸಿರುವುದು. 
ನಗದು ಮೂಲಕ ಇಲ್ಲವೇ ಕೆನರಾ ಬ್ಯಾಂಕ್ , ಮಾಧವನಗರ ಶಾಖೆ, Current A / c No . 

ಜ್ಯೋತಿ ಎ. 
0788201015590, IFSC Code CNRB0000788 ಇಲ್ಲಿಗೆ ನೇರವಾಗಿ ವರ್ಗಾಯಿಸಬಹುದು. 

ಪ್ಲಾಟ್ ನಂ . ಎಸ್ - ೩ , ನಂ . ೩೭ , “ ಅನಂತರತ್ನ ರೆಸಿಡೆನ್ಸಿ 

೧೬ನೇ ಮುಖ್ಯರಸ್ತೆ, ವಿಜಯನಗರ 
- ಪ್ರಕಾಶಕ 

ಬೆಂಗಳೂರು – ೫೬೦ ೦೪೦ 


ಹೊಸತು೩೮ 


- ಆಗಸ್ಟ್ ೨೦೧೮ 


ಪತ್ರಿಕೆ ನಡೆಸುವ ಹಾದಿ ಸುಗಮವಲ್ಲ 

- ಒಂದು ಅನುಭವ 


ಬೆಕ್ಕದಿಯ 
ಧಾಳ ಹಿಮ್ಮೆಟ್ಟಿ/ 


ಈ 
ಹಣ 


ಹೊಸತು 
- ೧ 
•eos 
ಕಾಳು 


211 


ಪೂತ 


ಥೀಯ 


ಹೊಸತು ಈಗ ಭದ್ರವಾಗಿ 
ನೆಲೆಯೂರಿದೆ. ಓದುಗರ ಬಳಗವನ್ನು 
ಕಟ್ಟಿಕೊಂಡಿದೆ. ಇನ್ನೆರಡೇ ವರ್ಷದಲ್ಲಿ 

ಅರವತ್ತು ವರ್ಷ ಪೂರೈಸಲಿರುವ 
ನವಕರ್ನಾಟಕ ಪ್ರಕಾಶನ ಸಂಸ್ಥೆಯ 
ಆಸರೆಯಿದೆ. ಇನ್ನೇನು ಬೇಕು? 


ಹನು 
! 


ಸಿ . ಆರ್ . ಕೃಷ್ಣರಾವ್ 


ಹೊಸತು ಇಪ್ಪತ್ತನೆ ವರ್ಷಕ್ಕೆ ಕಾಲಿರಿಸುತ್ತಿದೆ. 
ನವಕರ್ನಾಟಕ ಪ್ರಕಾಶನ ಸಂಸ್ಥೆ ಪ್ರಕಟಿಸುತ್ತಿರುವ ಪ್ರಗತಿಪರ , ವೈಚಾರಿಕ 
ಮಾಸ ಪತ್ರಿಕೆ ನೆಮ್ಮದಿಯ ನಾಳೆ ನಮ್ಮದು ಎನ್ನುವ 
ಧೈಯಕ್ಕನುಗುಣವಾಗಿ ಮನುಕುಲದ ಸೇವೆ ಮಾಡುತ್ತ ಬಂದಿದೆ. 
ಜಾಹೀರಾತು ಬೆಂಬಲ ಇಲ್ಲದೆ, ಓದುಗರ ಆಸರೆಯ ಮೇಲೆ ಬೆಳೆದು 
ಬಂದಿರುವ ಪತ್ರಿಕೆ ಹೊಸತು . ನವಕರ್ನಾಟಕ ಪ್ರಕಾಶನದಂಥ ಪ್ರತಿಷ್ಠಿತ 
ಸಂಸ್ಥೆಯ ಬೆಂಬಲವಿಲ್ಲದೇ ಹೋಗಿದ್ದರೆ ಪತ್ರಿಕೆ ಎಂದೋ 
ಕೊನೆಯುಸಿರೆಳೆಯುತ್ತಿತ್ತು. ಕಷ್ಟನಷ್ಟಗಳೇನೇ ಇದ್ದರೂ ಇಂದು ಪತ್ರಿಕೆ 
ಇಪ್ಪತ್ತನೇ ವರ್ಷಕ್ಕೆ ಕಾಲಿರಿಸುತ್ತಿರುವುದು ಸಂತೋಷದ ಸಂಗತಿ. 
ಹೊಸತು ಇಂದು ಬೌದ್ದಿಕ ವಲಯದಲ್ಲಿ, ವೈಚಾರಿಕ, ಚಿಂತನಶೀಲ 
ಬರಹಗಳ ಮೂಲಕ ವಿಶಿಷ್ಟ ಸ್ಥಾನ ಗಳಿಸಿಕೊಂಡಿದೆ . ಹೊಸ ಲೇಖಕರಿಗೆ 
ಪ್ರೋತ್ಸಾಹ ನೀಡುತ್ತಿರುವ ಹೊಸತು ಎಡಪಂಥೀಯ ವಿಚಾರಗಳಿಗೆ 
ಪ್ರಾಧಾನ್ಯತೆ ನೀಡುತ್ತ ಬಂದಿದೆ. 
* ಇಷ್ಟು ವರ್ಷ ಓದುಗರಿಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತ ಬಂದಿರುವ 
ಹೊಸತು ಪತ್ರಿಕೆ ಇನ್ನಷ್ಟು ವರ್ಷ ಮುಂದುವರಿಯಲಿ ಎಂದು 
ಹಾರೈಸುತ್ತ, ಪತ್ರಿಕೆ ನಡೆಸಿಕೊಂಡು ಹೋಗುವ ಕಷ್ಟ ಕಾರ್ಪಣ್ಯಗಳ 
ಕುರಿತು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಬಯಸುತ್ತೇನೆ. ಮೊದಲೇ 
ಹೇಳಿರುವ ಹಾಗೆ ಪತ್ರಿಕೆಗೆ ನವಕರ್ನಾಟಕ ಪ್ರಕಾಶನ ಸಂಸ್ಥೆಯೇ ಆಸರೆ. 
ವರ್ಷಕ್ಕೊಮ್ಮೆ ಜನವರಿ ತಿಂಗಳಲ್ಲಿ ಪ್ರಕಟಿಸುತ್ತ ಬಂದಿರುವ ವಿಶೇಷ 
ಸಂಚಿಕೆ ಸ್ವಲ್ಪಮಟ್ಟಿಗೆ ಪ್ರತಿ ತಿಂಗಳ ನಷ್ಟವನ್ನು ಭರಿಸಿದರೂ , ಒಟ್ಟಾರೆ 
ಹೊಸತು ವಿನಂಥ ಪತ್ರಿಕೆಯನ್ನು ನಡೆಸಿಕೊಂಡು ಹೋಗುವುದು ಒಂದು 
ಸಾಹಸವೆ. ಹೊಸತು ಸಂಪಾದಕ ಮಂಡಲಿಯ ಸದಸ್ಯನಾಗಿ, 
ನವಕರ್ನಾಟಕ ಪ್ರಕಾಶನ ಸಂಸ್ಥೆಯ ಸ್ಥಾಪಕ ನಿರ್ದೇಶಕನಾಗಿ, ಆರು 
ದಶಕಗಳಿಗೂ ಹೆಚ್ಚು ಕಾಲದಿಂದ ಪತ್ರಕರ್ತನಾಗಿ ನನ್ನ ಅನುಭವಕ್ಕೆ 
ಆಗಸ್ಟ್ ೨೦೧೮ - 


ಬಂದ ಕೆಲವು ಸಂಗತಿಗಳನ್ನು ಓದುಗರ ಗಮನಕ್ಕೆ ತರಬಯಸುತ್ತೇನೆ. 
- ಸ್ವತಂತ್ರವಾಗಿ ಪತ್ರಿಕೆ ನಡೆಸಿ ಕೈ ಸುಟ್ಟುಕೊಂಡ ಹಲವರ ಪೈಕಿ ನಾನೂ ಒಬ್ಬ . ಪತ್ರಿಕಾ 
ರಂಗ ಪ್ರವೇಶಿಸಿದೇ ಜನಶಕಿ ವಾರಪತ್ರಿಕೆಯ ಮೂಲಕ ಸಹ ಸಂಪಾದಕನಾಗಿ, ಆದರೆ 
ಹಣಕಾಸಿನ ಮುಗ್ಗಟ್ಟಿನಿಂದಾಗಿ ಪತ್ರಿಕೆ ನಿಂತು ಹೋದ ಮೇಲೆ ಕಮ್ಯುನಿಸ್ಟ್ ಪಕ್ಷದ 
ಮುಖಪತ್ರವಾಗಿದ್ದ ಈ ಪತ್ರಿಕೆ ಪುನರಾರಂಭವಾದ್ದು ೧೯೫೬ರ ನವೆಂಬರ್ ಒಂದರಂದು. 
ಸಂಪಾದಕನ ಪಟ್ಟ ವಹಿಸಿಕೊಂಡ ನನ್ನ ಮೇಲೆ ಪತ್ರಿಕೆ ನಡೆಸಿಕೊಂಡು ಹೋಗುವ 
ಜವಾಬ್ದಾರಿ ಕೂಡ ಬಿತ್ತು. ವಾರ ಮುಗಿಯುತ್ತಿದ್ದ ಹಾಗೆ ಇನ್ನೊಂದು ವಾರಕ್ಕೆ 
ಅಣಿಯಾಗುವುದರ ಜೊತೆಗೆ ಪತ್ರಿಕೆಗೆ ಬೇಕಾದ ಕಾಗದ ವ್ಯವಸ್ಥೆ ಮಾಡುವುದೂ ಇತ್ತು. ಆ 
ದಿನಗಳಲ್ಲಿ ಪತ್ರಿಕೆ ಅಚ್ಚು ಮಾಡಲು ಬಳಸುತ್ತಿದ್ದ ಕಾಗದ “ನ್ಯೂಸ್‌ಪ್ರಿಂಟ್” ಕಾಳ ಸಂತೆಯಲ್ಲಿ 
ಖರೀದಿಸಬೇಕಾಗಿತ್ತು. ಪತ್ರಿಕೆಗಳಿಗೆ ಕೆನಡ, ಸ್ವೀಡನ್, ಚೀಣಾ ನ್ಯೂಸ್ ಪ್ರಿಂಟ್ ಆಮದು 
ಮಾಡಿಕೊಳ್ಳಲು ಸರಕಾರ ಲೈಸನ್ಸ್ ನೀಡುತ್ತಿತ್ತು ಪತ್ರಿಕೆಯ ಪ್ರಸಾರಕ್ಕನುಗುಣವಾಗಿ, ವಿದೇಶಿ 
ವಿನಿಮಯ ಕೊರತೆ ಇದ್ದ ಕಾಲ ಅದು. ಹೇಗೋ ದುಡ್ಡು ಹವಣಿಸಿ ನಿಭಾಯಿಸಬೇಕಾಗಿತ್ತು. 
ಪತ್ರಿಕೆ ಪಾರ್ಟಿ ಹೋಳಾಗುವವರೆಗೆ ಮುಂದುವರಿದು ನಿಂತುಹೋಯಿತು. 

ಪ್ರತಿಯೊಬ್ಬ ಪತ್ರಕರ್ತನಿಗೂ ಸ್ವತಂತ್ರವಾದ ಅಭಿವ್ಯಕ್ತಿಗಾಗಿ ತನ್ನದೇ ಪತ್ರಿಕೆ ತರುವ 
ಹಂಬಲ ಇರುತ್ತದೆ. ಅದಕ್ಕೆ ಅಗತ್ಯವಾದ ಬಂಡವಾಳ, ಬೆಂಬಲವಿಲ್ಲದೆ ಸಾಧ್ಯವಿಲ್ಲ. 
ಈಗಂತೂ ಪ್ರಿಂಟ್ ಮಾಧ್ಯಮದ ಜೊತೆಗೆ ಇಲೆಕ್ಟ್ರಾನಿಕ್ ಕೂಡ ಸೇರಿದೆ. ಭಾರಿ 
ಬಂಡವಾಳವಿಲ್ಲದೆ ಪತ್ರಿಕೆ ನಡೆಸುವುದು ಅಸಾಧ್ಯವಾಗಿದೆ. ಹಿಂದೆ ಪತ್ರಿಕೆ ಪ್ರಾರಂಭಿಸುವುದಕ್ಕೆ 
ಅಷ್ಟು ಬಂಡವಾಳ ಬೇಕಿರಲಿಲ್ಲ. ಪತ್ರಿಕೆ ಪ್ರಾರಂಭಿಸುವುದು ಸುಲಭವಾಗಿತ್ತು, ಆದರೆ 
ನಡೆಸಿಕೊಂಡು ಹೋಗುವುದು ಕಷ್ಟವಾಗಿತ್ತು. ತಡೆದುಕೊಳ್ಳುವ ಶಕ್ತಿ ಇಲ್ಲದೆ ಮುಚ್ಚಿ ಹೋದ 
ಪತ್ರಿಕೆಗಳೆಷ್ಟೋ , ಇದ್ದು ಬದ್ದದ್ದೆಲ್ಲವನ್ನೂ ಕಳೆದುಕೊಂಡವರೆಷ್ಟೋ . “ತಾಯಿ ನಾಡು , ವಿಶ್ವ 
ಕರ್ನಾಟಕ , ಪ್ರಜಾಮತ , ಚಿತ್ರಗುಪ್ತ , ದೇಶ ಬಂಧು , ಪೌರವಾಣಿ ಮೊದಲಾದ ಪತ್ರಿಕೆಗಳ 
ಕೊನೆಯ ದಿನಗಳನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಆದರೂ ಪತ್ರಿಕೆ ನಡೆಸುವ ಸಾಹಸ 
ಮಾತ್ರ ಮುಂದುವರಿಯುತ್ತಿದೆ. ಸಣ್ಣ ಪತ್ರಿಕೆಗಳು ಅನುಭವಿಸುತ್ತಿರುವ ತೊಂದರೆಗಳನ್ನು ನಾನು 
ಬಲ್ಲೆ. ಕನ್ನಡದಲ್ಲಿ ಸಹಕಾರಿ ಸಂಸ್ಥೆಯ ರೀತ್ಯ ಪತ್ರಿಕೆ ನಡೆಸುವ ಸಾಹಸ ದೇಶದಲ್ಲೇ ಮೊದಲು 
ಎಂದು ನಾನು ಎಣಿಸಿದ್ದೇನೆ. ಅದು ಚಿತ್ರಗುಪ್ತ ವಾರಪತ್ರಿಕೆ. ಆಗ ಪತ್ರಕರ್ತರನೇಕರು ಈ 
ಸಹಕಾರಿ ಪ್ರಯತ್ನದಲ್ಲಿ ಕೈ ಜೋಡಿಸಿದ್ದರು. ಇನ್ನೊಂದು ಪ್ರಯತ್ನ ಮದರಾಸಿ ( ಈಗ 
ಚೆನ್ನೈನಲ್ಲಿ ನಡೆದಿತ್ತು. ಪತ್ರಕರ್ತರ ವೇತನ ನಿಗದಿಗೆ ಮೂಲ, ಟ್ರೇಡ್ ಯೂನಿಯನ್ 
ಕಾಯಿದೆ ಅನ್ವಯವಾಗುವಂತೆ ವಿಶೇಷ ಕಾನೂನಿಗೆ ಮೂಲ ಸ್ವಾತಂತ್ರ್ಯಾನಂತರ 
ನ್ಯಾಯಮೂರ್ತಿ ರಾಜಾಧ್ಯಕ್ಷ ಸಮಿತಿಯ ವರದಿ. ಈ ಸಮಿತಿ ತನ್ನ ವರದಿಯಲ್ಲಿ 

- ಹೊಸತು೩೯ 


ಪತ್ರಿಕಾಮಾಧ್ಯಮ ದೊಡ್ಡ ಬಂಡವಾಳಗಾರರ ಕೈವಶವಾಗುವ ಬಗ್ಗೆ ಎಚ್ಚರಿಕೆ ಅವರ ಮುಂದೆ ಹುಡುಗರು. ಪತ್ರಿಕೆ ನಿಲ್ಲಿಸದೆ ನಗುವ ನಂದ ಸೇರಿಸಿ ನಾವು 
ನೀಡಿತ್ತು. ಈಗ ಅದು ನಿಜವಾಗಿದೆ. ಇಂದು ಮಾಧ್ಯಮ ಸಂಪೂರ್ಣವಾಗಿ ದೊಡ್ಡ ನಡೆಸಿಕೊಂಡು ಹೋಗಲು ಮುಂದಾದೆವು. ಅವರು ನಕ್ಕು ನಮಗೆ ಹೇಳಿದರು. 
ಬಂಡವಾಳಗಾರರ ಒಡೆತನಕ್ಕೆ ಬಂದಿದೆ. ಈಗ ಪತ್ರಿಕಾರಂಗದಲ್ಲಿ, ಇಲೆಕ್ಟ್ರಾನಿಕ್ “ನೀವಿನ್ನೂ ಯುವಕರು, ನಾನು ಕೊರವಂಜಿ ಯನ್ನು ೨೫ ವರ್ಷ ನಡೆಸಿದ್ದೇನೆ. 
ಮಾಧ್ಯಮದಲ್ಲಿ ಸಾಕಷ್ಟು ಸಂಖ್ಯೆಯ ಪತ್ರಕರ್ತರಿದ್ದಾರೆ. ಕೈತುಂಬ ಅದರ ಕಷ್ಟ ಏನು ಎಂಬುದನ್ನು ನಾನು ಬಲ್ಲೆ. ಕೊರವಂಜಿ ಯನ್ನು ಕಾಡಿಗೆ 
ಸಂಪಾದಿಸುತ್ತಾರೆ. ಒಂದು ಕಾಲದಲ್ಲಿ ಪತ್ರಕರ್ತ ಎಂದು ಹೇಳಿಕೊಂಡರೆ, ಅಟ್ಟುತ್ತೇನೇ ಹೊರತು ನಿಮ್ಮ ಕೈಗೆ ಹಾಕುವುದಿಲ್ಲ. ” ಇದಾದನಂತರ ಆದದ್ದೇ ಬೇರೆ. 
ಊಟಕ್ಕೇನುಮಾಡುತ್ತಿ ಎಂದು ಕೇಳುತ್ತಿದ್ದುದುಂಟು. ಆದರ್ಶದ ಬೆನ್ನೇರಿ, ಅಭಿವ್ಯಕ್ತಿ “ಕೊರವಂಜಿ ಕಾಡಿಗೆ ಹೋದರೆ, ನಗುವ ನಂದ ಅಳುಮೋರೆಯಾಗಿ ನಿಂತೇ 
ಸ್ವಾತಂತ್ರ್ಯ ಪ್ರತಿಪಾದಕನೇ ಪತ್ರಕರ್ತನಾಗುತ್ತಿದ್ದ ಕಾಲ ಬಂದಿತ್ತು. ಈಗ ಎಲ್ಲಿ ಹೋಯಿತು ಕೆಲವೇ ತಿಂಗಳುಗಳಲ್ಲಿ. ಅನಂತರದ ಸಾಹಸವೇ ಮೇನಕಾ ಸಿನಿಮಾ 
ವೃತ್ತಿಗಳಂತೆಯೇ ಆಗಿಬಿಟ್ಟಿದೆ ಅದು. 

ವಾರಪತ್ರಿಕೆ . ಸಾಕಷ್ಟು ಕಷ್ಟ ನಷ್ಟ ಅನುಭವಿಸಿ , ಸಾಲದ ಹೊರೆ ಹೊತ್ತುಕೊಂಡು 
ಅರವತ್ತರ ದಶಕದಲ್ಲಿ ಆದ ಒಂದು ಅನುಭವ. ಅದು ಕಹಿಯೇ ಆಗಿದ್ದರೂ , 

ಅದು ಕಹಿಯೇ ಆಗಿದ್ದರೂ , ನಿಲ್ಲಿಸಿದ್ದಾಯಿತು. ಅದು ಬೇರೆಯೇ ಅನುಭವ, ಇವೆಲ್ಲ ಹಳೆಯ ನೆನಪುಗಳು. . 
ಹಿಂತಿರುಗಿ ನೋಡಿದಾಗ ಅಮೂಲ್ಯ ಎನಿಸುತ್ತದೆ. ಕೈಯ್ಯಲ್ಲಿ ಬಂಡವಾಳ ಹೊಸತು ಈಗ ಭದ್ರವಾಗಿ ನೆಲೆಯೂರಿದೆ. ಓದುಗರ ಬಳಗವನ್ನು 
ಇಲ್ಲದಿದ್ದರೂ ಯೌವ್ವನದ ಉತ್ಸಾಹಕ್ಕೇನೂ ಕಡಿಮೆ ಇರಲಿಲ್ಲ . ನಾನು ಮತ್ತು ನಾಲ್ಕು ಕಟ್ಟಿಕೊಂಡಿದೆ. ಇನ್ನೆರಡೇ ವರ್ಷದಲ್ಲಿ ಅರವತ್ತು ವರ್ಷ ಪೂರೈಸಲಿರುವ 
ಮಂದಿ ಪತ್ರಕರ್ತರು ಸೇರಿ ಸ್ವತಂತ್ರರಾಗುವ ಲೆಕ್ಕಾಚಾರ ಹಾಕಿ ಸ್ವಂತ ಪತ್ರಿಕೆ ನವಕರ್ನಾಟಕ ಪ್ರಕಾಶನ ಸಂಸ್ಥೆಯ ಆಸರೆಯಿದೆ. ಇನ್ನೇನು ಬೇಕು? 
ನಡೆಸುವ ಸಾಹಸಕ್ಕಿಳಿದೆವು. ಮೊದಲು ಸ್ವಾಧೀನಪಡಿಸಿಕೊಂಡದ್ದು ನಗುವ ನಂದ 
ಮಾಸಪತ್ರಿಕೆ . ಆ ಸಮಯದಲ್ಲಿ ಡಾ|| ಶಿವರಾಮ ನಡೆಸುತ್ತಿದ್ದ ಕೊರವಂಜಿ 

ಸಿ. ಆರ್ . ಕೃಷ್ಣರಾವ್ 
ಜನಪ್ರಿಯ ಮಾಸ ಪತ್ರಿಕೆ ಇಪ್ಪತ್ತೈದು ವರ್ಷ ಮುಗಿಯುತ್ತಿದ್ದಂತೆಯೇ 

ಚೌಬೀನ , ನಂ . ೮೪೯ , ೬ನೇ ಕ್ರಾಸ್ , ಬನಶಂಕರಿ 2ನೇ ಹಂತ 
ನಿಲ್ಲಿಸುವುದಾಗಿ ಪ್ರಕಟಿಸಿದ್ದರು. ಅವರು ಹೇಳಿದ ಮಾತು ಈಗಲೂ ನೆನಪಿದೆ. ನಾವು 

೩ನೇ ಬ್ಲಾಕ್ , ಕತ್ರಿಗುಪ್ಪೆ , ಬೆಂಗಳೂರು - ೫೬೦ ೦೮೫ 


ಮನು ಅವಲೋಕ್ಷಾ 


ಆ ಪ್ರಕಾಶನ 


ನವಕರ್ನಾಟಕ 
ಪ್ರಕಾಶನ ಪ್ರಕಟಿಸಿರುವ 

- ಡಾ || ಜಿ . ರಾಮಕೃಷ್ಣ ಅವರ 
ಭಗವದಿ 
ಒಂದು ಅವಲೋಕನ 


ಸುದ್ದಿಚಿತ್ರ 


ವಲೋ 

ಣೆ - 


ಅಧ್ಯಕತೆ ರ್– 


ನವಕರ್ನಾಟಕ ಪ್ರಕಟಿಸಿರುವ 
ಡಾ | ಜಿ. ರಾಮಕೃಷ್ಣರವರ ಮಹತ್ವದ ಕೃತಿ 
“ ಭಗವದ್ಗೀತೆ - ಒಂದು ಅವಲೋಕನ ವನ್ನು 

ದಿನಾಂಕ ೧೭ - ೬ - ೨೦೧೮ರಂದು 
ಬೆಂಗಳೂರಿನ ಜೋತಿ ಬಸು ಸಭಾಂಗಣದಲ್ಲಿ 

ಶ್ರೀ ಸಿ. ಆರ್. ಕೃಷ್ಣರಾವ್ 

ಬಿಡುಗಡೆ ಮಾಡಿದರು. 
ವೇದಿಕೆಯಲ್ಲಿ ಡಾ|| ಎಚ್. ವಿ. ವೇಣುಗೋಪಾಲ್ 

(ಕೃತಿ ಪರಿಚಯಿಸಿದವರು), ಶ್ರೀ ಸಿ. ಆರ್. 
ಕೃಷ್ಣರಾವ್, ಡಾ|| ಜಿ. ರಾಮಕೃಷ್ಣ, ಡಾ ॥ ಸುಭಾಷ್ 
ರಾಜಮಾನೆ ಮತ್ತು ಡಾ|| ಸಿದ್ದನಗೌಡ ಪಾಟೀಲ 

ಅವರು ಉಪಸ್ಥಿತರಿದ್ದರು. 


ಹೊಸತು೪೦ 


- ಆಗಸ್ಟ್ ೨೦೧೮ 


“ ಪ್ರತ್ಯೇಕ ಬುದ್ಧ ಅಲ್ಲಮ ಪ್ರಭು ” ಬಿಟ್ಟಿ 


ಪಕಬುಧ | - ಕೃತಿಯ ಅವಲೋಕನ 
అల్లచు ఋభు 


ಲ 


ಎಸ್ ನಟರಾಜ ಬೂದಾಳು 


* ) 


ಮೀಮಾಂಸೆಗೆ ಪರ್ಯಾಯವಾಗಿ ಅವರು ಯನ, ಡಾ || ಎಲ್. ವೃಷಭೇಂದ್ರ ಸ್ವಾಮಿಯವರ 
ನಮ್ಮೆದುರು ತೆರೆದು ತೋರುವ ನಮ್ಮ ಕನ್ನಡದ ಪಿಹೆಚ್. ಡಿ. ಅಧ್ಯಯನದ ಮೂಲಕ ಮುಂದುವರಿದು; 
ತತ್ವಪದಕಾರರ ಹಾಡುಗಳು ಮತ್ತು ಅಲ್ಲಮನ ಮುಂಡರಗಿಯ ಅನ್ನದಾನೇಶ್ವರ ಮಠ, ಬಿಜಾಪುರದ 
ವಚನಗಳು ಬೆರಗು ಮೂಡಿಸುತ್ತವೆ. ಯಾವುದೇ ಜ್ಞಾನಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗಳು, 
ಬೌದ್ದಿಕ ಅಹಂ ಇಲ್ಲದೆ ಆಧಾರ ಸಹಿತವಾಗಿ ಡಾ | ಎಲ್. ಬಸವರಾಜು ಸೇರಿದಂತೆ ಅನೇಕ 
ಬೂದಾಳರು ನಮ್ಮ ಮುಂದಿಡುವ ದಾಖಲೆಗಳು ನಾವು ವಿದ್ವಾಂಸರಿಂದ ವ್ಯಾಖ್ಯಾನಗೊಂಡಿತು. ಆನಂತರ 
ಕಳೆದುಕೊಂಡ ನಮ್ಮ ಪೂರ್ವಿಕರ ಜ್ಞಾನಶಿಸ್ತುವಿಗೆ ಕೈ ನಾಡಿನ ಪ್ರಮುಖ ಸಾಂಸ್ಕತಿಕ ಚಿಂತಕರಲ್ಲಿ ಒಬ್ಬರಾಗಿದ್ದ 
ದೀವಿಗೆಯಂತೆ ಗೋಚರವಾಗುತ್ತವೆ. ಏಕೆಂದರೆ, ನಾವು ಡಾ|| ಡಿ. ಆರ್ . ನಾಗರಾಜ್ ಅವರ “ ಅಲ್ಲಮ ಪ್ರಭು 
ಈವರೆಗೆ ನಮ್ಮೆಲ್ಲಾ ಚಿಂತನಾ ಮಾದರಿಗಳನ್ನು ಮತ್ತು ಶೈವ ಪ್ರತಿಭೆ ” ಕೃತಿಯ ಮೂಲಕ ಅಲ್ಲಮನ 
ಉತ್ತರದ ಮೂಲಕವಾಗಿ ಕಟ್ಟಿಕೊಳ್ಳುತ್ತಾ, ನಮ್ಮ ಇನ್ನೊಂದು ಜಗತ್ತು ಕನ್ನಡದ ಸಾಂಸ್ಕೃತಿಕ 

ನೆಲದಡಿಯ ಅಗಣಿತ ಜ್ಞಾನಶಿಸ್ತುವನ್ನು ಶೋಧಿಸಲಾರದ ಲೋಕದೆದುರು ಅನಾವರಣಗೊಂಡರೂ ಸಹ ಅಲ್ಲಮ 
ಲೇಖಕರು : ಎಸ್ . ನಟರಾಜ ಬೂದಾಳು ವಿಸ್ಕತಿಗೆ ದೂಡಲ್ಪಟ್ಟಿದ್ದವು. ಹಾಗಾಗಿ ನಟರಾಜ ಇನ್ನೂ ಪೂರ್ತಿಯಾಗಿ ಯಾರಿಗೂ ದಕ್ಕಿಲ್ಲ ಎಂಬ 
ಪುಟ : Xvi + ೧೪೦ ಬೆಲೆ : ರೂ . ೧೩೦/ 

ಬೂದಾಳರ ಪ್ರತಿಯೊಂದು ಕೃತಿಯೂ ನಾವು ಅತೃಪ್ತಿ ಪ್ರಜ್ಞಾವಂತರನ್ನು ಕಾಡುತ್ತಲೇ ಇತ್ತು. ಇದೀಗ 

ನಡೆಯಬೇಕಾಗಿರುವ ಹೊಸ ಹಾದಿಗೆ ಬೂದಾಳರ ಈ ಕೃತಿಯು ಡಿ. ಆರ್ . ನಾಗರಾಜ್ 
ಪ್ರಕಾಶನ : 

ಮಾರ್ಗಸೂಚಿಯಂತೆ ಕಾಣುತ್ತದೆ. ಇತ್ತೀಚೆಗೆ ಅವರ ಕೃತಿಯ ಮುಂದುವರಿದ ಅಧ್ಯಯನ ಎಂಬಂತೆ 
ಪಲ್ಲವ ಪ್ರಕಾಶನ 

ಪ್ರಕಟವಾಗಿರುವ ಅವರ “ ಪ್ರತ್ಯೇಕ ಬುದ್ದ ಅಲ್ಲಮ ಕಾಣುತ್ತದೆ. ಏಕೆಂದರೆ , ನಾಗರಾಜ್ ಅವರು 
ಚೆನ್ನಪಟ್ಟಣ ಪೋಸ್ಟ್ 

ಪ್ರಭು ” ಎನ್ನುವ ಕೃತಿಯು ನಮಗೆ ಹನ್ನೆರಡನೆಯ ಅಲ್ಲಮನನ್ನು ಕಾಶ್ಮೀರದ ಶೈವ ಪಂಥದೊಂದಿಗೆ 
ಬಳ್ಳಾರಿ - ೫೮೩೧೧೩ 

ಶತಮಾನದ ವಚನಕಾರ ಹಾಗೂ ಪ್ರಖರ ಚಿಂತಕ ಸಮೀಕರಿಸಿ ಅಧ್ಯಯನ ಮಾಡಿದ್ದರು. ಆದರೆ, ಈ 

ಅಲ್ಲಮ ಪ್ರಭುವಿನ ಪ್ರತಿಭೆಯ ವಿಶ್ವರೂಪವನ್ನು ಕೃತಿಯಲ್ಲಿ ಬೂದಾಳರು ಅದಕ್ಕೂ ಹಿಂದೆ ಹೋಗಿ 
ಕನ್ನಡದ ಸಾಹಿತ್ಯ ಮತ್ತು ಸಾಂಸ್ಕತಿಕ ಜಗತ್ತಿನಲ್ಲಿ ಅನಾವರಣಗೊಳಿಸುವ ಅಮೂಲ್ಯಕೃತಿಯಾಗಿದೆ. ಬೌದ್ದರ ತಾತ್ವಿಕ ನೆಲೆಗಳೊಂದಿಗೆ ಮತ್ತು ದೇಶದ 
ತಮ್ಮದೇ ಆದ ವಿಶಿಷ್ಟ ಚಿಂತನೆಗಳ ಮೂಲಕ ಕನ್ನಡದ ಸಾಹಿತ್ಯ ಲೋಕಕ್ಕೆ ಬಸವಯುಗದ ಇತರೆ ಅನುಭಾವಿ ಪರಂಪರೆಗಳೊಂದಿಗೆ ಅಲ್ಲಮನ 
ಮುಂಚೂಣಿಯಲಿರುವ ನಮ್ಮ ನಡುವಿನ ಚಿಂತಕ ವಚನಕಾರರು ಮತ್ತು ವಚನಕಾರ್ತಿಯರು ಚಿಂತನೆಗಳನ್ನು ಇಟು ಚರ್ಚೆ ಮಾಡುವುದರ ಮೂಲಕ 
ಡಾ ||ಎಸ್. ನಟರಾಜ ಬೂದಾಳು ಅವರು ದೇಶಿ ಜ್ಞಾನ ಹೊಸಬರೇನಲ್ಲ . ಅವರುಗಳ ವಚನಗಳ ವ್ಯಾಖ್ಯಾನ, ಕನ್ನಡದ ಚಿಂತನಾ ಜಗತ್ತನ್ನು ವಿಸ್ತರಿಸಿದ್ದಾರೆ. 
ಪರಂಪರೆಯ ವಕ್ತಾರರಂತೆ ತಮ್ಮನ್ನು ತಾವು ಮರು ವ್ಯಾಖ್ಯಾನ ನಿರಂತರವಾಗಿ ನಡೆಯುತ್ತಲೇ ಅಲ್ಲಮ ಪ್ರಭು ಭಾರತೀಯ ಶ್ರಮಣಧಾರೆಗಳಲ್ಲಿ 
ತೊಡಗಿಸಿಕೊಂಡು ನೆಲಮೂಲ ಸಂಸ್ಕೃತಿಯ ಬಂದಿದೆ. ಅದರಲ್ಲೂ ವಿಶೇಷವಾಗಿ ಪ್ರಜ್ಞಾವಂತ ಎದ್ದು ಕಾಣುವ ವ್ಯಕ್ತಿತ್ವ, ಏಕೆಂದರೆ ಅವನು ಕನ್ನಡದ 
ಹುಡುಕಾಟದಲ್ಲಿ ನಿರಂತರವಾಗಿ ಕ್ರಿಯಾಶೀಲರಾಗಿದ್ದಾರೆ. ಓದುಗರಿಗೆ, ಬರಹಗಾರರು ಹಾಗೂ ಕವಿಗಳಿಗೆ ನೆಲದಲ್ಲಿ ಹುಟ್ಟಿ ಉತ್ತರದ ನೆಲದಲ್ಲಿ ನಡೆದಾಡುತ್ತಾ 
ಈಗಾಗಲೇ ಬೌದ್ಧ ಧರ್ಮದ ತಾತ್ವಿಕ ನೆಲೆಗಳನ್ನು ಅಲ್ಲಮ ಪ್ರಭುವಿನ ವಚನಗಳ ಕುರಿತು ಮತ್ತು ಆತನ ಎಲ್ಲಾ ಅನುಭವಗಳನ್ನು ದಕ್ಕಿಸಿಕೊಂಡವನು. ಅಲ್ಲಿನ 
ನಿಖರವಾಗಿ ಗುರುತಿಸುವುದರೊಂದಿಗೆ ನಾಗಾರ್ಜುನ ಪ್ರಖರ ಚಿಂತನೆ ಹಾಗೂ ಶಬ್ದ ಸಂಪತ್ತು ಕುರಿತು ಜೈನ, ಬೌದ್ಧ, ಕಾಳಾಮುಖ, ಸಿದ್ದ , ನಾಥ, ಚಾರ್ವಾಕ 
ಮೂಲ ಮಧ್ಯಮಕಾರಿಕಾ ಮತ್ತು ಸರಹಪಾದ, ಇನ್ನಿಲ್ಲದ ಆಸಕ್ತಿ ಇರುವುದು ಗಮನಾರ್ಹ ಸಂಗತಿ. ಪರಂಪರೆಯ ಜೊತೆ ಒಡನಾಡಿ ಅವೆಲ್ಲವುಗಳನ್ನು 
ನಾಗಾರ್ಜುನ, ಅಲ್ಲಮ ಪ್ರಭು ಒಂದು ತೌಲನಿಕ ಅಲ್ಲಮ ಕನ್ನಡದ ಪಾಲಿಗೆ ಅಗೆದಷ್ಟು ಸಿಗುತ್ತಲೇ ಒರೆಗಲ್ಲಿಗೆ ಹಚ್ಚಿದವನು. ಹಾಗಾಗಿ ಕನ್ನಡದಲ್ಲಿ 
ಅಧ್ಯಯನ ಹಾಗೂ ಕನ್ನಡ ಕಾವ್ಯ ಮೀಮಾಂಸೆ ಇರುವ ನಿಧಿಯಂತಾಗಿದ್ದಾನೆ. ಹಾಗಾಗಿ ಅಲ್ಲಮನ ನಡೆದಿರಬಹುದಾದ ಬಹುತೇಕ ಅನುಸಂಧಾನಗಳು 
ಮುಂತಾದ ಕೃತಿಗಳನ್ನು ನಮ್ಮ ಮುಂದಿರಿಸಿದ್ದಾರೆ. ಕುರಿತಂತೆ ನಿರಂತರವಾಗಿ ಅಧ್ಯಯನಗಳು ಅಲ್ಲಮನ ಬೆಳಕಿನಲ್ಲಿ ನಡೆದಿವೆ ಎನ್ನುವ ಲೇಖಕರ 
ನಟರಾಜ ಬೂದಾಳರ ಚಿಂತನೆಯ ವೈಶಿಷ್ಟ್ಯವೆಂದರೆ, ನಡೆಯುತ್ತಲೇ ಇವೆ. ಚಾಮರಸನ ಪ್ರಭುಲಿಂಗ ಲೀಲೆ ಮಾತುಗಳನ್ನು ಆಧಾರವಾಗಿ ಇಟ್ಟುಕೊಂಡು ಬುದ್ಧನ 
ಅವರು ಈವರೆಗೆ ನಮ್ಮ ಮುಂದಿದ್ದ ಸಿದ್ದ ಮತ್ತು ನಾಲ್ಕು ಶೂನ್ಯ ಸಂಪಾದನೆಗಳ ಮೂಲಕ ಈ ಮಧ್ಯಮ ಮಾರ್ಗ, ಅಲ್ಲಮನ ನಿರಸನ ಮಾರ್ಗ, 
ಮಾದರಿಗಳನ್ನು ತಿರಸ್ಕರಿಸಿ, ಹೊಸದಾದ ಹಾಗೂ ಪರಂಪರೆ ಆರಂಭಗೊಂಡು, ೧೯೭೦ರ ದಶಕದಲ್ಲಿ ಝನ್ ಮತ್ತು ಸೂಫಿ ಪರಂಪರೆ , ಕೊಡೆಕಲ್ಲು ಹಾಗೂ 
ಗಟ್ಟಿಯಾದ ದೇಶಿ ಚಿಂತನಾ ಮಾದರಿಯ ಮೂಲಕ ಕುಣಿಗಲ್ ತಾಲ್ಲೂಕಿನ ಹಳೆಯೂರು ಗ್ರಾಮದ ಮಂಟೆ ಸ್ವಾಮಿ ಪರಂಪರೆಗಳನ್ನು ಅವಲೋಕಿಸಿದಾಗ 
ಕನ್ನಡದ ಸಂಸ್ಕೃತಿಗೆ ಭದ್ರ ಬುನಾದಿಯನ್ನು ಹಾಕಿದ್ದಾರೆ. ವಿಜಯಕುಮಾರ್ ಎಂಬುವರಿಂದ ಆರಂಭವಾದ ಇವೆಲ್ಲವೂ ಆಯಾ ಧರ್ಮಗಳ ವಿರುದ್ಧ ನಡೆದ 
ಪ್ರಜ್ಞಾಪೂರ್ವಕವಾಗಿ ನಾವು ಈವರೆಗೆ 

ಆಂತರಿಕ ಬಂಡಾಯ ಎಂಬುದನ್ನು ನಾವು ಮನದಟ್ಟು 
ನಂಬಿಕೊಂಡು ಬಂದಿದ್ದ ಭಾರತೀಯ ಕಾವ್ಯ ಡಾ || ಎನ್ . ಜಗದೀಶ್ ಕೊಪ್ಪ ಮಾಡಿಕೊಳ್ಳಬಹುದು. ಈ ಕೃತಿಯಲ್ಲಿ ಹನ್ನೆರಡು 
ಆಗಸ್ಟ್ ೨೦೧೮ 

ಹೊಸತು೪೧ 


ಅಧ್ಯಾಯಗಳಿದ್ದು ಇವುಗಳಲ್ಲಿ ಅಲ್ಲಮನು ಕೇಂದ್ರ ಮತ್ತು ಅಲ್ಲಮನ ವಚನಗಳ ನಡುವೆ ಇರುವ ಪಂಥದವರ ಅಲ್ಲಮನಾಥನಾಗಿ , ವಚನಕಾರರ ಶೂನ್ಯ 
ವ್ಯಕ್ತಿಯಾಗಿದ್ದಾನೆ. ಅಲ್ಲಮ ಮತ್ತು ಝನ್, ಸಾಮ್ಯತೆಯನ್ನು ಲೇಖಕರು ಇಲ್ಲಿ ಎತ್ತಿ ಸಿಂಹಾಸನದ ಪೀಠಾಧಿಪತಿಯಾಗಿ, ಸೂಫಿಗಳ 
ವಿಮಲಕೀರ್ತಿ ಮತ್ತು ಅಲ್ಲಮಪರಂಪರೆ , ಸರಹಪಾದ ತೋರಿಸಿದ್ದಾರೆ. ಲೇಖಕರೇ ಹೇಳುವ ಹಾಗೆ ಪಾಲಿನ ಆಲಂಪ್ರಭುವಾಗಿ, ತತ್ವಪದಕಾರರ ಪಾಲಿನ 
ಮತ್ತು ಅಲ್ಲಮ ಪ್ರಭು, ಅಲ್ಲಮ ಪ್ರಭು ಮತ್ತು ಅಲ್ಲಮನ ಮಾರ್ಗವೆಂದರೆ ಮತ್ತೇನೊ ಒಂದನ್ನು ಶಿವನಾಗಿ, ಜನಪದರ ಮಂಟೆ ಸ್ವಾಮಿಯಾಗಿ 
ಅಶ್ವಘೋಷ, ಅಲ್ಲಮ ಪ್ರಭು ಮತ್ತು ಅನುಭಾವಿಕ ಪಡೆಯುವುದಲ್ಲ, ಬದಲಿಗೆ, ಇರುವ ಕೇಡನ್ನು ನೋಡುತ್ತಾ ಹಲವು ತಾತ್ವಿಕ ನೆಲೆಗಳಲ್ಲಿ 
ನೆಲೆಗಳು, ಬೌದ್ಧಧರ್ಮ ಮತ್ತು ಅಲ್ಲಮ ಪ್ರಭು, ಕನ್ನಡ ದೂರವಾಗಿಸಿಕೊಳ್ಳುವ ಪ್ರಯತ್ನ. ಕನ್ನಡದ ಚರ್ಚಿಸುವುದರ ಮೂಲಕ ಕನ್ನಡಕ್ಕೆ ಹೊಸ 
ಕಾವ್ಯ ಮೀಮಾಂಸೆ ಮತ್ತು ಅಲ್ಲಮ , ಅಲ್ಲಮ ಪ್ರಭು ನಿಜದನಿಯನ್ನು ಹಾಗೂ ಕನ್ನಡದ ಮೀಮಾಂಸೆಯನ್ನು ಜ್ಞಾನಪರಂಪರೆಯೊಂದನ್ನು ಜೋಡಿಸಿದ್ದಾರೆ. 
ಮತ್ತು ಪ್ರಸ್ತುತತೆ ಹೀಗೆ - ಹಲವು ಆಯಾಮಗಳಲ್ಲಿ ಕಂಡುಕೊಳ್ಳಲು ಇರುವ ಮಾರ್ಗ.” ಈ ಕೃತಿಯನ್ನು ವರ್ತಮಾನದ ಜಗತ್ತಿನಲ್ಲಿ ಜಾತಿ, ಧರ್ಮಗಳು 
ಅಲಮನ ತಾತ್ವಿಕತೆಯನು ಚರ್ಚಿಸಿರುವುದು ಲೇಖಕರ ಓದಿದಾಗ ಈ ಮಾತು ಸತ್ಯವೆಂಬುದು ನಮ ಧುವೀಕರಣಗೊಳುತಿರುವ ಮೂಲಕ ಅಜಾನ 
ಆಳವಾದ ಹಾಗೂ ಶ್ರದ್ದೆಯಿಂದಕೂಡಿದ ಅಧ್ಯಯನ ಅರಿವಿಗೆ ಬರುತ್ತದೆ. ಏಕೆಂದರೆ , ಅಲ್ಲಮನೆಂಬುದು ತಾಂಡವಾಡುತ್ತಿರುವ ಈ ಹೊತ್ತಿನಲ್ಲಿ ಇಂತಹ 
ಓದುಗರಿಗೆ ಮನದಟ್ಟಾಗುತ್ತದೆ. ಈ ಕೃತಿಯಲ್ಲಿನ ಪರಂಜ್ಯೋತಿಮತ್ತು ಜಂಗಮಪ್ರಜ್ಞೆ, ಎಲ್ಲಿಯೂ ನಿಲ್ಲದೆ ಕೃತಿಗಳು ನಮಗೆ ಬೆಳಕಿನ ದಾರಿಯಾಗಬಲ್ಲವು. 
ವಿಮಲಕೀರ್ತಿ ಮತ್ತು ಅಲ್ಲಮ ಎಂಬ ಅಧ್ಯಾಯದಲ್ಲಿನ ನಿರಂತರವಾಗಿ ದಾಟಬೇಕಾದ ಸ್ಥಿತಿ. ಅಲ್ಲಮನನ್ನು 
ವಿಷಯ ಅತ್ಯಂತ ಕುತೂಹಲಕಾರಿಯಾಗಿದೆ. ಕೇವಲ ಒಬ್ಬ ಶರಣನಾಗಿ, ವಚನಕಾರನಾಗಿ, 

ಡಾ|| ಎನ್. ಜಗದೀಶ್ ಕೊಪ್ಪ 
ಏಕೆಂದರೆ, ಕ್ರಿಸ್ತ ಪೂರ್ವದ ಬುದ್ಧನ ಕಾಲದಲ್ಲಿ ಅನುಭಾವಿ ಪಂಥದ ಪಥಿಕನಾಗಿ ನೋಡುವ ಬದಲು 

ನಂ . ೧೦೩ , ಅಕ್ಷರ, ಆರೋಗ್ಯನಗರ ಬಡಾವಣೆ 

ತೇಜಸ್ವಿ ನಗರ, ಧಾರವಾಡ - ೫೮೦ ೦೦೨ 
ಬದುಕಿದ್ದವನು ಎಂದು ಹೇಳಲಾಗುವ ವಿಮಲಕೀರ್ತಿ ಈ ಕೃತಿಯಲ್ಲಿ ಲೇಖಕರು ಅಲ್ಲಮನನ್ನು ನಾಥ 


ಮುಗಲುಹೊಲಮಲಗೊ ಹೊತ್ತು ಇರಲಿ ಬಿಡು ತಪ್ಪೇನು... 


ಮಬ್ಬುಗತ್ತಲು ಹೊಲ ಮಲಗೊ ಹೊತ್ತು 
ಊರು ಬಿಡುವ ಈ ಹತ್ತಿ ಬಂಡಿಗಳಲಿ, 
ಮೂಗೆತ್ತಿನಂತೆ ತೂಕಡಿಸುವವರ ಕಣ್ಣುಗಳಲ್ಲಿ 
ರವೆಯ ಕನಸುಗಳಂತಹ ನಾವು 
ತಕ್ಕಡಿಯಡಿ ಸಿಲುಕಿ ಹೆಣವಾದವರ 
ಪಾದದ ಚಕ್ಕಳ ನೋಡದಾದೆವು 
ಮೊಬೈಲ್ ಪರದೆಯಅ ಈಗೀಗ ! 


ಕಾವ್ಯಲೋಕ 


ಪಟ್ಟಣಿಗರ ಹೊಟ್ಟೆ ತಣ್ಣಗಿರಲಿ 
ಬೆಳೆದವರ ಕಳ್ಳು - ಬಳ್ಳಿಗಳಿಂದ ಬೇರಾದ ಮಕ್ಕಳಂತೆ, 
ಲಾರಿಯಲ್ಲಿ ಕುಕ್ಕರಿಸಿ ಬರುವ ಕಲ್ಲಂಗಡಿ , ಖರ್ಬೂಜ 
ಉರಿನೆತ್ತಿ ಮೇಲೆಊರೂರು ಅಲೆಯುವಾಗ 
ಅಂಗಿಯ ಮೇಲೆ ಕಲೆ ಬೀಳದಂತೆ ಮೆಲ್ಲುವ ನಾವು, 
ಬೆವರ ಹನಿ ಹೂಡಿದವರ 
ಬಿಕ್ಕಳಿಕೆಗಳನು ಹೆಡ್‌ಫೋನಿನಲ್ಲಿ ಕೇಳದಾದೆವು ಈಗೀಗ! 


INDIAN 


ದೊಣಿಗಳಿಂದ ಸೇಬು ಬರುವವು 
ಮೆತ್ತನೆಯ ಹುಲ್ಲು ತುಂಬಿದ ಕಟ್ಟಿಗೆ ಪೆಟ್ಟಿಗೆಯಲ್ಲಿ 
ತೂಕದ ಮುಖಬೆಲೆಯನಂಟಿಸಿಕೊಂಡು ; 
ತುಸು ಮೆರಗು ಹೆಚ್ಚಿಸಿಕೊಂಡು 
ಅದ್ಯಾಕೊ , ತೋಟಮಾಲಿಗಳ 
ಆ ಕೈ ವಾಸನೆ ಮೂಸದಂತೆ ಕತ್ತರಿಸಿ ಚಪ್ಪರಿಸುವ ನಮಗೆ, 
ನೆತ್ತರಿನಲಿ ಮಿಂದ ಆ ನೆಲದ ನಡಿಗೆ 
ಕಾಣದಂತೆ ಚಾಳೀಸು ತೊಟ್ಟೆವು ಈಗೀಗ! 


ಮವ್ವ 
ಕಂದಕ 


ರಮೇಶಅರೋಲಿ ಸಹಪ್ರಾಧ್ಯಾಪಕರು,ಕಮಲನೆಹರುಕಾಲೇಜ್ ಆಗಸ್ಟ್ಕ್ರಾಂತಿಮಾರ್ಗ,ನವದೆಹಲಿ-೧೧೦೦ರ್೪ 


ಥಾರುದಾರಿಯಅ ನಡದೇ ... ನಡೆದವು ಕಾಲು 
ಬಿರಿದಂತೆ ಅಲ್ಲೆಲ್ಲೋ ಮುತ್ತುಗದ ಸಾಲು ! 
ಕೊಂಕಳ ಬಾಟಲಿ ನೀರು; ಕೈಯಲ್ಲಿಊರುಗೋಲು 
ಅರೆ, ಇದೇನಿದು ಊರುಗೋಲಿನ ಬಣ್ಣ ? 
ನೀಲಿಯಲ್ಲವೆ ನವಿಲಗಣ್ಣ ? ಇರಲಿ ಬಿಡಿ ತಪ್ಪೇನು 
ಇರುವೆಗಳಲ್ಲೂ ಕಪ್ಪಿರುವೆ ಕೆಂಪಿರುವೆ 
ಬರಿಗಾಲು ಸಾಲುಗಟ್ಟಿದ್ದು ಕಂಡಿದ್ದಿಲ್ಲ ಟೀವಿಯವರು ಈಗೀಗ ! 


ಈ ಬೇಸಿಗೆಯ ಈ ಸೂರ್ಯನಿಗೆ ಹಿಡಿಶಾಪ ಹಾಕಿ, 
ಮರ ನೆಟ್ಟು ನೆರಳು ಹಾಸಿದವರನು 
ನೆನೆಯಬೇಕು ಅಂದುಕೊಂಡಾಗಲೆಲ್ಲ; 
ಮಾರುವೇಶದ ಮಾರುಕಟ್ಟೆಯ ಕುದುರೆ 
ಬಿಸಿಲ ಝಳದಂತೆ ಕಣ್ಣೆದುರೇ ಓಡುವಾಗ 
ಹವಾ ನಿಯಂತ್ರಿಸಲಾಗದಕೋಣೆಯಅ ಝಳ ತಡಿಯದೆ 
ನಾವು ವಾಟ್ಸಾಪ್ ಗುಂಪಿನಲಿ ಕಂಡುರಂಗಿನ ಬಿರಿದ ತುಟಿಗಳ 
ಬಣ್ಣಕ್ಕೆ ಜಗಳ ಆಡಿದ್ದೇ ಕೇಳುವೆವು ಯಾಕೊ ಈಗೀಗ! 


ಹೊಸತು೪೨ 


- ಆಗಸ್ಟ್ ೨೦೧೮ 


ಉಡುಗೊರೆ 


ರಹೀಮ್ ಬೀಬಿಯೊಬ್ಬಳೇ ನೀರಿಗೆ ಬರುತ್ತಿದ್ದಳು. ಒಂದು 
ಮುಂಜಾನೆ ನಾನು ಗೆಳೆಯರೊಡನೆ ಶಾಲೆಗೆ ಹೋಗುವಾಗ 
ದಾರಿಯಲ್ಲಿ ನೀರಿಗೆ ಬರುತ್ತಿದ್ದ ಆಕೆ ಕಂಡಳು. ಅವಳನ್ನು 
ಮಾತಾಡಿಸಲು ನಾನು ಬೇಕೆಂದೇ ನನ್ನ ಗೆಳೆಯರಿಂದ 
ಹಿಂದುಳಿದೆ. ಸ್ವಲ್ಪ ಸಂಕೋಚದಿಂದಲೇ , ರಹೀಮ್ ಬೀಬಿ, 
ನಾನಿನ್ನು ಚಿಕ್ಕವನು ಆದ್ದರಿಂದ ನಿಮ್ಮ ಮುಖವನ್ನೊಮ್ಮೆ 
ನನಗೆ ತೋರಿಸಿ ಅಂದೆ. ಅವಳು ಮುನ್ನಡೆಯುತ್ತಲೇ , 
ಬಾವುಜೀ , ನೀವು ನನ್ನ ಮುಖ ನೋಡಬೇಕೆಂದರೆ ನನಗೆ 
ಉಡುಗೊರೆ ಕೊಡಬೇಕು ಅಂದಳು. ಅವಳು ಬಾವಿಯ ರಹೀಮ್ ಬೀಬಿ ಮದುವೆಯಾಗಿ ಬಂದ ಹೊಸತರಲ್ಲಿ ನಮ್ಮನೆಯ ಹೆಣ್ಮಕ್ಕು ಅವಳನ್ನು 
ಕಡೆಗೆ ಹೋಗುತ್ತಿದ್ದಳು, ನಾನು ಶಾಲೆಯ ಕಡೆಗೆ ಹೋಗುತ್ತಿದ್ದೆ. ನೋಡಲು ಹೋಗಿದ್ದರು. ನನ್ನ ಅವ್ವ ಒಂದು ಜೊತೆ ಬಳೆ, ನನ್ನ ಚಿಕ್ಕಮ್ಮ ಕಾಲುಚೈನು 
ಪರಸರ ವಿರುದ್ಧ ದಿಕ್ಕಿನಲ್ಲಿರುವುದರಿಂದ ನಮ್ಮ ನಡುವೆ ಮತ್ತು ದೊಡ್ಡಣ್ಣನ ಹೆಂಡತಿ, ಸರ್‌ಯು ಅತ್ತಿಗೆ ಕಾಲುಂಗುರಗಳನ್ನೂ ಉಡುಗೊರೆಯಾಗಿ 
ಅಂತರ ಹೆಚ್ಚಿದಂತಾಗಿ ಮಾತು ಮುಂದುವರಿಸಲಾಗಲ್ಲ, ನೀಡಿದ್ದರು. ಮನೆಗೆ ಹಿಂದಿರುಗಿ ಅವರೆಲ್ಲ ಆಕೆಯ ಸೌಂದರ್ಯ ವರ್ಣಿಸತೊಡಗಿದರು. 

ಎಂತಹ ಸಣ್ಮಕ್ಕಳಿಗೂ ಆಕೆಯನ್ನು ನೋಡುವ ಕುತೂಹಲ ಹುಟ್ಟಿಸುವಂತಿತ್ತು ಅವರ 
ಮರುದಿನವೂ ನಾನವಳನ್ನು ಮಾತನಾಡಿಸಲೆಂದೇ ಬೇಕಂತ 

ಆರಂಲಿ ಗುಣಗಾನ. ಹೀಗಾಗಿ ಅವಳನ್ನು ನೋಡಲೇಬೇಕೆಂಬ ಆಸೆ ನನ್ನಲ್ಲೂ ತೀವ್ರವಾಗಿತ್ತು . 
ಹಿಂದುಳಿದೆ. ರಹೀಮ್ ಬಾಬಿ, ನಿಮಗೆ ಉಡುಗೊರೆ ಬೇಕಲ್ಲವೇ ? ಎಷ್ಟು ಸುಂದರವಾಗಿದಾಳವಳು! ಅತ್ಯಂತ ನಾಜೂಕಾಗಿ ಕೆತ್ತಿದ ಅಮತ 
ನಾನು ನನ್ನ ಅಮ್ಮನಿಂದ ಕೇಳಿ ತಂದು ಕೊಡುತ್ತೇನೆ ಅಂದೆ. ಶಿಲೆಯಂತಿದ್ದಾಳೆ ಅಂದಳವ್ವ , ಹೊಳೆಯುವ ಕಪ್ಪು ಕಂಗಳು ಅದೆಷ್ಟು ಚೆಂದ! ಅವಳ ಆ 
ಅದಕ್ಕವಳು, ಇಲ್ಲ , ಇಲ್ಲ, ಚೀಚಿನ ಕೇಳಬೇಡಿ. ನೀವು ದುಡಿದ ಎತ್ತರದ ನಿಲುವು ಆಕರ್ಷಕ ಅಂದಳು ಚಿಕ್ಕಮ್ಮ , ಅವಳು ಬೆಳ್ಳಗಿದ್ದಾಳೆ. ಆದರೆ ಅವಳ 
ಹಣದಲ್ಲಿಯೇ ನನಗೆ ಉಡೊಗೊರೆ ತರಬೇಕು. ಆಗ ಮಾತ್ರ | 

ಮುಖದ ಮೇಲೆಲ್ಲಾ ಕಲೆಗಳು. ಅಲ್ಲದೆ ನಾವು ಅಲ್ಲಿಗೆ ಹೋದಾಗ ಅವಳು 

ಕುಳಿತುಕೊಂಡಿದ್ದಳು. ಹೀಗಾಗಿ ಅವಳು ಕುಂಟಿಯೇ ಅಥವಾ ಇನ್ನಾವುದಾದರೂ 
ನಾನು ಮುಖ ತೋರಿಸುತ್ತೇನೆ ಅಂದಳು . 


ಪರಿಮಳಜಿ.ಕಮಟಾರ್‌ 


ಆಗಸ್ಟ್ ೨೦೧೮ 


ಹೊಸತು೪೩ 


ಅಂಗವೈಕಲ್ಯವಿದೆಯೆ ಎಂದು ನಿಮಗ್ನೆಗೆ 
ತಿಳಿಯುತ್ತದೆ ಅಂದಳು ನನ್ನ ನಾದಿನಿ. ಆಕೆ ಕುಂಟಿ 
ಎಂದು ನಿನಗ್ಯಾರು ಹೇಳಿದರು ? ನಾವೆಲ್ಲ ಅಲ್ಲಿ 
ಕುಳಿತಾಗ ಅವಳು ಒಳಗಿಂದ ನಡೆದುಕೊಂಡೇ 
ಬಂದಳಲ್ಲ ? ಅವಳ ನಡಿಗೆಯಲ್ಲಿ ಯಾವ ವ್ಯತ್ಯಾಸ 
ಕಂಡಿತು ? ಅಂದಳು ಅವ್ವ . ಅವಳ ಆ ಬಿಳಿ ಮುಖದ 
ಮೇಲೆ ಕಾಣುವ ನೇರಳೆ ಬಣ್ಣದ ಕಲೆಗಳು 
ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿವೆ ಅಂದಳು 
ಚಿಕ್ಕಮ್ಮ , ಗ್ರೀಕ್ ಸೌಂದರ್ಯದ ಸೊಬಗೂ ಹಾಗೆ. 


ಅಭಿನಂದನೆ... 

ಅರಕಲಗೂಡು ೨೦೧೮ನೇ ಸಾಲಿನ 
ಡಾ|| ಅನಕೃ ಪ್ರಶಸ್ತಿ ಯು ಡಾ|| ಎಚ್ . ಎಸ್. | 
ವೆಂಕಟೇಶಮೂರ್ತಿ ಅವರಿಗೆ ಲಭಿಸಿದೆ. 
ಇವರಿಗೆ ನವಕರ್ನಾಟಕ ಹಾಗೂ ಹೊಸತು 
ಬಳಗದ ಅಭಿನಂದನೆಗಳು. 


ಅದು ಅದ್ದೂರಿ ಅರಮನೆಯ ಆಭರಣ! ನೀವೆಲ್ಲಾ 
ಯಾರ ಸೌಂದಯ್ಯದ ಬಗೆಗೆ ಮಾತಾಡುತ್ತಿರುವಿರಿ ? 
ಅಂದ ದಿಢೀರನೆ ಪ್ರತ್ಯಕ್ಷನಾದ ದೊಡ್ಡಣ್ಣ. 

ಮೊನ್ನೆ ಮದುವೆಯಾದ ಅಗಸ , ಇಲಾಝ್ದಿನ್‌ನ 
ಹೆಂಡತಿಯ ಬಗ್ಗೆ ಮಾತಾಡುತ್ತಿದ್ದೇವೆ. ಅವಳನ್ನು 
ನೋಡಿ ಉಡುಗೊರೆ ಕೊಟ್ಟುಬಂದೆವು. ಆಕೆ 
ಬೆಳಕಿನಷ್ಟೇ ಹೊಳಪು, ಸುಂದರ ” ಅಂದಳವ್ವ . 
ಇವರೆಲ್ಲರ ಮಾತು ಕೇಳಿಸಿಕೊಂಡ ನನ್ನತ್ತಿಗೆ ಸ್ವಲ್ಪ 
ಕಸಿವಿಸಿಗೊಂಡಳು . ಹೇಗಿದ್ದರೇನು, ಆಕೆಯೊಬ್ಬ 


ಕಾವ್ಯಲೋಕ 


ನನ್ನೂರು 


14 


(Spe000, 


ಸಿಗುವ ಬೆಲ್ಲದ ಕಾಫಿ 
ಅದಕೆಂತ ಪರಿಮಳ 
ಬೇಯಿಸಿದ ಗಂಜಿ ತಟ್ಟೆಗೆ ಬಿದ್ದಾಗ 
ಹೆಚ್ಚು ಕಮ್ಮಿಯ ಮಾತಿಲ್ಲ 
ಮೌನದಲಿ ಹೊಟ್ಟೆಸೇರಿದಾಗ 
ಅನ್ನಬ್ರಹ್ಮನಿಗೆ ಸಲ್ಲುವ ಗೌರವ 
ಈಗಲೂ ಬದುಕುತ್ತಿದ್ದೇನೆ 
ಬೆರಳು ತೋರಿದರೆ ಹಸ್ತ ನುಂಗುವ ಮಂದಿಯ 
ಮಧ್ಯೆ 
ತಣ್ಣನೆಯ ಗಾಳಿಯಿಲ್ಲದ 
ರಾಜಕೀಯ ಆರ್ಭಟದ 
ಮಾನ ಮುಚ್ಚುವಷ್ಟೇ ಬಟ್ಟೆಯ 
ನಾಗರಿಕರ ಮಧ್ಯೆ 
ನೆನಪಾಗುತ್ತಿದೆ ನನ್ನೂರು 
ಚಿಮಿಣಿ ದೀಪದ ಬೆಳಕು 
ದಿನಕ್ಕೊಂದೇ ಬಸ್ಸು 
ಆದರೂ .... ಸ್ವಚ್ಛ ಗಾಳಿಯ 
ಸಸ್ಯರಾಶಿಯ, ಹಿತವಾದ ಮೆಲ್ಲುಲಿಯ 
ನಂಜಿಲ್ಲದ, ಮುಸ್ಸಂಜೆಗೇ ಮನೆ ಸೇರುವ 
ಪ್ರೀತಿ ಹಂಚುವ 
ಹೃದಯವಂತಿಕೆಯ ನನ್ನೂರು. 


ನನ್ನೂರ ಬಗೆಗೆ ನಾನೇನು ಬರೆಯಲಿ ? 
ಅದೇ ನನಗೆ ಸ್ವರ್ಗ 
ಕೂಡಿ ಬಾಳಿದಊರು 
ಬದುಕ ಕಲಿಸಿದಊರು 
ತುಳು ತಾಯಿ, ಮಲೆಯಾಳ, 
ಹವ್ಯಕರ ನುಡಿ, ಮರಾಠರ ಮಾತು 
ಎಲ್ಲವೂ ಬೆರೆತ ಭಾಷೆ 
ಕೇಳಲು ಅದೆಂತ ಸೊಗಸು 


ಮೊಸರು ಮಥಿಸುವ ಸದ್ದು 
ಕೈ ಬಳೆಯ ನಾದ 
ಪಾತ್ರೆಗಳ ದಡಬಡ 
ಹಕ್ಕಿಗಳ ಚಿಲಿಪಿಲಿ 
ಹಟ್ಟಿಯ ಕೂಗು 
ಶಂಖಧ್ವನಿ ಜಾಗಟೆಯ ಸದ್ದು 
ಅದೇ ಸುಪ್ರಭಾತ 
ಪ್ರಾತಃರ್ವಿಧಿ ಮುಗಿದಾಗ 


ಸೌಮ್ಯಲತಾ ಪಿ. 
ಸಹ ಪ್ರಾಧ್ಯಾಪಕಿ, ಡಾ|| ಜಿ. ಶಂಕರ್ ಸರಕಾರಿ 
ಮಹಿಳಾ ಪ್ರಥಮದರ್ಜೆ ಕಾಲೇಜು 

ಅಜ್ಜರಕಾಡು, ಉಡುಪಿ 


ಹೊಸತು೪೪ 


- ಆಗಸ್ಟ್ ೨೦೧೮ 


ಮೈತ್ರಿ 


ಸಾಮಾನ್ಯ ಅಗಸನ ಹೆಂಡತಿ. ಬ್ರಾಹ್ಮಣ 

ಮಾತಾಡಿ ಅವರಿಬ್ಬರು ಹೋದರು. 
ಹೆಣ್ಣುಮಗಳಲ್ಲ, ರಜಪೂತಳೂ ಅಲ್ಲ ಎನ್ನುತ್ತ ಎದ್ದು 

ಎಷ್ಟು ಚೆನ್ನಾಗಿ ಮಾತಾಡುತ್ತಾಳವಳು! ಹಸಿರು 
ಹೊರಡಲು ಸಜ್ಜಾದಳು. ನನ್ನ ಅತ್ತಿಗೆಯ ಕಣ್ಣುಗಳು 

ಕಾಡಲ್ಲಿ ಕೋಗಿಲೆ ಹಾಡಿದಂತಾಗುತ್ತದೆ ಅಂದರು 
ಬಹಳ ಆಕರ್ಷಕ. ಆದರೆ ಆಕೆ ಸ್ವಲ್ಪ ಗಿಡ್ಡ ಮತ್ತು ಕಪ್ಪು . 

ಅವ್ವ ಮತ್ತು ಚಿಕ್ಕಮ್ಮ , ನೀವು ಮೊದಲು ನನ್ನನ್ನೂ 
ಆಕೆ ಮತ್ತೆ ಅವನೆಡೆಗೆ ತಿರುಗಿ, ಆ ಅಗಸನ ಸುಂದರ 

ಹೀಗೇ ಹೊಗಳುತ್ತಿದ್ದಿರಿ ಅಂದಳು ಅತ್ತಿಗೆ. ಅದಕ್ಕವರು 
ಹೆಂಡತಿ ತಂಗಿಯನ್ನು ನಿಮ್ಮ ಮಗನಿಗೆ ತಂದುಕೊಳ್ಳಿ 

“ನೀನೂ ಯಾವುದರಲ್ಲೂ ಕಡಿಮೆ ಇಲ್ಲ. ಚೆನ್ನಾಗಿಯೇ 

ನಿನ್ನೆ 
ಅಂದಳು ವ್ಯಂಗ್ಯವಾಗಿ, ಬಹುಶಃ ಅವಳಿಗೆ ಗ್ರೀಕ್ 

ಮಾತಾಡುತ್ತಿ ಎಂದೊಡನೆ ಅತ್ತಿಗೆಯ ಮುಖವರಳಿ 

ರಾತ್ರಿಯವರೆಗೆ 
ಸೌಂದರ್ಯದ ಅರ್ಥ ತಿಳಿದಂತಿಲ್ಲ. 

ಹಿಂದಾದ ಕಸಿವಿಸಿ ಮತ್ತು ನೋವು ಮರೆತಂತೆ 

ಆ ಪಕ್ಷದ 
ಇಲಾಮ್‌ದಿನ್‌ನ ತಾಯಿಯನ್ನು ನಾವು ಚಿಕ್ಕಮ್ಮ 

ಕಂಡಿತು. 

ಜೊತೆ 
ಎಂದು ಕರೆಯುತ್ತಿದ್ದೆವು. ನಮಗೂ ಚಿಕ್ಕಮ್ಮ 

ಕೆಲವು ದಿನಗಳಿಂದ ರಹೀಮ್ ಬೀಬಿಯೊಬ್ಬ 

ಈ ಪಕ್ಷದ ಜಂಗಿ ಕುಸ್ತಿ 
ಇದ್ದುದರಿಂದ ಆಕೆಗೆ ಅಗಸರ ಚಿಕ್ಕಮ್ಮ ಅನ್ನುತ್ತಿದ್ದೆವು. 

ನೀರಿಗೆ ಬರುತ್ತಿದ್ದಳು. ಒಂದು ಮುಂಜಾನೆ ನಾನು 

ಬೆಳಗ್ಗೆ 
ಒಮ್ಮೊಮ್ಮೆ ಅವರಿಬ್ರೂ ಒಟ್ಟಿಗೆ ಕುಳಿತಾಗ ಸುಮ್ಮನೆ 

ಗೆಳೆಯರೊಡನೆ ಶಾಲೆಗೆ ಹೋಗುವಾಗ ದಾರಿಯಲ್ಲಿ 

ನೋಡಿದರೆ 
ಚಿಕ್ಕಮ್ಮ ಅಂತ ಕೂಗುತ್ತಿದ್ದೆವು. ಅವರಿಬ್ಬರು ಒಮ್ಮೆಲೆ 

ನೀರಿಗೆ ಬರುತ್ತಿದ್ದ ಆಕೆ ಕಂಡಳು. ಅವಳನ್ನು 

ಎರಡೂ 
ತಿರುಗಿದಾಗ ಕಿಸಕ್ಕನೆ ನಕ್ಕು ಓಡಿ ಹೋಗುತ್ತಿದ್ದೆವು. 

ಮಾತಾಡಿಸಲು ನಾನು ಬೇಕೆಂದೇ ನನ್ನ ಗೆಳೆಯರಿಂದ 

ಪಕ್ಷಗಳ ಜಿಗ್ರೀ ದೋಸ್ತಿ 
ಹಲವು ವರ್ಷಗಳ ಹಿಂದಿನ ಮಾತು. ನನ್ನ ತಂದೆ 

ಹಿಂದುಳಿದೆ. ಸ್ವಲ್ಪ ಸಂಕೋಚದಿಂದಲೇ , ರಹೀಮ್ 
ಜಮ್ಮುವಿನಲ್ಲಿರುವ ಸುಯಿನ್‌ಸರ್‌ಗೆ ಹೋದಾಗ 

ಬೀಬಿ, ನಾನಿನ್ನು ಚಿಕ್ಕವನು ಆದ್ದರಿಂದ ನಿಮ್ಮ 

ಶಿವಮೊಗ್ಗ ಗೀತಾಶಾಸ್ತಿ 
ಅಲ್ಲಿನ ನಿವಾಸಿ ಮೆಹಬ್ಬಿನ್‌ನ ಪರಿಚಯವಾಗಿತ್ತು. 

ಬೆಂಗಳೂರು – ೫೬೦ ೨೮ 

ಮುಖವನ್ನೊಮ್ಮೆ ನನಗೆ ತೋರಿಸಿ ಅಂದೆ. ಅವಳು 
ಅವನಿಗಿರುವ ತೊಂದರೆಗಳಿಂದಾಗಿ ಅಪ್ಪ ಅವನನ್ನು 

ಮುನ್ನಡೆಯುತ್ತಲೇ , ಬಾವುಜೀ , ನೀವು ನನ್ನ ಮುಖ 
ಜೊತೆ ಕರೆದುಕೊಂಡು ಬಂದರು. ರಾಮನಗರಕ್ಕೆ 

ನೋಡಬೇಕೆಂದರೆ ನನಗೆ ಉಡುಗೊರೆಕೊಡಬೇಕು 
ಬಂದೊಡನೆ ಇರಲಿಕ್ಕೆ ಜಾಗ ಮತ್ತು ಜೀವನಾಧಾರಕ್ಕೆ 

ರಲಿಕ್ಕೆ ಜಾಗ ಮತ್ತು ಜೀವನಾಧಾರಕ್ಕೆ ನಮಸ್ಕರಿಸಿ ಆಶೀರ್ವಾದ ಪಡೆದಳು ಸೊಸೆ, ಅಂದಳು. ಅವಳು ಬಾವಿಯ ಕಡೆಗೆ ಹೋಗುತ್ತಿದ್ದಳು, 
ಸ್ವಲ್ಪ ಭೂಮಿ ಕೊಟ್ಟರು. ನಂತರ ಮೆಹಬಿನ್ ಇಲ್ಲಿನ ನಮನೆಯ ಹಿರಿಯರು. “ನೀನು, ನಿನ್ನ ಗಂಡ ನಾನು ಶಾಲೆಯ ಕಡೆಗೆ ಹೋಗುತ್ತಿದ್ದೆ. ಪರಸ್ಪರ 
ಕೋಟೆಯ ಸಿಪಾಯಿಯಾಗಿ ನೇಮಕಗೊಂಡ. ನಿವೃತ್ತಿ ನೂರ್ಕಾಲ ಬಾಳಿ” ಎಂದವಳಿಗೆ ಆಶೀರ್ವದಿಸಿ ಅವರು ವಿರುದ್ಧ ದಿಕ್ಕಿನಲ್ಲಿರುವುದರಿಂದ ನಮ್ಮ ನಡುವೆ ಅಂತರ 
ನಂತರ ಅವನ ಹಿರಿಯ ಮಗ ಗುಲ್ಫ್ದಿನ್‌ನಿಗೆ ಆ ಹೋದ ನಂತರ ಅವಳ ಗುಣಗಾನ ಹೆಚ್ಚಿದಂತಾಗಿ ಮಾತು ಮುಂದುವರಿಸಲಾಗಲಿಲ್ಲ. 
ಕೆಲಸ ಸಿಕ್ಕಿತು. ಕಿರಿಯ ಮಗ ಇಲಾಮ್ದಿನ್ ಶುರುಮಾಡಿದರು . ಆಕೆಯ ನಡಿಗೆ ನವಿಲಿನ ನರ್ತನ 

ಮರುದಿನವೂ ನಾನವಳನ್ನು ಮಾತನಾಡಿಸಲೆಂದೇ 
ಅಗಸವೃತ್ತಿ ಆರಂಭಿಸಿದ. ಹೀಗೆ, ಅವರ ಕುಟುಂಬ ಅಂದರು. ಇನ್ನೊಬ್ಬ ಹೆಣ್ಣುಮಗಳ ಗುಣಗಾನದಿಂದ 

ಬೇಕಂತ ಹಿಂದುಳಿದೆ. ರಹೀಮ್ ಬಾಬಿ, ನಿಮಗೆ 
ಇಲ್ಲಿ ಬೀಡು ಬಿಟ್ಟಿತು. ಮೆಹದ್ದಿನ್‌ನ ದೊಡ್ಡ ಮಗ ನನತಿಗೆಗೆ ಮತರ ಮೂಡಿದು ಸಹಜವೆ. ಅದಕ್ಕವಳು, ಉಡುಗೊರೆ ಬೇಕಲ್ಲವೇ ? ನಾನು ನನ್ನ ಅವ್ವನಿಂದ 
ಗುಲ್ಫ್ದಿನ್‌ನಿಗೆ ಮದುವೆಯಾಯಿತು, ಮಕ್ಕಳೂ ನವಿಲುಗಳು ಕಪಗಿರುತ್ತವೆ. ಆದರವಳು ಬೆಳಗಿದಾಳೆ, ಕೇಳಿ ತಂದು ಕೊಡುತ್ತೇನೆ ಅಂದೆ. ಅದಕ್ಕವಳು , ಇಲ್ಲ, 
ಆದರು . ನಾನು ಮತ್ತು ಗುಲ್ಫ್ದಿನ್‌ನ ಮಗ ಶಂಸು ಹೀಗಾಗಿ ಅವಳ ನಡಿಗೆಯನ್ನು ನವಿಲುನ ತಕಿಂತ ಇಲ್ಲ , ಚೀಚಿನ ಕೇಳಬೇಡಿ. ನೀವು ದುಡಿದ 
ವಾರಿಗೆಯವರು. ಇಲಾಝ್ದಿನ್ ನಮ್ಮ ಬಟ್ಟೆ ಹಂಸದ ಕುಣಿತಕ್ಕೆ ಹೋಲಿಸುವುದು ಸೂಕ ಅಂದಳು. ಹಣದಲ್ಲಿಯೇ ನನಗೆ ಉಡೊಗೊರೆ ತರಬೇಕು. ಆಗ 
ತೊಳೆದು ಇಸ್ತಿ ಮಾಡಿಕೊಂಡು ಮನೆಗೆ ತರುವಾಗ ನವಿಲು ಬೆಳಗಿದೆ ಅಂದೆ ನಮ ಗಂಟೇನು ಮಾತ್ರ ನಾನು ಮುಖ ತೋರಿಸುತ್ತೇನೆ ಅಂದಳು. 
ಶಂಸುವೂ ಅವನ ಜೊತೆ ಬರುತ್ತಿದ್ದ . ಮೆಹಬಿನ್ ಹೋಗುತದೆ ಅಂದಳು ಚಿಕಮ . ತಿರುಗಿ ಅವಳ ಆ ದೃಢನಿರ್ಧಾರಕ್ಕೀಗ ಮೂರು ವರ್ಷ. 
ಎಂದೂ ಆಲಸಿಯಾಗಿ ಕುಳಿತವನಲ್ಲ . ಭತ್ತ, ಗೋಧಿ ಉತರವಿಲದಕಾಗಿಯೋ ವಾದ ಬೆಳೆಸಬಾರದೆಂದೊ ನಾನಾಗ ಎಂಟನೇ ತರಗತಿ ಮುಗಿಸಿ ಮುಂದಿನ 
ಇತ್ಯಾದಿ ವ್ಯವಸಾಯದಲ್ಲಿ ನಿರತನಾಗಿದ್ದ. ಆಗಾಗ ಏನೋ ಅತಿಗೆ ಸುಮನಾದಳು. 

ಅಭ್ಯಾಸಕ್ಕಾಗಿ ಜಮ್ಮುಗೆ ಹೋದೆ. ನಂತರ ಅಲ್ಲಿಂದ 
ನಾನು ಮತ್ತು ಶಂಸು ಅವನಜ್ಜನ ಹೊಲದಲ್ಲಿ ಹಸಿರು ಅದೇ ದಿನ, ಅತ್ತೆ ಸೊಸೆ ಮತ ನೀರಿಗೆ ಬಂದಾಗ ಶ್ರೀ 

ಅದೇ ದಿನ, ಅತ್ತೆ ಸೊಸೆ ಮತೆ ನೀರಿಗೆ ಬಂದಾಗ ಶ್ರೀನಗರಕ್ಕೆ ಹೋದದ್ದರಿಂದ ಒಂದೂವರೆ ವರ್ಷ 
ವಠಾಣಿಕಾಯಿ ಕದ್ದು ತಿನ್ನುತ್ತಿದ್ದೆವು. ಹಲವು ವರ್ಷಗಳ ಮನೆಗೆ ಬಂದರು. ನಮನೆಯವರು ಸೊಸೆಯ ಮನೆಯಕಡೆ ಹೋಗಲಾಗಲಿಲ್ಲ . ಒಂಬತ್ತನೇ 
ನಂತರ ಇಲಾಮ್ದಿನ್‌ನ ಮದುವೆಯಾಯಿತು. 

ತವರುಮನೆ ಬಗ್ಗೆ ವಿಚಾರಿಸಿದರು. “ನೋಡು, ಇವರು ತರಗತಿಯಲ್ಲಿ ಫೇಲ್ ಆದಾಗ ನನಗೆ ಹದಿನೈದು 
ಹೊಸ ಸೊಸೆಯನ್ನು ಆಕೆಯ ಅತ್ತೆ ಮತ್ತು ನನ್ನ ಚೀಚಿ, ಇವರು ದೊಡತೆ ಎಂದು ಆಕೆಯ ಅತೆ ವರ್ಷ. 

ವರ್ಷ, ರಜೆಗೆಂದು ಮನೆಗೆ ಹೋದಾಗ ಬಾವುಜೀ , 
ಚಿಕ್ಕಮ್ಮ ನೀರು ತರಲು ಕರೆದೊಯ್ದರು. 

- ಎಲರನು ಪರಿಚಯಿಸುತ, “ನನ್ನ ಮಕ್ಕಳು ಇವರನ್ನು ನೀವು ಯಾವ ತರಗತಿಯಲ್ಲಿ ಓದುತ್ತಿದ್ದೀರಿ ಎಂದು 
ಮುಖಗವಸು , ಹಸಿರು ಬಣ್ಣದ ರೇಷಿಮೆಯ ಹೀಗೇ ಕರೆಯುತ್ತಾರೆ . ನೀನೂ ಹೀಗೇ ಕರಿಬೇಕು ಕೇಳಿದ್ದಳಾಕೆ . 
ಚೂಡಿದಾರ ಹಾಗೂ ಬೆಳ್ಳಿದಾರದೆಳೆಗಳ ಅಂದಳು. ನಂತರ ಅವಳು ನಮ್ಮ ಅತ್ತಿಗೆಯನ್ನು 

ಒಂಬತ್ತನೇ ತರಗತಿ 
ಎಂಬ್ರಾಯಿಡರಿ ಸ್ಯಾಂಡಲ್ ಹಾಕಿಕೊಂಡು ತಲೆ 

ಪರಿಚಯಿಸುತ್ತಾ, ನಿನ್ನ ಗಂಡ ಮತ್ತು ಇವಳ ಗಂಡ ಕಳೆದ ವರ್ಷವೂ ನೀವು ಒಂಬತ್ತನೆ 
ಮೇಲೊಂದು, ಸೊಂಟದ ಮೇಲೊಂದು ಕೊಡಗಳನ್ನು ಇಬರು ಜೊತೆಗೆ ಓದಿದವರು. ಆದರಿಂದ ತರಗತಿಯಲ್ಲೇ ಇದ್ದಿರಲ್ಲವೇ ? 

ದೆ ನಡೆಯುತ್ತಿದ್ದ ಸೊಸೆ ಅತ್ತೆಗಿಂತ ತುಸು ನೀನವಳನು, ಅತಿಗೆ ಎಂದೇ ಕರೆಯಬೇಕು ಅಂದಳು. ಹೌದೌದು ಅನ್ನುತ್ತ ನಾನು ಮುಜುಗರದಿಂದಲೇ 
ಎತ್ತರವಾಗಿಯೇ ಕಾಣುತ್ತಿದ್ದಳು. “ ಹುಂ ಅಂದ ಸೊಸೆ ತನ್ನ ತವರುಮನೆ ಬಗ್ಗೆ. 

ಮುನ್ನಡೆದೆ. 
ಆ ಬಾವಿ ನಮ್ಮನೆಗೆ ಹತ್ತಿರವಾಗಿತ್ತು . ಎಲ್ಲರೂ ಹೇಳಿದಳು. ಇಲಿಂದ ಎಡ ಬದಿಗೆ ಹೊರಟರೆ ನನ್ನ ದೌರ್ಭಾಗ್ಯವೋ ಏನೋ , ಸತತ 
ನೀರಿಗೆ ಅಲ್ಲಿಯೇ ಬರುತ್ತಿದ್ದರು. ನೀರಿಗೆ ಸರುಯಿನ್‌ಸರ್‌ನ ಉತ್ತರ ದಿಕಿನಲಿ ಕೆಲವು ಮೂರು ಬಾರಿ ಒಂಬತ್ತನೇ ವರ್ಗದಲ್ಲಿ ಫೇಲ್ ಆಗಿದ್ದೆ. 
ಹೋಗುವಾಗ ಒಂದು ದಿನ ಅತ್ತೆ ಸೊಸೆ ನಮ್ಮನೆಗೆ ಅಂಗಡಿಗಳು ಕಾಣುತ್ತವೆ. ಅಲೇ ನಾವು ವಾಸಿಸುತ್ತೇವೆ. ಅದಕ್ಕೆ ಒಂದು ವರ್ಷ ಮನೆಗೆ ಬರಲಿಲ್ಲ. ಸತತ 
ಬಂದರು. ಅತ್ತೆಯ ಮಾತಿನಂತೆ, ಹಿರಿಯರ ಕಾಲಿಗೆ ಅಂದಳು. ಮತ್ತೆ ಒಂದಿಷ್ಟು ಹೊತ್ತು ಏನೇನೊ ಮೂರು ವರ್ಷಗಳ ನಂತರ ಹತ್ತನೇ ವರ್ಗಕ್ಕೆ 
ಆಗಸ್ಟ್ ೨೦೧೮ 

ಹೊಸತು೪೫ 


ವಾರಕ್ಕೆ ಐದೇ ದಿನ ಕೆಲಸ! 


( 


ಆರಳೆ 


. 


ಬಡ್ತಿ ಹೊಂದಿ ಮನೆಗೆ ಬಂದೆ. “ನೀವೀಗ ಕಾಲೇಜಿನಲ್ಲಿ 

ಹಾಗಾದರೆ ನಾನಂದು ತಂದುಕೊಡುವ 
ಓದುತ್ತಿರಬಹುದಲ್ಲವೆ? ಕೇಳಿದ್ದಳು ರಹೀಮ್ ಬೀಬಿ. 

ಸಿಹಿತಿನಿಸು ತಿಂದು ನಿಮ್ಮ ಉಪವಾಸ ಬಿಡಬಾರದೇಕೆ? 
ಇಲ್ಲ ಬಾಬಿ, ನಾನಿನ್ನೂ ಹತ್ತನೇ ತರಗತಿಯಲ್ಲಿದ್ದೇನೆ. 

“ಬೇಡ ಬೇಡ, ಹಾಗಾಗುವುದಿಲ್ಲ. ಅದನ್ನು ತಂದು 
ಈ ಸಲ ಪಾಸ್ ಆಗಿ ಕೆಲಸಕ್ಕೆ ಸೇರಿ ನನ್ನ ಮೊದಲನೇ 

ಕೊಡಬೇಕಾದವರು ತಂದರೇ ಚೆಂದ. 
ಗಳಿಕೆಯಲ್ಲಿ ನಿಮಗೆ ಉಡುಗೊರೆ ತರುವೆ ಅಂದೆ. 

ಮತ್ತೆ ಇನ್ನೇನು ತರಲಿ ? 
ಇಲ್ಲ ಬಾವುಜಿ , ನಿಮ್ಮ ಮೊದಲ ಗಳಿಕೆಯನ್ನು ಚಾಚಿಗೆ 

“ಉಡುಗೊರೆ. ನೀವು ಉಡುಗೊರೆ ತಂದುಕೊಟ್ಟ 
ಕೊಡಿ. ದೇವರ ಪೂಜೆ, ಕಾಣಿಕೆ ಖರ್ಚಿಗೆಂದು 

ಮೇಲೆಯೆ ನಾನು ಈದ್‌ನ ಚಂದಿರನನ್ನು 
ಅವರಿಗೆ ದುಡ್ಡು ಬೇಕಾಗುತ್ತದೆ. ನಾನು ಬೇಕಾದರೆ 

ನೋಡುವುದು . 
ಇನ್ನೊಂದು ವರ್ಷ ಕಾಯುತ್ತೇನೆ ಅಂದಳು. 

ಆಯ್ತು. ಆದರೆ ಚಂದಿರನೆಲ್ಲಿ ಕಾಣುತ್ತಾನೆ ಹೇಳಿ? 
“ನನ್ನ ಸ್ವಂತ ಅತ್ತಿಗೆಯ ಮುಖ ನೋಡುವುದೂ 

ಮುಖದ ಮೇಲೆ ನೀವು ಇಳಿಬಿಟ್ಟ ಪರದೆಯ 
ಇಷ್ಟು ಕಷ್ಟ ಎಂದು ನನಗೆ ಗೊತ್ತಿರಲಿಲ್ಲ ಬಾಬಿ 

ಗ್ರಹಣದಿಂದ ಪೂರ್ಣಿಮೆ ಚಂದಿರ ಕಾಣುವುದೇ ಇಲ್ಲ . 
ಅಂದಿದ್ದೆ . ಬಾವುಜಿ, ನನ್ನ ಮುಖ ನೋಡಲು ಎಷ್ಟು 

ಆರು ತಿಂಗಳ ನಂತರ, ಯಾಕೋ ಶಂಸು ನೀರಿಗೆ 
ಸಮಯ ಕಾಯುತ್ತೀರೋ ಅಷ್ಟು ಹೊತ್ತೂ ನಿಮ್ಮ 

ಬರತೊಡಗಿದ. ನಾನು ಬೀಬಿಯ ಬಗ್ಗೆ ಕೇಳಿದೆ. 
ಕುತೂಹಲ ಹೆಚ್ಚುತ್ತದೆ. ವಯಸ್ಸು ಹೆಚ್ಚಿದಂತೆ 

ಅವಳಿಗೆ ಆರೋಗ್ಯ ಸರಿಯಿಲ್ಲವೆಂದು ತಿಳಿಯಿತು. 
ಕುತೂಹಲ ಕಡಿಮೆಯಾಗುತ್ತದಂತೇನಿಲ್ಲ . ಕೆಲವು ಸಲ 

| even a Rన ఆనయ అదిగి ಜ್ವರದಿಂದ ಶುರುವಾದ ಕಾಯಿಲೆ ಟೈಫಾಯ್ ಆಗಿ 
ಆಸೆಗಳು ಕೈಗೂಡದಿದ್ದಾಗ ಕೆಲವರು ಅವುಗಳಿಂದ 

ನ್ಯೂಮೋನಿಯಾಕ್ಕೆ ತಿರುಗಿತ್ತು. ದಿನದಿಂದ ದಿನಕ್ಕೆ 
ವಿಮುಖರಾಗುತ್ತಾರೆ. ನಿಮಗೆ ಏನು ಆಸೆ 

ಅv wತ ಆಹ ಆತಾ.!? 

ರೋಗಉಲ್ಬಣಿಸುತ್ತಲೇ ಹೋಯಿತು. ಹಕೀಮರು ಈ 
ಆಕಾಂಕ್ಷೆಗಳಿವೆಯೋ ಗೊತ್ತಿಲ್ಲ. ನನಗೆ ತಿಳಿದಂತೆ ಈಗ 

ವಿಷಯದಲ್ಲಿ ಕೈಚೆಲ್ಲಿದರು. ವೈದ್ಯರಿಗೂ ಅವಳ 
ನಿಮಗಿರುವ ಒಂದೇ ಒಂದು ಆಸೆ, ನನ್ನ ಮುಖ ಚೆಲುವಿನಿಂದಾಗಿ ನವವಧುಗಳು ಕಸಿವಿಸಿ ಆರೋಗ್ಯದ ಚೇತರಿಕೆಯ ಲಕ್ಷಣಗಳು 
ನೋಡುವುದು. ಅದನ್ನೇಕೆ ಇಷ್ಟು ಬೇಗ ಯಾದದ್ದಂತೂ ಸುಳ್ಳಲ್ಲ. 

ಕಂಡುಬರಲಿಲ್ಲ. ಒಂದು ದಿನ ಶಂಸು ಓಡಿಬಂದು, 
ಕೊನೆಗೊಳಿಸುತ್ತೀರಿ? ಆ ಆಸೆ ಹೆಚ್ಚಲಿ, ಇನ್ನೂ ರಹೀಮು ಮುಖಗವಸು ಹಾಕಿಕೊಂಡೇ ಏಕೆ “ನಿನ್ನೆ ರಾತ್ರಿಯಿಂದ ಬೀಬಿಯ ಆರೋಗ್ಯ ತೀರಾ 
ದೃಢವಾಗಲಿ ಅಂದಿದ್ದಳು. ಅಲ್ಲಿಯವರೆಗೂ ಆಕೆಯ ನಿಮ್ಮ ಜೊತೆ ಮಾತಾಡುತ್ತಾಳೆ” ಎಂದೊಂದು ದಿನ ಹದಗೆಟ್ಟಿದೆ. ಅವಳು ಬಾವುಜಿಯನ್ನು ಕರೆದುಕೊಂಡು 
ಮುಖ ನೋಡುವ ಕುತೂಹಲ ಕೇವಲ ಹುಡುಗಾಟಿಕೆ ನನ್ನಾಕೆ ಕೇಳಿದಳು. ರಹೀಮು ಬಾಬಿ ನನ್ನ ಬನ್ನಿ . ನಾನು ಹೋಗುತ್ತಿದ್ದೇನೆ. ಕೊನೆಯ ಸಾರಿ 
ಎಂದು ತಿಳಿದಿದ್ದೆ. ಆದರದು ಹಠವಾಗಿ ಬೆಳೆಯುತ್ತಿದೆ. ಕಡೆಯಿಂದ ಉಡುಗೊರೆ ಪಡೆದ ಮೇಲೆಯೆ ಅವರ ಮುಖ ತೋರಿಸಿ ಹೋಗೆಂದು ಅವರಿಗೆ ಹೇಳಿ? 
ನನ್ನ ಗಳಿಕೆಯಿಂದಲೇ ಅವಳಿಗೆ ಉಡುಗೊರೆ ಮುಖಗವಸು ತೆಗೆಯುತ್ತಾಳೆ. ಆದರೆ ಸರ್‌ಯು ಎಂದು ಎಲ್ಲರಿಗೂ ಹೇಳುತ್ತಿದ್ದಾಳೆ. ಅದಕ್ಕೆ ನಾನು 
ಕೊಡುವೆನೆಂದು ಮಾಡಿದ ನಿರ್ಧಾರವೀಗ ಮತ್ತಷ್ಟು ಬಾಬಿಯಂತೆಯೆ ಆಪ್ತವಾಗಿ ಮಾತಾಡುತ್ತಾಳೆ ಅಂದೆ. ಬಂದೆ” ಅಂದ. 
ದೃಢವಾಗಿದೆ . 

ಸರ್‌ಯು ಬಾಬಿ ನಿಮ್ಮ ಅಣ್ಣನ ಹೆಂಡತಿ ಆದರೆ ಆಕೆ ನಾನು ತತ್‌ಕ್ಷಣವೇ ಶಂಸು ಜೊತೆಗೆ ಓಡಿ 
ನಾನೊಂದು ತಿಳಿದರೆ ದೈವವೊಂದು ಬಗೆಯಿತು. ಮುಸ್ಲಿಂ ಹೆಣ್ಮಗಳು. ಆಕೆಯೊಂದಿಗೆ ನಿಮ್ಮದೆಂಥ ಹೋದೆ. ಆಕೆಯನ್ನು ಮಂಚದ ಮೇಲೆ ಮಲಗಿಸಿದ್ದರು. 
ಹತ್ತನೆಯ ತರಗತಿ ಮುಗಿದ ನಂತರ ಕಾಲೇಜೊಂದಕ್ಕೆ ಸಂಬಂಧ? ಅಂದಳು. “ಪೂಜಿಸುವ ದೇವರು ಮುಖ ಸ್ಪಷ್ಟವಾಗಿ ಕಾಣುತ್ತಿತ್ತು. ಸುಂದರ ಮುಖದಲ್ಲಿ 
ಸೇರಬೇಕಾಯಿತು. ಮೂರು ವರ್ಷ ಕಾಲೇಜಿನಲ್ಲಿ ಬೇರೆಯಾದರೇನು? ನಾವು ಒಂದೇ . ನಮ್ಮಲ್ಲಿ ಬಿರುಕು ಹೊಳೆವ ಅದೇ ಆ ಕಪ್ಪು ಕಂಗಳು, ಗಲ್ಲದ ಮೇಲಿನ 
ಓದಿದ್ದಕ್ಕೆ ದುಡಿಯಲು, ದುಡ್ಡು ಗಳಿಸಲು ಆಗಲೇ ಮೂಡಲು ಸಾಧ್ಯವಿಲ್ಲ . ನೀವು ಹಾಗೆ ಹೇಳಬಹುದು ನೇರಳೆ ಬಣ್ಣದ ಮೊಡವೆಗಳನ್ನು ನೋಡಿದಾಗ 
ಇಲ್ಲ. ತಂದೆ ತೀರಿಹೋದದ್ದರಿಂದ ನನ್ನ ಕಾಲೇಜಿನ ಆದರೆ ಜನ ಹಾಗಿಲ್ಲ , ಅಂದಳು . ಇಲ್ಲಿ , ಬೇರೆಯವರು ನನಗೊಂದು ಕ್ಷಣ ಗ್ರೀಕ್ ಸೌಂದರ್ಯ ದೇವತೆಯನ್ನು 
ಖರ್ಚನ್ನು ಬೇರೆಯವರು ನೋಡಿಕೊಂಡರು. ಹೇಳಿದಂತೆ ನಾನು ನಡೆಯುವುದಿಲ್ಲ. ಈ ವಿಷಯದಲ್ಲಿ ನೋಡಿದಂತಾಯಿತು. ಆಕೆ ನಿಧಾನವಾಗಿ ನನ್ನೆಡೆ 
ಹೋಲ - ಮನೆ ನೋಡಿಕೊಳ್ಳಲು ಯಾರೂ ಇಲ್ಲದ ನಾನು ಹೇಳಿದಂತೆ ಅವರು ಕೇಳಲೆಂದು ತಿರುಗಿ, ನಾನು ನಿಮ್ಮಿಂದ ಉಡುಗೊರೆ ಪಡೆಯದೇ 
ಕಾರಣ ಡಿಗ್ರಿ ಮುಗಿಸಿ ಮನೆಗೆ ಹಿಂದಿರುಗಿದೆ. ನನ್ನ ಬಯಸುತ್ತೇನೆ. ಜನರಿದ್ದಂತೆ ಜಗತ್ತು, ಆದರೆ ಜನರು ಇಂದು ಮುಖಗವಸು ತೆಗೆದಿದ್ದೇನೆ. ನೀವೀಗ ನನ್ನ 
ಮದುವೆಯೂ ಆಯಿತು. ಆದರೆ ರಹೀಮ್ ಬೀಬಿ ಯಾರನ್ನು ಅನುಸರಿಸಿ ನಡೆಯುತ್ತಾರೆ ಹಾಗೂ ಮುಖ ನೋಡಬಹುದು. ನಿಮ್ಮನ್ನು ನೋಡಲೆಂದೇ 
ಮಾತ್ರ ಮುಖಗವಸು ತೆಗೆಯಲೇ ಇಲ್ಲ. ನಾನವಳಿಗೆ ಬದುಕುತ್ತಾರೆ ? ಎಂಬ ನನ್ನ ಪ್ರಶ್ನೆಗೆ ಆಕೆ ಉತ್ತರಿಸಲಿಲ್ಲ. ನಾನು ನನ್ನ ಜೀವ ಕಣ್ಣಲ್ಲಿ ಹಿಡಿದಿದ್ದೆ. ನೀವು 
ಉಡುಗೊರೆ ಕೊಡಲೂ ಆಗಲಿಲ್ಲ. ಆಕೆ ರಮಜಾನ್ ಹಬ್ಬದ ದಿನ, ರಹೀಮು ಬೀಬಿಗೆ ಸ್ಮಶಾನದವರೆಗೂ ಬಂದು ನನಗೊಂದು ಹಿಡಿ ಮಣ್ಣು 
ಭೇಟಿಯಾದಾಗೆಲ್ಲಾ, ಬಾವುಜಿ, ನೀವು ಉಡುಗೊರೆ ಮುಸ್ಲಿಮರು ಉಪವಾಸ ಮಾಡುತ್ತಾರೆ. ನೀವು ಹಾಕಿದರೆ ಅದೇ ನೀವು ನನಗೆ ಕೊಡುವ ಉಡುಗೊರೆ. 
ಕೊಡದೆ ನಾನು ಮುಖಗವಸು ತೆಗೆಯುವುದಿಲ್ಲ ಮಾಡುವುದಿಲ್ಲವೆ? ” ಅಂದೆ. 

ಇಲ್ಲವೆಂದರೆ ಅದರ ಬಗೆಗಿನ ನನ್ನಾಸೆ 
ಅನ್ನುತ್ತಿದ್ದಳು. ಆಕೆ ಬೆಳ್ಳಗೆ ಸುಂದರವಾಗಿದ್ದು ನನಗೆ ಹಸಿವು ತಡೆದುಕೊಳ್ಳಲಾಗುವುದಿಲ್ಲ. ಅಷ್ಟು ಸಮಾಧಿಯಲ್ಲೂ ಹಾಗೇ ಉಳಿಯುತ್ತದೆ ಅಂದು 
ಮೈಕಟ್ಟೂ ಅಷ್ಟೇ ಆಕರ್ಷಕವಾಗಿತ್ತು. ಅವಳ ದಿನಗಳವರೆಗೆ ಉಪವಾಸ ಇರಲಾಗುವುದಿಲ್ಲ . ಕಣ್ಮುಚ್ಚಿದಳು. 
ಸೌಂದರ್ಯ ನನ್ನ ಹೆಂಡತಿಯಲ್ಲೂ ಮತ್ಸರ ಹಾಗಾದರೆ ನೀವು ಯಾವ ದಿನ ಉಪವಾಸ 
ಮೂಡಿಸಿತ್ತು. ಮದುವೆಯಲ್ಲಿ ಕೊಂಡ ನನ್ನಾಕೆಯ ಮಾಡುತ್ತೀರಿ?” 

ಪರಿಮಳ ಜಿ. ಕಮಟಾರ್‌ 
ಬೆಳ್ಳಿ ಬಣ್ಣದ ಎಂಬ್ರಾಯಿಡರಿ ಸ್ಯಾಂಡಲ್ ಇನ್ನೂ ನಾನು ನೀರು ತರಲು ಯಾವ ದಿನ ಬಾವಿಗೆ 

ರೀಸರ್ಚ್ ಸ್ಕಾಲರ್‌ ( ಪಿಎಚ್ . ಡಿ.), ಇಂಗ್ಲಿಷ್ ವಿಭಾಗ 

ಸ್ಕೂಲ್ ಆಫ್ ಹುಮ್ಯಾನಿಟೀಸ್ ಅಂಡ್ ಲಾಂಗ್ವಜಸ್ 
ಹಾಗೆ ಮಿಂಚುತ್ತಿದ್ದವು. ರಹೀಮ್ ಬೀಬಿಯ ಸ್ಯಾಂಡಲ್ಸ್ ಬರುವುದಿಲ್ಲವೊ ಆ ದಿನ ಉಪವಾಸ ಇದ್ದೇನೆಂದು * ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ 
ಮಾಸಿದಂತಾಗಿದ್ದರೂ , ಅವಳ ಆ ಮೈಬಣ್ಣ ಮತ್ತು ತಿಳಿಯಿರಿ. 

ಕಲಬುರಗಿ - ೫೮೫ ೩೬೭ 


ಹೊಸತು೪೬ - 


- ಆಗಸ್ಟ್ ೨೦೧೮ 


ಸದಾಶಿವ ಮರ್ಜಿ 


ಸಾಮಾಜಿಕ ಬಹಿಷ್ಕತತೆ ಸಂಬಂಧಿತ ಸಾಮಾಜಿಕ ತಾರತಮ್ಯದ ಸ್ವರೂಪ ಜಾತಿಗಳ ಸಮೂಹಗಳನ್ನು ಸಾಮಾಜಿಕ, ಆರ್ಥಿಕ, ರಾಜಕೀಯ , ಶೈಕ್ಷಣಿಕ ಮತ್ತು 
ಮತ್ತು ಆಯಾಮಗಳನ್ನು ದಮನಿತ ಅಸ್ಪಶ್ಯ ತಳ ಸಮುದಾಯಗಳ ಧಾರ್ಮಿಕ ಕ್ಷೇತ್ರಗಳಿಂದ ಬಹಿಷ್ಕರಿಸುವದು ಮತ್ತು ಅದನ್ನು ಸಾಂಸ್ಥಿಕರಿಸುವದು. 
ಅಧ್ಯಯನದಿಂದ ಮಾತ್ರ ಅರ್ಥೈಸಬಹುದು. ಜಾತಿಯೊಂದುಶ್ರೇಣೀಕೃತ ವ್ಯವಸ್ಥೆ ಎರಡನೆಯದು ಜಾತಿ ಆಧಾರಿತ ಬಹಿಷ್ಕತತೆ ಮತ್ತು ಹಕ್ಕುಗಳ 
ಮಾತ್ರವಲ್ಲ, ಅದೊಂದು ಸಾಂಸ್ಥಿಕರಣಕ್ಕೊಳಪಟ್ಟ , ಸಾಮಾಜಿಕ ನಿರಾಕರಣೆಯಿಂದಾಗಿ ತಳ ಸಮುದಾಯಗಳಿಗೆ ನಾಗರಿಕ, ಸಾಮಾಜಿಕ, 
ತಾರತಮ್ಯಗಳನ್ನೊಳಗೊಂಡ ಸಂಕೀರ್ಣವಾದ ವ್ಯವಸ್ಥೆಯಾಗಿರುವದು. ಜಾತಿ ಸಾಂಸ್ಕೃತಿಕ, ರಾಜಕೀಯ, ಆರ್ಥಿಕ ಹಕ್ಕುಗಳನ್ನು ನಿರಾಕರಿಸಿರುವುದರ 
ಆಧಾರಿತ ಸಾಮಾಜಿಕ ಬಹಿಷ್ಕತತೆಯಿಂದಾಗಿ ಭಾರತೀಯ ಸಮಾಜದಲ್ಲಿ - ಫಲಶ್ರುತಿಯಿಂದಾಗಿ ಅವರು ಕೃಷಿ ಭೂಮಿ, ಉದ್ಯೋಗ, ಶಿಕ್ಷಣ ಮತ್ತಿತರ 
ಕೆಲವು ಜಾತಿಗಳಿಗೆ ನಾಗರಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ರಾಜಕೀಯ ಮೂಲಭೂತ ಸೌಲಭ್ಯಗಳಾದ ವಸತಿ, ನೀರು, ಆರೋಗ್ಯ ಮತ್ತು ವಿದ್ಯುತ್‌ನಂತಹ 
ಹಕ್ಕುಗಳನ್ನು ನಿರಾಕರಿಸಲಾಗಿದ್ದು, ಮೂಲಭೂತ ಸೌಕಯ್ಯಗಳಾದ ವಸತಿ, ಅವಶ್ಯಕತೆಗಳಿಂದ ಬಹಿಷ್ಕತತೆ ಅನುಭವಿಸುವಂತಾಗಿದೆ. ಸಾಮಾಜಿಕ ಬಹಿಷ್ಕತತೆ 
ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ ಮುಂತಾದವುಗಳಿಂದ ಅವರನ್ನು ಎಂಬುದು ಭಾರತೀಯ ಸಮಾಜದ ದಮನಿತ ತಳ ಸಮುದಾಯಗಳನ್ನು 
ವಂಚಿತರನ್ನಾಗಿ ಮಾಡಲಾಗಿದೆ. ಸಮಾಜದ ಅಂಚಿಗೆ ತಳ್ಳಲ್ಪಟ್ಟ ದಮನಿತ ಮೂಲಭೂತ ಪ್ರಕ್ರಿಯೆಗಳಿಂದ ಬಹಿಷ್ಕತತೆಗೊಳಿಸುವದು. ಜಾತಿ ಆಧಾರಿತ 
ತಳಸಮುದಾಯಗಳಿಗೆ ಮೂಲಭೂತ ಹಕ್ಕುಗಳು ಮತ್ತು ಸೌಲಭ್ಯಗಳನ್ನು ಸಾಂಸ್ಥಿಕರಣಗೊಂಡ ಸಾಮಾಜಿಕ ಬಹಿಷ್ಕತತೆ ಪರಿಣಾಮ ಎಂದರೆ ಕೆಲವು 
ನಿರಾಕರಿಸಿರುವುದರ ಮೂಲ ಬೇರುಗಳು ಸಾಮಾಜಿಕ ಅಸಮಾನತೆಯನ್ನು ಜಾತಿಗಳನ್ನು ಮುಖ್ಯವಾಹಿನಿಯಿಂದಲೇ ಭೌತಿಕವಾಗಿ ಪ್ರತ್ಯೇಕಿಸುವದಾಗಿದೆ. 
ಪೋಷಿಸಿಕೊಂಡು ಬಂದಿರುವ ಜಾತಿಪದ್ಧತಿಯಲ್ಲಿ ಹುದುಗಿಕೊಂಡಿವೆ. ಡೆಹಾನ್‌ರವರ ಪ್ರಕಾರ ತಾವು ಜೀವಿಸುವ ಸಮಾಜದ ಮುಖ್ಯವಾಹಿನಿಯಲ್ಲಿ 
ರಾಷ್ಟ್ರೀಯ, ನೈಸರ್ಗಿಕ ಮತ್ತು ಇತರೆ ಸಂಪನ್ಮೂಲಗಳ ಹಂಚಿಕೆಯು ಭಾಗವಹಿಸುವುದನ್ನು ಇಡಿಯಾಗಿ ಇಲ್ಲವೇ ಪ್ರತ್ಯೇಕವಾಗಿ ವ್ಯಕ್ತಿ ಅಥವಾ 
ತಾರತಮ್ಯದಿಂದ ಕೂಡಿದ್ದು, ಸಮಾಜದ ಕೆಳ ಸಮುದಾಯಗಳು ಅವುಗಳಿಂದ ಸಮೂಹಗಳನ್ನು ಬಹಿಷ್ಕತತೆಗೊಳಪಡಿಸುವ ಪ್ರಕ್ರಿಯೆಯೇ ಸಾಮಾಜಿಕ 
ವಂಚಿತಗೊಂಡು ಸಮಾಜದ ಅಂಚಿಗೆ ತಳ್ಳಲ್ಪಟ್ಟಿರುವದು ವಾಸ್ತವ ಸಂಗತಿಯಾಗಿದೆ. ಬಹಿಷ್ಕತತೆ. ಅಂದರೆ ಜಾತಿವ್ಯವಸ್ಥೆಯೇ ಸಾಮಾಜಿಕ ಬಹಿಷ್ಕತತೆಯ ಮೂಲ . 

ಸಮಾಜದ ಕೆಲವು ಜಾತಿಗಳನ್ನು ಜಾತಿಯ ಆಧಾರದ ಮೇಲೆ ಸಾಮಾಜಿಕ ವಾಕರ್‌ ಮತ್ತು ವಾಕರ್‌ರವರ ಪ್ರಕಾರ ಸಾಮಾಜಿಕ ಬಹಿಷ್ಕತತೆ ಎಂದರೆ 
ಬಹಿಷ್ಕತತೆಗೆ ಒಳಪಡಿಸಿ ಅವುಗಳಿಗೆ ನಾಗರಿಕ, ಆರ್ಥಿಕ, ರಾಜಕೀಯ ಹಾಗೂ ನಾಗರಿಕನಿಗೆ ನಾಗರಿಕ , ರಾಜಕೀಯ ಮತ್ತು ಸಾಮಾಜಿಕ ಹಕ್ಕುಗಳನ್ನು 
ಸಾಂಸ್ಕೃತಿಕ ಹಕ್ಕುಗಳನ್ನು ಹಾಗೂ ಕೃಷಿಭೂಮಿ, ಉದ್ಯೋಗ, ಶಿಕ್ಷಣ ಮತ್ತು ನಿರಾಕರಿಸುವದೇ ಆಗಿದೆ . 
ಸಾಮಾಜಿಕ ಮೂಲಭೂತ ಅವಶ್ಯಕತೆಗಳಾದ ವಸತಿ, ನೀರು, ವಿದ್ಯುತ್ , ಗೋರೆ ಮತ್ತು ಫಿಗರೇಟೋರವರ ವಿಶ್ಲೇಷಣೆ 
ಆರೋಗ್ಯ, ಶಿಕ್ಷಣ ಮುಂತಾದವುಗಳನ್ನು ನಿರಾಕರಿಸಿರುವದು ವಾಸ್ತವವಾದ ಸಾಮಾಜಿಕ ಬಹಿಷ್ಕತತೆಯ ಮೂಲಭೂತ ಗುಣಲಕ್ಷಣಗಳನ್ನು ಈ 
ಸ್ಥಿತಿಯಾಗಿದೆ. ಇದರಿಂದಾಗಿ ಈ ಸಮುದಾಯಗಳು ಸಮಾಜದ ಕೆಳಕಂಡಂತೆ ವಿಶ್ಲೇಷಿಸಿದ್ದಾರೆ. ಅವುಗಳೆಂದರೆ : 
ಮುಖ್ಯವಾಹಿನಿಯಿಂದ ದೂರ ಸರಿಸಲ್ಪಟ್ಟು ಸಮಾಜದ ಅಂಚಿಗೆ ತಳ್ಳಲ್ಪಟ್ಟು ೧) ಸಾಮಾಜಿಕ ಬಹಿಷ್ಕತತೆಯು ಋಣಾತ್ಮಕ ಸ್ವಭಾವದ ಪ್ರಕ್ರಿಯೆಯಾಗಿದ್ದು, 
ಬಹಿಷ್ಕತತೆಗೊಳಗಾಗಿರುವದು ವಾಸ್ತವ ಸಂಗತಿಯಾಗಿದೆ. ಮೊದಲನೆಯದು, ಕೆಲವು ವ್ಯಕ್ತಿಗಳು ಮತ್ತು ಸಮುದಾಯಗಳನ್ನು ಸಂಪನ್ಮೂಲ ಹಂಚಿಕೆಯ 
ಸಾಮಾಜಿಕ ಬಹಿಷ್ಕತತೆಯೆಂದರೆ ಸಮಾಜದ ಕೆಲವು ವರ್ಗಗಳನ್ನು ಹಾಗೂ ಪ್ರಕ್ರಿಯೆಯಿಂದ ದೂರವಿಡುವದು ಮತ್ತು ರಾಜಕೀಯ ಭಾಗವಹಿಸುವಿಕೆ 


ದಮನಿತ ಅಸ್ಪಶ್ರ ತಳ ಸಮುದಾಯಗಳು ಮತ್ತು 
ಸಾಮಾಜಿಕ ಬಹಿಷ್ಕತತೆ- ಸಮಾಜಶಾಸ್ತ್ರೀಯ ವಿಶ್ಲೇಷಣೆ 


ಕೆಳಮಟ್ಟದ ನಗರೀಕರಣ, ಉದ್ಯೋಗಗಳ ಅವಕಾಶಗಳ ಕೊರತೆ, 
ಸಾಕ್ಷರತೆಯ ಪ್ರಮಾಣದ ಕುಸಿತ, ಕಡಿಮೆ ದಿನಗೂಲಿ ಹಾಗೂ 
ಸಾಮಾಜಿಕ ಅಭಿವೃದ್ಧಿಯಲ್ಲಿ ಅವಕಾಶಗಳಿಲ್ಲದಿರುವುದರಿಂದ ತಳ 
ಸಮುದಾಯಗಳು ತಾರತಮ್ಯದಿಂದ ತತ್ತರಿಸಿವೆ. ದಮನಿತ 
ಅಸ್ಪಶ್ಯ ತಳ ಸಮುದಾಯಗಳು ಮೂಲಭೂತ ಸಂಪನ್ಮೂಲ 
ವಂಚಿತರಾಗಿದ್ದಾರೆ. ಅದರ ಪರಿಣಾಮದಿಂದ ಉದ್ಯೋಗದ 
ಅವಕಾಶ ಕಡಿಮೆಯಾಗಿ ಆರ್ಥಿಕ ಸಂಕಷ್ಟದಿಂದ ಬಳಲುವ ಪರಿಸ್ಥಿತಿ 
ಉಂಟಾಗಿದೆ. ಬೇರೆ ಸಮುದಾಯಗಳಿಗೆ ಹೋಲಿಸಿದಲ್ಲಿ ಅಸ್ಪೃಶ್ಯ 
ತಳ ಸಮುದಾಯಗಳು ಕೃಷಿ, ಕೈಗಾರಿಕೆ, ಶಿಕ್ಷಣ ಮುಂತಾದ 
ಕ್ಷೇತ್ರಗಳಲ್ಲಿ ಕಡಿಮೆ ಪ್ರಾತಿನಿಧ್ಯವನ್ನು ಹೊಂದಿವೆ. ಅಸ್ಪಶ್ಯ 
ಜಾತಿಗಳಲ್ಲಿ ನಿರುದ್ಯೋಗ ಸಮಸ್ಯೆಯು ಇತರೆ ಸಮುದಾಯಗಳಿಗೆ 
ಹೋಲಿಸಿದಲ್ಲಿ ತೀವ್ರವಾಗಿರುವದು ಕಂಡುಬರುತ್ತದೆ. 
ಆಗಸ್ಟ್ ೨೦೧೮ . 


ಹೊಸತು೪೭ 


ಗೊಳ್ಳುವದು 
, 


ನಿರಾಕರಣೆ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅಸ್ಮಿತೆಯನ್ನು ಅಲ್ಲಗಳೆಯುವದು. ಬಹುಮುಖ್ಯ ಲಕ್ಷಣವಾಗಿರುವದು. ಜಾತಿಯು ಸಾಮಾಜಿಕ ಮತ್ತು ಆರ್ಥಿಕ ಆಳ್ವಿಕೆ 
೨) ಬಹಿಷ್ಠ ತತೆಯು ವ್ಯಕ್ತಿಗಳು ಮತ್ತು ಸಮುದಾಯಗಳು ಸಾಮಾಜಿಕ ಮತ್ತು ಆಧಿಪತ್ಯದ ರೂಪವಾಗಿದ್ದು , ಉತ್ಪಾದನೆ ಮತ್ತು ಹಂಚಿಕೆಯನ್ನು 
ಕೀಳರಿಮೆಯಿಂದ ನರಳುವಂತೆ ಮಾಡುತ್ತದೆ. 

ನಿರ್ವಹಿಸುವ ಮತ್ತು ನಿಭಾಯಿಸುವ ಜವಾಬ್ದಾರಿ ಹೊಂದಿರುವ ಆಳ್ವಿಕೆಯ 
೩ ) ಸಾಮಾಜಿಕ ಬಹಿಷ್ಠ ತತೆಯು ವ್ಯಕ್ತಿಗಳ ದೌರ್ಬಲ್ಯವೆಂದು ಪರಿಗಣಿಸಲ್ಪಟ್ಟಿದೆ. ರೂಪವಾಗಿದೆ. ಅದು ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡು ಬರಲು ಕೆಲವು 
೪) ವ್ಯಕ್ತಿಗಳು ಮತ್ತು ಸಮೂಹಗಳಿಗೆ ಕೆಲವು ವಸ್ತುಗಳು, ಸೇವೆಗಳು, ಸಾಂಸ್ಕೃತಿಕ ಸಂಪ್ರದಾಯ , ನಿಯಮಗಳು ಮತ್ತು ಮೌಲ್ಯಗಳನ್ನು ರೂಢಿಗತಗೊಳಿಸಿದ್ದು , ಅವು 

ಚಟುವಟಿಕೆಗಳು ಹಾಗೂ ನಾಗರಿಕತ್ವದೊಂದಿಗೆ ಬೆಸೆದುಕೊಂಡ ಕೆಲವು ಅನೂಚಾನವಾಗಿ ಪಾಲಿಸಿಕೊಂಡು ಬರುವಂತೆ ಸಾಮಾಜಿಕ ಕಟ್ಟಳೆಗಳನ್ನು 
ಪ್ರಕ್ರಿಯೆಗಳಿಂದ ನಿರಾಕರಿಸುವುದಾಗಿದೆ. 

ವಿಧಿಸುತ್ತವೆ. ಅವುಗಳನ್ನು ಧಿಕ್ಕರಿಸುವ ಸಮೂಹಗಳ ಮೇಲೆ ಸಾಮಾಜಿಕ ಬಹಿಷ್ಕಾರ 
ಎಸ್ಪಾನಿಸ್ತೂಆ ಗೋರಿಟೋ ಅವರ ಪ್ರಕಾರ ಸಮಾಜದ ಕೆಲವು ಹೇರುತ್ತ ಅವುಗಳ ಉಲ್ಲಂಘನೆಯಾಗದಂತೆ ತೀವ್ರ ನಿಗಾವಹಿಸುತ್ತದೆ. ಜಾತಿ 
ಸಮೂಹಗಳು ಸಾಮಾಜಿಕ ಚಲನೆಗೊಳಗಾಗದಂತೆ ನಿರ್ಬಂಧಿಸಿ, ಅವುಗಳ ಭೌತಿಕ ಎಂದರೆ ಶೇಣೀಕೃತ ವ್ಯವಸ್ಥೆ . ಇಂತಹ ವ್ಯವಸ್ಥೆ 
ಪ್ರತ್ಯೇಕತೆಯನ್ನು ಕಾಪಾಡಿಕೊಳ್ಳುವದು ಮತ್ತು ಅವರ ವಾಸಸ್ಥಳ, ಹೆಸರು, ಲಿಂಗ ಅವುಗಳ ಹುಟ್ಟು ಮತ್ತು ವಂಶ ಪಾರಂಪಯ್ಯಕ್ಕೊಳಪಟ್ಟ ವೃತ್ತಿಯ ಆಧಾರದ ಮೇಲೆ 
ಹಾಗೂ ವಯಸ್ಸಿನ ಆಧಾರದ ಮೇಲೆ ಸಮಾಜದ ಅಂಚಿಗೆ ತಳ್ಳುವ ಪ್ರಕ್ರಿಯೆಯೇ ವಿಭಜಿಸುತ್ತವೆ. ಈ ಸಾಮಾಜಿಕ ವಿಭಜನೆಯು ಶ್ರೇಣೀಕೃತವಾಗಿದ್ದು, ಅದು 
ಸಾಮಾಜಿಕ ಬಹಿಷ್ಕತತೆ . ಹಿಲ್ಲರಿ ಸಿಲ್ವರ್ ಅವರ ಪ್ರಕಾರ ಸಾಮಾಜಿಕ ಅಸಮಾನತೆಯನ್ನು ಪೋಷಿಸುವದು. ಈ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಜಾತಿಗೆ 
ಬಹಿಷ್ಣತೆಯು ಅತ್ಯುಗ್ರತೆ, ಅಪ್ರಸ್ತುತತೆ, ಅಂಚಿಗೆ ತಳ್ಳಲ್ಪಟ್ಟ ಸ್ಥಿತಿ, ಪರಕೀಯತೆ, ಅದರ ನಾಗರಿಕ , ಸಾಮಾಜಿಕ ಮತ್ತು ಆರ್ಥಿಕ ಹಕ್ಕುಗಳನ್ನು 
ಪ್ರತ್ಯೇಕೀ 

, ಮುಚಿಕೊಳ್ಳುವಿಕೆ, ಬೇರ್ಪಟಿರುವಿಕೆ, ಹೊರ ಪೂರ್ವನಿರ್ಧಾರಿತಗೊಳಿಸಲಾಗಿರುತ್ತದೆ. ಆದುದರಿಂದ ನಾಗರಿಕ , ಸಾಂಸ್ಕತಿಕ, 
ದೂಡಲ್ಪಟ್ಟಿರುವಿಕೆ, ಉಚ್ಚಾಟಿತ ಸ್ಥಿತಿ, ವಂಚಿತ ಸ್ಥಿತಿ, ನಿರ್ಗತೀಕರಣಗೊಳ್ಳುವಿಕೆ ಸಾಮಾಜಿಕ ಮತ್ತು ಆರ್ಥಿಕ ಹಕ್ಕುಗಳನ್ನು ಅಸಮಾನ ಮತ್ತುಶ್ರೇಣೀಕೃತ ಆಧಾರದ 
ಮುಂತಾದ ಶಬ್ದಗಳೊಂದಿಗೆ ಬೆಸೆದುಕೊಂಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮೇಲೆನೀಡುತ್ತಿರುವದು ಸಾಮಾಜಿಕ ಅಸಮಾನತೆಗೆ ಕಾರಣವಾಗಿದೆ. ಇದರಿಂದಾಗಿ 
ದಮನಿತ ತಳ ಸಮುದಾಯಗಳು ಮತ್ತು ಸಾಮಾಜಿಕ ಬಹಿಷ್ಕತತೆ 

ಕೆಲವು ಜಾತಿಗಳು ಮುಖ್ಯವಾಹಿನಿಯಿಂದ ಹೊರಗೆ ವ್ಯವಸ್ಥಿತವಾಗಿ ತಳ್ಳಲ್ಪಡುತ್ತವೆ. 
೧) ದಮನಿತ ತಳ ಸಮುದಾಯಗಳೆಂದರೆ ಬಡತನ, ಹಸಿವು ಮತ್ತು ಬದುಕಿನ ಆರ್ಥಿಕ ಮತ್ತು ಸಾಮಾಜಿಕ ದಂಡಗಳನ್ನೊಳಗೊಂಡ ಸಾಮಾಜಿಕ ಬಹಿಷ್ಕಾರದ 

ಾದವರು, ಅವರ ಬದುಕು ಸಾಧನದಿಂದ ಸಾಮಾಜಿಕ ಮತ್ತು ಆರ್ಥಿಕ ಸಂಘಟನೆಯನ್ನು ನಿರ್ವಹಿಸುವ 
ಅಪ್ರಸ್ತುತವಾದುದು, ಅವರು ಅಂಚಿಗೆ ತಳ್ಳಲ್ಪಟ್ಟವರು, ತಮ್ಮ ನಿಯಂತ್ರಣ ಕಾರ್ಯತಂತ್ರವನ್ನು ವ್ಯವಸ್ಥಿತವಾಗಿ ಜಾತಿಪದ್ಧತಿಯ ಮೂಲಕ 
ತಾಯಾಡಿನಲ್ಲಿಯೇ ಪರಕೀಯರಾಗಿರುವವರು, ಅವಕಾಶಗಳು ಅವರಿಗೆ ರೂಪಿಸಿರುತ್ತವೆ. ಡಾ . ಅಂಬೇಡ್ಕರ್‌ ಅವರ ಪ್ರಕಾರ ಹಿಂದೂ ಧರ್ಮದಲ್ಲಿಯ 
ಮುಚ್ಚಿಕೊಂಡಿರುವ ಸ್ಥಿತಿಯಲ್ಲಿರುವದು, ಸಮಾಜದ ಪ್ರತಿ ಸಮೂಹವು ತಾತ್ವಿಕ ಅಂಶಗಳ ಮೂಲಕ , ಅಂದರೆ ಕರ್ಮಸಿದ್ಧಾಂತ, ಸ್ವರ್ಗ - ನರಕ, ಪಾಪ- ಪುಣ್ಯ 
ದಮನಿತ ತಳ ಸಮುದಾಯಗಳಿಂದ ಸಂಬಂಧ ಕಡಿದುಕೊಂಡಿರುವದು, ಇಡೀ ಮತ್ತು ಪವಿತ್ರ - ಅಪವಿತ್ರ, ಶುದ್ದ - ಅಶುದ್ಧತೆಗಳ ಆಧಾರಿತ ವ್ಯವಸ್ಥೆಯ ಮೂಲಕ 
ಸಮಾಜವು ಅವರನ್ನು ವಂಚಿತ ಸ್ಥಿತಿಗೆ ತಳ್ಳಿರುವದು. ಅಂತೂ ಒಟ್ಟಾರೆ ಜಾತಿಯ ನಿಯಮಗಳು ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳುತ್ತವೆ. 
ದಮನಿತ ತಳ ಸಮುದಾಯಗಳು ಎಲ್ಲ ಹಕ್ಕುಗಳಿಂದ ವಂಚಿತವಾದ, ಜಾತಿಪದ್ಧತಿಯ ಮೂಲ ಲಕ್ಷಣವೆಂದರೆ ಪ್ರತಿಯೊಂದು ಜಾತಿಗೂ ಪೂರ್ವನಿರ್ಧರಿತ 
ಸಮಾಜದ ಅಂಚಿಗೆ ತಳ್ಳಲ್ಪಟ್ಟ ಸಮುದಾಯವಾಗಿರುವದು. 

ಸಾಮಾಜಿಕ , ನಾಗರಿಕ, ಸಾಂಸ್ಕೃತಿಕ ಹಾಗೂ ಆರ್ಥಿಕ ಹಕ್ಕುಗಳನ್ನು ನೀಡಿರುವದು 
ಅರ್ಜನ್ ಡೇ ಹಾನ್‌ರವರು ತಾವು ಜೀವಿಸುವ ಸಮಾಜದಲ್ಲಿ ನಾಗರಿಕರಾಗಿ ಮತ್ತು ಅದನ್ನು ಬದಲಾಯಿಸಲು ನಿರ್ಬಂಧಗಳಿರುವುದರಿಂದಲೇ ಅದನ್ನು 
ಭಾಗವಹಿಸುವುದನ್ನು ಪ್ರತಿಬಂಧಿಸುವ ಪ್ರಕ್ರಿಯೆ ಹಾಗೂ ಕೆಲವು ವ್ಯಕ್ತಿಗಳು ಮತ್ತು ಬಲಪ್ರಯೋಗದ ಬಹಿಷ್ಕತತೆ ಎಂದು ಕರೆಯಬಹುದು. ಉದ್ಯೋಗ ಮತ್ತು 
ಸಮೂಹಗಳನ್ನು ಪ್ರತ್ಯೇಕೀಕರಣಕ್ಕೊಳಪಡಿಸಿ ಸಮಾಜದ ಅಂಚಿಗೆ ತಳ್ಳಿ ಅವರು ವೃತ್ತಿಗಳ ಮೇಲಿನ ನಿರ್ಬಂಧನೆಗಳು ದಮನಿತ ತಳ ಸಮುದಾಯಗಳ ಹಕ್ಕುಗಳನ್ನು 
ಮುಖ್ಯವಾಹಿನಿಯಿಂದ ದೂರ ಉಳಿಯುವಂತೆ ಮಾಡುವುದೇ ಸಾಮಾಜಿಕ ಮೊಟಕುಗೊಳಿಸಿ ಅವು ಸಮಾಜದ ಅಂಚಿಗೆ ಸೇರುವಂತೆ ಮಾಡುತ್ತವೆ. ಜಾತಿ 
ಬಹಿಷ್ಕತತೆ ಆಗಿರುವದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. 

ಆಧಾರಿತ ಸಾಮಾಜಿಕ ವ್ಯವಸ್ಥೆಯು ಸಮಾನತೆ ಮತ್ತು ಸ್ವಾತಂತ್ರ್ಯದ 
* ಅಮರ್ತ್ಯ ಸೇನ್‌ರವರ ಪ್ರಕಾರ ಸಮಾಜದಲ್ಲಿ ಕೆಲವು ಸಮುದಾಯಗಳನ್ನು ವಿರೋಧಿಯಾಗಿರುವದು. ದಮನಿತ ತಳ ಸಮುದಾಯಗಳನ್ನು ಮೂಲಭೂತ 
ಬಹಿಷ್ಕರಿಸುವ ಹಾಗೂ ಇನ್ನು ಕೆಲವು ಸಮುದಾಯಗಳನ್ನು ಒಳಗೊಳ್ಳುವ ಮಾನವ ಹಕ್ಕುಗಳಿಂದ ವಂಚಿಸಿ ಸಾಮಾಜಿಕ ತಾರತಮ್ಯಕ್ಕೊಳಪಡಿಸಿ ಅವು 
ಪ್ರಕ್ರಿಯೆಗಳು ನಿರಂತರವಾಗಿ ನಡೆಯುತ್ತಲೇ ಇರುತ್ತವೆ. ಅಹಿತಕರ ಬಹಿಷ ತತೆ ಅಭಿವೃದ್ದಿ ಹೊಂದದಂತೆ ಮಾಡುತ್ತವೆ . ಜಾತಿಪದ್ಧತಿಯು ಸ್ವಾತಂತ್ರ್ಯ ಮತ್ತು 
(Unfavorable exclusion) ಮತ್ತು ಅಹಿತಕರ ಒಳಗೊಳ್ಳುವಿಕೆ ( Unfavor - ಸಮಾನತೆಯನ್ನು ವಿರೋಧಿಸುತ್ತಲೇ ತಳ ಸಮುದಾಯಗಳನ್ನು ಸಾಮಾಜಿಕ 
able exclusion) ಎಂದು ಅವರು ಅಭಿಪ್ರಾಯಪಟ್ಟಿರುವರು. ಮುಂದುವರಿದು, ಬಹಿಷ್ಕತತೆಗೊಳಪಡಿಸುವ ಸಾಂಸ್ಥಿಕ ರೂಪದ ವ್ಯವಸ್ಥೆಯಾಗಿದೆ. 
ಬಹಿಷ್ಕತತೆಯನ್ನು ಕ್ರಿಯಾಶೀಲ ಮತ್ತು ಜಡತ್ವ ಬಹಿಷ್ಠ ತತೆ ಎಂದು ಎರಡು ವಿಧದ ಸಾಮಾಜಿಕ ಉದ್ದೇಶಗಳಿಗಾಗಿ ಜಾತಿಪದ್ಧತಿಯು ವ್ಯಕ್ತಿಯನ್ನು ಮತ್ತು 
ಬಹಿಷ್ಕತತೆಗಳನ್ನು ಅವರು ಗುರುತಿಸುತ್ತಾರೆ. ಕ್ರಿಯಾಶೀಲ ಬಹಿಷ್ಕತತೆ ಎಂದರೆ ಆತನ ವೈಯಕ್ತಿಕ ಸಾಮರ್ಥ್ಯಗಳನ್ನು ಗುರುತಿಸುವುದಿಲ್ಲ. ಅದರ ಬದಲಿಗೆ 
ಸರಕಾರ ಕೆಲವು ಯೋಜನೆ ಮತ್ತು ಧೋರಣೆಯ ಮೂಲಕ ಕೆಲವು ವ್ಯಕ್ತಿಯನ್ನು ಮುಖ್ಯ ಘಟಕವೆಂದು ಪರಿಗಣಿಸುವ ಬದಲಿಗೆ ಸಮಾಜದ ಮುಖ್ಯ 
ಸಮೂಹಗಳನ್ನು ಮುಖ್ಯವಾಹಿನಿಯಲ್ಲಿ ಭಾಗವಹಿಸದಂತೆ ನಿರ್ಬಂಧಿಸುವದು. ಜಡ ಘಟಕವೇ ಜಾತಿಪದ್ಧತಿಯಾಗಿರುತ್ತದೆ. ಹಿಂದೂ ಸಮಾಜದಲ್ಲಿ ಕುಟುಂಬವನ್ನು 
ಬಹಿಷ್ಕತತೆ ಎಂದರೆ ಕೆಲವು ಜನ ಅಥವಾ ಸಮೂಹಗಳು ಬೇರೆ ಜನ ಅಥವಾ ಸಾಮಾಜಿಕ ಘಟಕವೆಂದೇ ಪರಿಗಣಿಸಿಲ್ಲ. ವಿವಾಹ ಮತ್ತು ಉತ್ತರಾಧಿಕಾರದ 
ಸಮೂಹಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳದ ಸ್ಥಿತಿಯಿಂದಾದ ಹಕ್ಕುಗಳಿಗೆ ಮಾತ್ರ ಕುಟುಂಬ ಸೀಮಿತಗೊಂಡಿದೆ. ಹೀಗಾಗಿ ಜಾತಿಯೇ ಹಿಂದೂ 
ಬಹಿಷ್ಕ ತತೆಯಾಗಿದೆ ಎಂದು ವಿಶ್ಲೇಷಿಸಿದ್ದಾರೆ. 

ಸಮಾಜದ ಪ್ರಾಥಮಿಕ ಘಟಕವಾಗಿರುವದು. ಹಿಂದೂ ಸಮಾಜದ ಪ್ರಾಥಮಿಕ 
ಜಾತಿಯ ಬಹಿಷ್ಕತತೆ ಮತ್ತು ತಾರತಮ್ಯ ಪರಿಕಲ್ಪನೆ 

ಮತ್ತು ಮುಖ್ಯ ಘಟಕವೆಂದರೆ ಜಾತಿ. ಆದುದರಿಂದ ವ್ಯಕ್ತಿಗಳ ಹಕ್ಕುಗಳು ಮತ್ತು 
- ಜಾತಿಯ ಅಸ್ಮಿತೆ ಮತ್ತು ಜನಾಂಗೀಯ ಹಿನ್ನೆಲೆಯ ಆಧಾರದ ಮೇಲೆ ಕೆಲವು ಸವಲತ್ತುಗಳು ಆ ಜಾತಿಯ ಆಧಾರದ ಮೇಲೆ ಹಂಚಿಕೆಯಾಗುತ್ತವೆ ಎಂದು 
ಸಮೂಹಗಳನ್ನು ಸಾಮಾಜಿಕ ಪ್ರಕ್ರಿಯೆಗಳಿಂದ ತಾರತಮ್ಯ , ಪ್ರತ್ಯೇಕತೆ ಹಾಗೂ ಡಾ|| ಅಂಬೇಡ್ಕರ್ ಹೇಳುತ್ತಾರೆ. 
ವಂಚನೆಗೊಳಪಡಿಸುತ್ತವೆ. ಜಾತಿ ಆಧಾರಿತ ಬಹಿಷ್ಕತತೆಯ ಮೂಲ ಬೇರುಗಳು ಆದುದರಿಂದ ಜಾತಿ ಎಂದರೆ ಬಲಪ್ರಯೋಗದ ಸಾಮಾಜಿಕ ಬಹಿಷ್ಣುತತೆ” 
ಐತಿಹಾಸಿಕವಾಗಿ ಉಳಿದುಕೊಂಡಿರುವದು ಶ್ರೇಣೀಕೃತ ಅಸಮಾನ ಜಾತಿ ಯಾಗಿದೆ. ಕೆಲವು ಸಮೂಹಗಳಿಗೆ ಜಾತಿಯು ಸಾಮಾಜಿಕ ಅನುಕೂಲತೆಯನ್ನು 
ವ್ಯವಸ್ಥೆಯಲ್ಲಿಯೇ ಜಾತಿಯ ಮೂಲ ಹುಟ್ಟು ಹಾಗೂ ವಂಶ ಪಾರಂಪರಿಕ ಉಂಟುಮಾಡಿದರೆ ಇನ್ನುಳಿದ ದಮನಿತ ಸಮುದಾಯಗಳಿಗೆ ಅದು ಸಾಮಾಜಿಕ 
ವೃತ್ತಿಗಳು ಅದನ್ನು ಮುಂದುವರಿಸಿಕೊಂಡು ಹೋಗುವಿಕೆಯೇ ಜಾತಿಪದ್ಧತಿಯ ಅನಾನುಕೂಲತೆಯನ್ನು ಉಂಟುಮಾಡುವ ಸಾಮಾಜಿಕ ವ್ಯವಸ್ಥೆಯಾಗಿರುವದು. 
ಹೊಸತು೪೮ 

- ಆಗಸ್ಟ್ ೨೦೧೮ 


ಜಾತಿ ಬಹಿಷ್ಕತತೆ ಮತ್ತು ತಾರತಮ್ಯಗಳ ಸ್ವರೂಪಗಳು 

ನಾಲ್ಕನೆಯದಾಗಿ , ಪರಿಶುದ್ಧತೆ ಮತ್ತು ಅನೈರ್ಮಲ್ಯ - ಅಥವಾ 
- ಆರ್ಥಿಕ ಹಕ್ಕುಗಳು ಮಾತ್ರವಲ್ಲ , ಇತರೆ ನಾಗರಿಕ, ಸಾಂಸ್ಕೃತಿಕ ಮತ್ತು ಅಪರಿಶುದ್ಧತೆಯ ಪರಿಕಲ್ಪನೆ ಹಾಗೂ ಆಚರಣೆಗಳಿಂದಾಗಿ ದಮನಿತ ಅಸ್ಪಶ್ಯ ತಳ 
ರಾಜಕೀಯ ಹಕ್ಕುಗಳ ಪ್ರಾಪ್ತಿಗಾಗಿ ನಿರ್ಬಂಧ ವಿಧಿಸುವಂತಹದ್ದೇ ಜಾತಿ ಆಧಾರಿತ ಸಮುದಾಯಗಳಿಗೆ ಕೆಲವೊಂದು ವೃತ್ತಿಗಳನ್ನು ಕೈಗೊಳ್ಳುವಲ್ಲಿನ ಜಾತಿ 
ಬಹಿಷ್ಕತತೆ, ಜಾತಿ, ಅಸ್ಪಶ್ಯತೆ ಮತ್ತು ಜನಾಂಗೀಯ ಆಧಾರಿತ ಬಹಿಷ್ಕತತೆಯು ನಿರ್ಬಂಧಗಳು ಹಾಗೂ ಅಂತಹ ನಿರ್ಬಂಧಗಳನ್ನು ಮುರಿಯುವವರ ವಿರುದ್ದ 
ಸಮಾಜದ ಇತರ ಸಮೂಹಗಳೊಂದಿಗೆ ದಮನಿತ ತಳ ಸಮೂಹಗಳು ಮತ್ತು ಸಾಮಾಜಿಕ ಬಹಿಷ್ಕಾರದ ಬೆದರಿಕೆಯಿಂದಾಗಿ ತಲೆದೋರುವ ಅವಕಾಶ 
ಆದಿವಾಸಿ ಸಮೂಹಗಳು ಸಾಮಾಜಿಕ ಸಂಪರ್ಕದಿಂದ ದೂರ ತಳ್ಳಲ್ಪಡುತ್ತಲೇ ಹೀನತೆಯಿಂದ ಬಳಲುವ ಪರಕೀಯ ಸ್ಥಿತಿ. ಈ ಎಲ್ಲ ಕಾರಣಗಳಿಂದಾಗಿ 
ಸಮಾಜದ ಅಂಚಿಗೆ ದೂಡಲ್ಪಡುತ್ತವೆ. ಅವು ಮುಕ್ತವಾಗಿ ಬೆರೆಯುವಂತಹ ಅಪರಿಶುದ್ಧ ಅಥವಾ ಅನೈರ್ಮಲ್ಯ ಸಮೂಹಗಳೆಂದು ಪರಿಗಣಿತವಾಗಿರುವ ಅಸ್ಪಶ್ಯ 
ವಾತಾವರಣವಿರುವುದಿಲ್ಲ. ಅಪೂರ್ಣ ನಾಗರಿಕತ್ವ ಅಥವಾ ನಾಗರಿಕ ಹಕ್ಕುಗಳ ತಳ ಸಮುದಾಯಗಳು ಸಾಮಾಜಿಕ ಬಹಿಷ್ಕಾರದ ಶೂಲಕ್ಕೆ ಬಲಿಯಾಗುತ್ತವೆ. 
ನಿರಾಕರಣೆ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ , ಕಾನೂನು, ಆಡಳಿತ, ನ್ಯಾಯದ (1) ನಾಗರಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ದಮನಿತ ಅಸ್ಪಶ್ಯ ತಳ 
ಹಕ್ಕುಗಳು , ರಾಜಕೀಯ ಹಕ್ಕುಗಳು, ಸಮಾಜೋ - ಆರ್ಥಿಕ ಹಕ್ಕುಗಳು ಸಮುದಾಯಗಳು ಸಾರ್ವಜನಿಕ ದೇವಾಲಯಗಳು, ನೀರಿನ ಮೂಲಗಳು, 
ಮುಂತಾದವುಗಳಿಂದ ವಂಚನೆಗೊಳಗಾಗಿ ದಮನಿತ ಸಮೂಹಗಳು ಶೋಷಣೆಗೆ ಶಿಕ್ಷಣ, ಆರೋಗ್ಯ ಮತ್ತು ಇತರೆ ಸಾರ್ವಜನಿಕ ಸೇವೆಗಳನ್ನೊದಗಿಸುವ 
ಒಳಗಾಗುತ್ತವೆ (ಜೋನಾಸ್ ,ರೋನಿನ್‌ಸನ್ ೨೦೦೫). 

ಸಂಸ್ಥೆಗಳಿಂದ ಬಹಿಷ್ಕತತೆ ಮತ್ತು ತಾರತಮ್ಯಕ್ಕೊಳಗಾಗುವುದು ವಾಸ್ತವ 
- ಆರ್ಥಿಕ ಕ್ಷೇತ್ರಗಳಲ್ಲಿ ನಡೆಯುವ ಬಹಿಷ್ಕತತೆ ಮತ್ತು ತಾರತಮ್ಯ ಅಥವಾ ಸಂಗತಿಯಾಗಿದೆ. 
ಹಕ್ಕುಗಳ ನಿರಾಕರಣೆಯು ಮಾರುಕಟ್ಟೆ ಮತ್ತು ಮಾರುಕಟ್ಟೆಯೇತರ ಕ್ಷೇತ್ರದಲ್ಲಿ ( ii) ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ಹಕ್ಕುಗಳು, ರಾಜಕೀಯ, ಸಾರ್ವಜನಿಕ 
ನಡೆಯುವ ವ್ಯವಹಾರಗಳು ಹಾಗೂ ಆರ್ಥಿಕ ವಿನಿಮಯದೊಂದಿಗೆ ಆಡಳಿತ ಮತ್ತು ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಗಳಿಂದ 
ಬೆಸೆದುಕೊಂಡಿದೆ. ಮೊದಲನೆಯದಾಗಿ , ಲೇಬರ್ ಮಾರುಕಟ್ಟೆಯಲ್ಲಿ ದಮನಿತ ತಳ ತಾರತಮ್ಯವನ್ನು ಆ ಸಮೂಹಗಳು ಎದುರಿಸುತ್ತವೆ. 
ಸಮುದಾಯಗಳಿಗೆ ಅವಕಾಶಗಳನ್ನು ನಿರಾಕರಿಸುವುದರ ಮೂಲಕ ಬಹಿಷ್ಕತತೆ (iii ) ವಸತಿ ಮತ್ತು ಭೌತಿಕ ಪ್ರತ್ಯೇಕತೆಯಿಂದ ಅಸ್ಪಶ್ಯ ತಳ ಸಮುದಾಯಗಳು 
ಆಚರಿಸಲ್ಪಡುತ್ತದೆ. ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಉದ್ಯೋಗಗಳ ನಿರಾಕರಣೆ, ಸಮಾಜದ ಅಂಚಿಗೆ ತಳ್ಳಲ್ಪಡುತ್ತವೆ. ಈ ಕಾರಣಗಳಿಂದ ಸಮಾಜದ 
ಸಂಪತ್ತು ಹಂಚಿಕೆಯ ತಾರತಮ ಮತು ಹಂಚಿಕೆಯ ನಿರಾಕರಣೆ, ಕೃಷಿ ಕ್ಷೇತ್ರದಲ್ಲಿ ಮುಖ್ಯವಾಹಿನಿಯಿಂದಲೇ ಅವು ಬೇರ್ಪಟ್ಟು ತೀವ್ರ ಸಾಮಾಜಿಕ ಬಹಿಷ್ಕತತೆ 
ಭೂಮಿ ಒಡೆತನ ಹೊಂದದಂತೆ ನಿರ್ಬಂಧಗಳು , ದಿನ ಬಳಕೆಯ ವಸ್ತುಗಳ ಖರೀದಿ, ಮತ್ತು ತಾರತಮ್ಯಕ್ಕೊಳಗಾಗುತ್ತವೆ. 
ವಿಕ್ಕಿ ಮತ್ತು ಮಾರಾಟದಂತಹ ವೃತ್ತಿಗಳ ಮೇಲೆ ನಿರ್ಬಂಧಗಳು ಮತ್ತು ನಿರಾಕರಣೆ. (iv) ಜಾತಿಪದ್ಧತಿಯ ಸಾಂಪ್ರದಾಯಿಕ ನೀತಿ-ನಿಯಮ ಮತ್ತು ಆಚರಣೆಗಳ 

ಎರಡನೆಯದಾಗಿ , ಅಮರ್ತ್ಯ ಸೇನ್‌ರ ಪ್ರಕಾರ ದಮನಿತ ತಳ ಸಮುದಾಯಗಳ ಸಾಮಾಜಿಕ ನಿಯಂತ್ರಣಕ್ಕೊಳಪಟ್ಟ ಅಸ್ಪಶ್ಯ ಸಮೂಹಗಳು ಅವುಗಳನ್ನು 
ಮೇಲೆ ಅನಿಯಂತ್ರಿತ ಬೆಲೆಗಳ ಹೇರಿಕೆ. ಅಂದರೆ ಈ ಶೋಷಿತ ಸಮುದಾಯಗಳು ಉಲ್ಲಂಘಿಸುವ ಧೈರ್ಯ ಅಥವಾ ಧಾರ್ಷ್ಟ್ಯತೆ ತೋರಿಸಿದ್ದಲ್ಲಿ ಸಾಮಾಜಿಕ 
ಹೆಚ್ಚಿನ ಬೆಲೆ ತೆತ್ತು ವಸ್ತು ಮತ್ತು ಸಾಮಗ್ರಿಗಳ ಖರೀದಿಗೆ ಒತ್ತಾಯ ಮತ್ತು ಈ ಬಹಿಷ್ಕಾರಕ್ಕೊಳಗಾಗಬೇಕಾದ ಪರಿಸ್ಥಿತಿ ಇದೆ. ಸಾಂಪ್ರದಾಯಿಕ ಆಚರಣೆ, 
ಒತ್ತಾಯಕ್ಕೆ ಮಣಿಯದಿದ್ದರೆ ವಸ್ತುಗಳು ಮತ್ತು ಸೇವೆಗಳ ನಿರಾಕರಣೆ. 

ರೂಢಿಗಳು, ನೀತಿ -ನಿಯಮಗಳನ್ನು ಉಲ್ಲಂಘಿಸಿದ ಸಂದರ್ಭಗಳಲ್ಲಿ ಅಸ್ಪಶ್ಯ 
ಮೂರನೆಯದಾಗಿ, ಸರಕಾರಿ ಯಂತ್ರ, ಏಜೆನ್ಸಿಗಳು ಮತ್ತು ವಿವಿಧ ಸಾರ್ವಜನಿಕ ಸಮುದಾಯಗಳನ್ನು ದೌರ್ಜನ್ಯ ಮತ್ತು ಹಿಂಸೆಗೆ ಗುರಿಪಡಿಸಿ ಸಾಮಾಜಿಕ 
ಆಡಳಿತದ ಘಟಕಗಳು ಒದಗಿಸುವ ಸೇವೆಗಳಲ್ಲಿ ತಾರತಮ್ಯ , ಶಿಕ್ಷಣ , ವಸತಿ, ಬಹಿಷ್ಕಾರ ಹೇರುವಂತಹ ಸ್ಥಿತಿ ನಿರ್ಮಾಣ ಮಾಡಲಾಗುತ್ತದೆ. 
ಆರೋಗ್ಯ, ಕುಡಿಯುವ ನೀರಿನ ವ್ಯವಸ್ಥೆ , ಹುಲ್ಲುಗಾವಲು ಮತ್ತು ಇತರೆ ದಲಿತರು ತಮ್ಮ ಹಕ್ಕುಗಳಿಗಾಗಿ ಪ್ರತಿಪಾದಿಸಿದರೆ ಅದನ್ನು ಜಾತಿಪದ್ಧತಿಯ 
ಮೂಲಭೂತ ಸೌಲಭ್ಯಗಳನ್ನು ದೊರಕಿಸಲು ಆಡಳಿತ ಯಂತ್ರ ನಡೆಸುವ ತಾರತಮ್ಯ ವಿರುದ್ದದ ದಂಗೆ ಎಂದು ಪರಿಗಣಿಸಿ ಅಂತಹ ಪ್ರಯತ್ನಗಳನ್ನು ನಿರ್ದಾಕ್ಷಿಣ್ಯವಾಗಿ 
ಮತ್ತು ನಿರಾಕರಣೆಯಿಂದಾಗಿ ತಳ ಸಮುದಾಯಗಳು ಸಾಮಾಜಿಕ ಸಾಮಾಜಿಕ ಬಹಿಷ್ಕಾರದ ಮೂಲಕ ಹತ್ತಿಕ್ಕಲಾಗುತ್ತದೆ. ಅಸ್ಪಶ್ಯರಿಗೆ ಮೂಲಭೂತ 
ಬಹಿಷ್ಕತತೆಗೊಳಗಾಗುತ್ತವೆ. 

ಸೇವೆ ಹಾಗೂ ಸೌಕಯ್ಯಗಳನ್ನು ನಿರಾಕರಿಸಿ ಬಲವಂತವಾಗಿ ಅವರನ್ನು 

ಒಕ್ಕಲೆಬ್ಬಿಸಲಾಗುತ್ತದೆ. ಜಾತಿ ಮತ್ತು ಅಸ್ಪಶ್ಯತೆಯಾಧಾರಿತ 
ಓದುಗರಲ್ಲಿ ಮನವಿ 

ಸಾಮಾಜಿಕ ಬಹಿಷ್ಕತತೆಯು ನೈಜದಲ್ಲಿ ಸಾಮಾಜಿಕ 

ಸಂರಚನೆಯ ಭಾಗವೇ ಆಗಿದ್ದು, ಜಾತಿಪದ್ಧತಿಯ 
ಓದುಗರ ಮತ್ತು ಜಾಹೀರಾತುದಾರರ ಪ್ರೋತ್ಸಾಹದಿಂದಾಗಿ ಕಳೆದ ಹತ್ತೊಂಬತ್ತು ಮೂಲಕ ಅದು ಸಾಂಸ್ಥಿಕರಣಗೊಂಡಿರುವದು. 
ವರ್ಷಗಳಿಂದ ಹೊಸತು ಪತ್ರಿಕೆ ನಿರಂತರವಾಗಿ ಪ್ರಕಟವಾಗುತ್ತಿದೆ. ಆದರೆ, ಇತ್ತೀಚಿನ ಜಾತಿ ಬಹಿಷ್ಕತತೆ ಮತ್ತು ತಾರತಮ್ಯ - ವಾಸ್ತವಿಕ 
ದಿನಗಳಲ್ಲಿ ಕಾಗದ, ಮುದ್ರಣ, ಕಛೇರಿ ನಿರ್ವಹಣೆ ಮುಂತಾದ ಖರ್ಚುಗಳು ವಿಪರೀತ ಸಾಕ್ಷಾಧಾರಗಳು 
ಹೆಚ್ಚಾಗಿರುವುದರಿಂದ ಹೊಸತು ಬಿಡಿ ಪ್ರತಿಗಳ ಮತ್ತು ಚಂದಾ ದರಗಳನ್ನು 

ದಮನಿತ ತಳ ಸಮುದಾಯಗಳು ಆರ್ಥಿಕವಾಗಿ 
ಹೆಚ್ಚಿಸಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಉಂಟಾಗಿದೆ. 

ತೀರಾ ಹಿಂದುಳಿದಿರುವುದರಿಂದ ಭೂ ಒಡೆತನ 

ಹೊಂದುವ ಪರಿಸ್ಥಿತಿಯೇ ಇರುವುದಿಲ್ಲ. ಔದ್ಯೋಗಿಕ 
೨೦೧೮ ಸೆಪ್ಟೆಂಬರ್ ೧ರಿಂದ ಅನ್ವಯಿಸುವಂತೆ ದರಗಳು ಈ ರೀತಿ ಹೆಚ್ಚಾಗಲಿವೆ: 

ಕ್ಷೇತ್ರಗಳಲ್ಲಿ ಅವಕಾಶಗಳಿಂದ ವಂಚಿತರಾಗಿದ್ದು, ಭೂಮಿ 
ಬಿಡಿ ಪ್ರತಿ ( ವಾರ್ಷಿಕ ವಿಶೇಷಾಂಕ ಹೊರತುಪಡಿಸಿ) ... ರೂ . ೨೫ / 

ಮತ್ತು ಕೈಗಾರಿಕೋದ್ಯಮಗಳ ಅವಕಾಶಗಳಿಂದ ಅವರು 
ಒಂದು ವರ್ಷದ ಚಂದಾ 

... ರೂ . ೩೦೦ / 

ತಾರತಮ್ಯಕ್ಕೊಳಗಾಗಿರುವರು. ಅಲ್ಲದೆ ಕೆಳಮಟ್ಟದ 

ನಗರೀಕರಣ, ಉದ್ಯೋಗಗಳ ಅವಕಾಶಗಳ ಕೊರತೆ, 
ಮೂರು ವರ್ಷಗಳ ಚಂದಾ 

ರೂ . ೬೦೦ / 

ಸಾಕ್ಷರತೆಯ ಪ್ರಮಾಣದ ಕುಸಿತ, ಕಡಿಮೆ ದಿನಗೂಲಿ 
೨೦೧೮ ಆಗಸ್ಟ್ ೩೧ರೊಳಗಾಗಿ ಚಂದಾ ಪಾವತಿಸಿದ / ನವೀಕರಿಸಿದಲ್ಲಿ ಹಳೆಯ 

ಹಾಗೂ ಸಾಮಾಜಿಕ ಅಭಿವೃದ್ಧಿಯಲ್ಲಿ ಅವಕಾಶ 
ದರಗಳೇ ಅನ್ವಯಿಸುವುವು. ನಂತರವಷ್ಟೇ ಹೊಸ ದರಗಳು ಜಾರಿಯಾಗಲಿವೆ. 

ಗಳಿಲ್ಲದಿರುವುದರಿಂದ ತಳ ಸಮುದಾಯಗಳು 

ತಾರತಮ್ಯದಿಂದ ತತ್ತರಿಸಿವೆ. ದಮನಿತ ಅಸ್ಪಶ್ಯ ತಳ 
ಓದುಗರು ಸಹಕರಿಸಬೇಕಾಗಿ ವಿನಂತಿ. 

ಸಮುದಾಯಗಳು ಮೂಲಭೂತ ಸಂಪನ್ಮೂಲ 
- ಪ್ರಕಾಶಕ 

ವಂಚಿತರಾಗಿದ್ದಾರೆ. ಅದರ ಪರಿಣಾಮದಿಂದ 
ಆಗಸ್ಟ್ ೨೦೧೮ - 

ಹೊಸತು೪೯ 


( 4 ; 


ಪ 


- 


ಎ ) ಶಿ 


ಪರಿಸ್ಥಿತಿಯು ಇರುವುದಿಲ್ಲ. . 


ఆదరణ 


ಎ ) 


ಶಿ 


Y 


ಉದ್ಯೋಗದ ಅವಕಾಶ ಕಡಿಮೆಯಾಗಿ ಆರ್ಥಿಕ 

ಸಲ ಯಕ್ಕಾಗೆ ಮುಖ್ಯಮಂತ್ರಿ | ಇರುವುದಿಲ್ಲ. ಶೇ . ೪೭ರಷ್ಟು ಗ್ರಾಮಗಳಲ್ಲಿ ಅಸ್ಪೃಶ್ಯರು 
ಸಂಕಷ್ಟದಿಂದ ಬಳಲುವ ಪರಿಸ್ಥಿತಿ ಉಂಟಾಗಿದೆ. ಬೇರೆ 

ಹೀತಿ ಓಡ..! ಸ್ಕೂ 

ಹಾಲು ಮಾರುವುದನ್ನು ನಿಷೇಧಿಸಲಾಗಿದೆ. 
ಸಮುದಾಯಗಳಿಗೆ ಹೋಲಿಸಿದಲ್ಲಿ ಅಸ್ಪಶ್ಯ ತಳ 

ಗ್ರಾಮಗಳಲ್ಲಿರುವ ಸಹಕಾರಿ ಕ್ಷೇತ್ರದ ಹಾಲಿನ 
ಸಮುದಾಯಗಳು ಕೃಷಿ, ಕೈಗಾರಿಕೆ, ಶಿಕ್ಷಣ ಮುಂತಾದ 

ಕೇಂದ್ರಗಳಿಗೆ ಮುಕ್ತವಾಗಿ ಹಾಲು ಮಾರುವ 
ಕ್ಷೇತ್ರಗಳಲ್ಲಿ ಕಡಿಮೆ ಪ್ರಾತಿನಿಧ್ಯವನ್ನು ಹೊಂದಿವೆ. ಅಸ್ಪಶ್ಯ 

ಪರಿಸ್ಥಿತಿಯು ಇರುವುದಿಲ್ಲ. 
ಜಾತಿಗಳಲ್ಲಿ ನಿರುದ್ಯೋಗ ಸಮಸ್ಯೆಯು ಇತರೆ 

ಶೇ . ೩೫.೫ರಷ್ಟು ಅಸ್ಪಶ್ಯ ಕೃಷಿ ಕಾರ್ಮಿಕರಿಗೆ 
ಸಮುದಾಯಗಳಿಗೆ ಹೋಲಿಸಿದಲ್ಲಿ ತೀವ್ರವಾಗಿರುವದು 

ಉದ್ಯೋಗಾವಕಾಶಗಳು ನಿರಾಕರಿಸಟ್ಟಿವೆ. ಶೇ . ೨೮. ೭ರಷ್ಟು 
ಕಂಡುಬರುತ್ತದೆ. ಕೃಷಿ ಆಧಾರಿತ ಉದ್ಯೋಗ ಮಾಡುವ 

ಅಸ್ಪಶ್ಯ ಕೂಲಿಕಾರರಿಗೆ ಮನೆ ಕಟ್ಟುವ ಉದ್ಯೋಗವನ್ನು 
ಕೃಷಿರಹಿತ ದಿನಗೂಲಿ ಅಸ್ಪಶ್ಯರ ಸರಾಸರಿ ಆದಾಯ 

ನಿರಾಕರಿಸಲಾಗಿದೆ. ಶೇ . ೩೨.೬ರಷ್ಟು ಅಸ್ಪಶ್ಯ ಕುಟುಂಬ 
ಅತ್ಯಂತ ಕಡಿಮೆ. ಏಕೆಂದರೆ ಕೃಷಿ ಕ್ಷೇತ್ರದಲ್ಲಿ ಸಿಗುವ 

ಗಳಿಗೆ ನೀರಾವರಿ ಸೌಲಭ್ಯಗಳನ್ನು ನಿರಾಕರಿಸಲಾಗಿದೆ. 
ಆದಾಯವು ತೀರಾ ನಿಕೃಷ್ಟವಾದುದು. ಇತರೆ ಸ್ಪಶ್ಯ 

ಗ್ರಾಮೀಣ ಗಾಂವಠಾಣ , ಹುಲ್ಲುಗಾವಲು ಮತ್ತು 
ಜಾತಿಗಳಿಗೆ ಹೋಲಿಸಿದಲ್ಲಿ ಅಸ್ಪೃಶ್ಯ ತಳ 

ಊರಿನ ಕೆರೆ ಪ್ರದೇಶಕ್ಕೆ ಶೇ . ೨೦.೯ರಷ್ಟು ಅಸ್ಪಶ್ಯರಿಗೆ 
ಸಮುದಾಯಗಳಲ್ಲಿ ಸಾಕ್ಷರತೆ ಪ್ರಮಾಣ , ಶಿಕ್ಷಣ 

ಅವಕಾಶವನ್ನು ನಿರಾಕರಿಸಲಾಗಿದೆ. 
ಕ್ಷೇತ್ರದಲ್ಲಿಯ ಸಾಧನೆ ಕಡಿಮೆಯಾಗಿದೆ ಎಂಬುದೇ 

ಸಹwು ಅಂಟಾಗಲು ಆಸಿದ್ದಾರೆ ! 

ಸಾರ್ವಜನಿಕ ಸೌಲಭ್ಯಗಳು ಹಾಗೂ ಸೇವೆಗಳಲ್ಲಿ 
ದೊಡ್ಡ ಪ್ರಶ್ನೆಯಾಗಿದೆ. ಕೃಷಿ, ಉದ್ಯೋಗ, ಮಾನವ ( ವಿಹಿ ಒತ್ತಡ,ಹಿಡ ಹಿಂತ ಶ್ ಅಸ್ಪ ಶ್ಯರಿಗೆ ಆಗುವ ತಾರತಮ್ಯಗಳ ಜೊತೆಗೆ ಆಹಾರದ 
ಅಭಿವೃದ್ಧಿ, ಬಂಡವಾಳ ಸ್ವತ್ತುಗಳು, ಮಾರುಕಟ್ಟೆ ಮತ್ತು | ಕೂಗಾಡಿದ್ದಾರೆ . .. ! ! 

ಹಕ್ಕು ಪಡೆಯಲು ಅವರಿಗೆ ಸಮಾನ ಅವಕಾಶಗಳು 
ಮಾರುಕಟ್ಟೆಯೇತರ ಆರ್ಥಿಕ ಚಟುವಟಿಕೆಗಳಲ್ಲಿ 

ನಿರಾಕರಿಸಟ್ಟಿರುವದು ವಾಸ್ತವಿಕ ಸಂಗತಿ. ಮಧ್ಯಾಹ್ನ 
ಭಾಗವಹಿಸುವ ನಿರ್ಬಂಧಗಳಿಂದಾಗಿ ಆರ್ಥಿಕ ಸಂಕಷ್ಟವನ್ನೆದುರಿಸುವ ಪರಿಸ್ಥಿತಿ ಉಪಾಹಾರ ಯೋಜನೆ ಹಾಗೂ ನ್ಯಾಯಬೆಲೆ ಅಂಗಡಿಗಳಲ್ಲಿ ವಿತರಿಸುವ 
ಇದೆ. ವಾಸ್ತವವಾಗಿ ಆರ್ಥಿಕ ಕ್ಷೇತ್ರಗಳಲ್ಲಿ ಅವಕಾಶಗಳ ಕೊರತೆ ಹಾಗೂ ಆಹಾರಧಾನ್ಯಗಳಲ್ಲಿಯೂ ಕೂಡಾ ತಾರತಮ್ಯವಿದೆ. ಕರ್ನಾಟಕದ ಬಹುತೇಕ 
ಮುಕ್ತವಾಗಿ ಭಾಗವಹಿಸಲು ಇರುವ ಜಾತಿ ಆಧಾರಿತ ನಿರ್ಬಂಧಗಳಿಂದಾಗಿ ಅಸ್ಪೃಶ್ಯ ಜಿಲ್ಲೆಗಳಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಪರಿಶಿಷ್ಟ ಜಾತಿಯವರನ್ನು 
ತಳ ಸಮುದಾಯಗಳು ಆರ್ಥಿಕ ಬಹಿಷ್ಕತತೆಗೆ ಬಲಿಯಾಗಿವೆ. 

ಮುಖ್ಯ ಅಡುಗೆಯವರು ಮತ್ತು ಅವರ ಸಹಾಯಕರ ಹುದ್ದೆಗೆ ನೇಮಕ ಮಾಡಲು 
ಆರ್ಥಿಕ ಬಹಿಷ್ಕತತೆ ಮತ್ತು ತಾರತಮ್ಯ - ಪ್ರಾಯೋಗಿಕ ಸಾಕ್ಷಾಧಾರಗಳು ಜಾತಿಯು ಅಡ್ಡ ಬಂದ ಪ್ರಕರಣಗಳು ವರದಿಯಾಗಿರುವದು ಕಳವಳಕಾರಿ ಸಂಗತಿ. 

ಅಸ್ಪಶ್ಯ ತಳ ಸಮುದಾಯಗಳು ತೀವ್ರ ಆರ್ಥಿಕ ಹಿಂದುಳಿದಿರುವಿಕೆ ಹಾಗೂ ಕೆಲವು ಪ್ರಕರಣಗಳಲ್ಲಿ ಮೀಸಲಾತಿ ಆಧಾರದ ಮೇಲೆ ಅಸ್ಪ ಶ್ಯರನ್ನು ಈ 
ಬಡತನದಿಂದಾಗಿ ಇತರರಿಗೆ ಹೋಲಿಸಿದಲ್ಲಿ ಆರ್ಥಿಕ ಕ್ಷೇತ್ರಗಳಲ್ಲಿ ಅದರಲ್ಲೂ ಯೋಜನೆಯಡಿ ನೇಮಕ ಮಾಡಿದ್ದಲ್ಲಿ ಅಂತಹ ಕಡೆ ಮೇಲ್ಬಾತಿಯ ಜನ ತಮ್ಮ 
ಮಾರುಕಟ್ಟೆ ಮತ್ತು ಮಾರುಕಟ್ಟೆಯೇತರ ಆರ್ಥಿಕ ವ್ಯವಹಾರಗಳು , ಹೂಡಿಕೆ ಮತ್ತು ಮಕ್ಕಳು ಮಧ್ಯಾಹ್ನ ಉಪಾಹಾರ ಯೋಜನೆಯಡಿ ಅಸ್ಪ ಶ್ಯ ಅಡುಗೆಯವರು 
ಬಂಡವಾಳ ವಿನಿಯೋಗಗಳಲ್ಲಿ ಹಾಗೂ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಅವರ ಸಿದ್ಧಪಡಿಸಿದ ಆಹಾರವನ್ನು ಸೇವಿಸಲು ನಿರಾಕರಿಸಿರುವುದು ವರದಿಯಾಗಿದೆ. 
ಪಾಲ್ಗೊಳ್ಳುವಿಕೆ ತೀರಾ ಕಡಿಮೆ ಎಂದೇ ಹೇಳಬೇಕು. ಅಸ್ಪಶ್ಯ ತಳ ಹಲವಾರು ಸಮಾಜಶಾಸ್ತ್ರೀಯ ಅಧ್ಯಯನಗಳು ಭಾರತೀಯ ಗ್ರಾಮಗಳಲ್ಲಿ 
ಸಮುದಾಯಗಳು ಲೇಬರ್ ಮಾರುಕಟ್ಟೆಯಲ್ಲಿ ನಡೆಯುವ ಲೇಬರ್ ಹೈರಿಂಗ್ ಇಂದಿಗೂ ಅಸ್ಪಶ್ಯತೆ ಆಚರಿಸಲ್ಪಡುತ್ತಿರುವುದನ್ನು ಹಾಗೂ ಅಸ್ಪಶ್ಯರು ಸಾಮಾಜಿಕ 
ಮತ್ತು ಕಡಿಮೆ ವೇತನಗಳಂತಹ ತಾರತಮ್ಯಕ್ಕೊಳಗಾಗುತ್ತಿವೆ. ಶೇ . ೩೬ರಷ್ಟು ಬಹಿಷ್ಕತತೆಗೊಳಗಾಗಿ ಹಕ್ಕುಗಳಿಂದ ವಂಚಿತರಾಗಿರುವ ಪರಿಸ್ಥಿತಿಯನ್ನು 
ಗ್ರಾಮಗಳಲ್ಲಿ ಅಸ್ಪೃಶ್ಯ ಜಾತಿಗಳಿಗೆ ಕೃಷಿ ಕ್ಷೇತ್ರದಲ್ಲಿ ಉದ್ಯೋಗವನ್ನು ವಿಶ್ಲೇಷಿಸುವ ವರದಿಯನ್ನು ಪ್ರಕಟಿಸಿವೆ. ಶೇ . ೪೮.೪ರಷ್ಟು ಗ್ರಾಮಗಳಲ್ಲಿ ಅಸ್ಪೃಶ್ಯರಿಗೆ 
ನಿರಾಕರಿಸಲಾಗುತ್ತದೆ. ಶೇ . ೨೫ ಗ್ರಾಮಗಳಲ್ಲಿ ಅಸ್ಪ ಶ್ಯರು ವೇತನ ನೀರಿನ ಮೂಲ ಹಾಗೂ ನೀರಿನ ಸೌಲಭ್ಯಗಳಿಂದ ನಿರಾಕರಿಸಲಾಗಿದೆ. ಶೇ . 
ತಾರತಮ್ಯಕ್ಕೊಳಗಾಗುತ್ತಾರೆ. ಸ್ಪಶ್ಯರಿಗೆ ಹೋಲಿಸಿದಲ್ಲಿ ಅಸ್ಪಶ್ಯರ ವೇತನವು ೪೫ .೬ರಷ್ಟು ಗ್ರಾಮಗಳಲ್ಲಿ ಅಸ್ಪಶ್ಯರಿಗೆ ಕ್ಷೌರಿಕರ ಸೇವೆ ನಿರಾಕರಿಸಲ್ಪಟ್ಟಿದ್ದರೆ, ಶೇ . 
ಅವರಿಗಿಂತ ಕಡಿಮೆ ಮಟ್ಟದಲ್ಲಿದೆ. ಬಹುತೇಕ ಗ್ರಾಮಗಳಲ್ಲಿ ಪರಿಶುದ್ಧತೆ ಮತ್ತು ೩೫. ೮ರಷ್ಟು ಕಿರಾಣಿ ಅಂಗಡಿಯನ್ನು ಮುಟ್ಟಲು, ಶೇ . ೨೫.೬ರಷ್ಟು ಗ್ರಾಮಗಳ 
ಅಪರಿಶುದ್ಧತೆಯ ಪರಿಕಲ್ಪನೆಯಿಂದಾಗಿ ಅಸ್ಪಶ್ಯ ಜಾತಿಗಳಿಗೆ ವಸತಿ ನಿರ್ಮಾಣದಲ್ಲಿ ಹೋಟೆಲುಗಳಿಗೆ ಪ್ರವೇಶ ನಿರಾಕರಿಸಲಾಗಿದೆ. ಶೇ . ೨೧.೩ರಷ್ಟು ಖಾಸಗಿ ಮತ್ತು 
ಉದ್ಯೋಗವನ್ನು ನಿರಾಕರಿಸಲಾಗುತ್ತದೆ. ದೇಶದ ಬಹುತೇಕ ಕಡೆ ಅಸ್ಪಶ್ಯ ಸಾರ್ವಜನಿಕ ಆಸ್ಪತ್ರೆಗೆ ಪ್ರವೇಶ ನಿರಾಕರಣೆಯಂತಹ ಸಾಮಾಜಿಕ ಬಹಿಷ್ಕಾರವು 
ಜಾತಿಗಳಿಗೆ ನೀರಾವರಿ ಸೌಲಭ್ಯಗಳನ್ನು ನಿರಾಕರಿಸಲಾಗುತ್ತಿದೆ. ಕೃಷಿ ಕ್ಷೇತ್ರದಲ್ಲಿ ಅಸ್ತಿತ್ವದಲ್ಲಿದೆ. 
ಅಸ್ಪ ಶ್ಯರಿಗೆ ನೀರಾವರಿ ಸೌಲಭ್ಯದಲ್ಲಿ ತಾರತಮ್ಯವೆಸಗುವದು ಕೂಡ ವಾಸ್ತವ ಸಾಮಾಜಿಕ ಬಹಿಷ್ಕಾರವನ್ನು ತೊಡೆದುಹಾಕಲು ಭಾರತೀಯ ಸಂವಿಧಾನವು 
ಸಂಗತಿ. ಶೇ . ೨೧ರಷ್ಟು ಗ್ರಾಮಗಳಲ್ಲಿ ಸಾರ್ವಜನಿಕ ಪ್ರದೇಶಗಳಾದ ಹುಲ್ಲುಗಾವಲು ಒಳಗೊಳ್ಳುವ ಧೋರಣೆಯನ್ನು ಅನುಸರಿಸಿರುವುದರಿಂದ ಕೊಂಚಮಟ್ಟಿಗಾದರೂ 
ಮತ್ತು ಮೀನು ಸಾಕಿದ ನೀರಿನ ಕೆರೆಯ ಬಳಕೆಗೆ ಅವಕಾಶಗಳನ್ನು ಸಾಮಾಜಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯಾಗಿರುವುದು ಆಶಾದಾಯಕವಾದ 
ನಿರಾಕರಿಸಲಾಗುತ್ತಿರುವದು. 

ಸಂಗತಿಯಾಗಿದೆ. ಸಾಮಾಜಿಕ ಬಹಿಷ್ಕಾರವನ್ನು ಪ್ರತಿಭಟಿಸುವ ದಮನಿತ ಅಸ್ಪಶ್ಯ 
- ಪರಿಶುದ್ಧತೆ ಮತ್ತು ಅಪರಿಶುದ್ಧತೆಯ ಜಾತಿಯ ರೂಢಿಗತ ಮೌಲ್ಯಗಳಿಂದಾಗಿ ತಳ ಸಮುದಾಯಗಳ ಪ್ರಯತ್ನಗಳನ್ನು ದೇಶ ವಿರೋಧಿ ಚಟುವಟಿಕೆಗಳೆಂದು 
ಜೀವನಾವಶ್ಯಕಗಳ ಖರೀದಿ ಮತ್ತು ಮಾರಾಟ ಮಾಡುವಂತಹ ವೃತ್ತಿಗಳನ್ನು ಬಿಂಬಿಸುತ್ತಿರುವದು ಹಾಗೂ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು 
ಕೈಕೊಳ್ಳಲು ಅಸ್ಪಶ್ಯ ಜಾತಿಗಳಿಗೆ ಅವಕಾಶ ನಿರಾಕರಿಸಟ್ಟಿರುವದರಿಂದ ಆರ್ಥಿಕ ತತ್ವದ ಆಧಾರದ 

ತತ್ವದ ಆಧಾರದ ಮೇಲೆ ರಚಿತವಾಗಿರುವ ಮತ್ತು ಒಳಗೊಳ್ಳುವ ಧೋರಣೆಯನ್ನು 
ದೌರ್ಬಲ್ಯದಿಂದ ಈ ಸಮುದಾಯಗಳು ನರಳುವಂತಾಗಿವೆ. ಹಾಲು, ಹಾಲಿನ ಅನುಸರಿಸಿ ಸಾಮಾಜಿಕ ನ್ಯಾಯದ ಪ್ರತೀಕದಂತಿರುವ ಸಂವಿಧಾನವನ್ನು 
ಉತ್ಪಾದನೆಗಳು, ತರಕಾರಿ ಮತ್ತು ಕಿರಾಣಿ ಸಾಮಗ್ರಿಗಳ ವ್ಯಾಪಾರ ಕೈಕೊಳ್ಳಲು ಬದಲಿಸುವ ಪ್ರಯತ್ನಗಳು ಭಾರತವನ್ನು ಹಿಂದಕ್ಕೆ ಒಯ್ಯುವ ಪ್ರಯತ್ನಗಳಾಗಿವೆ. 
ಅಸ್ಪಶ್ಯರಿಗೆ ಜಾತಿ ಆಧಾರಿತ ತಾರತಮ್ಯವಿರುವುದರಿಂದ ಅವರು ಆರ್ಥಿಕ ಕ್ಷೇತ್ರದಲ್ಲಿ ಇಂದು ಅಂತಹ ಕ್ರಮ ವಿರೋಧಿಸುವ ಸಂಕ್ರಮಣ ಕಾಲವಾಗಿದೆ. 
ತೀರಾ ಹಿಂದುಳಿದಿದ್ದಾರೆ. ಶೇ . ೩೫ರಷ್ಟು ಗ್ರಾಮಗಳಲ್ಲಿ ಅಸ್ಪೃಶ್ಯರು ಗ್ರಾಮಗಳ 
ಮಾರುಕಟ್ಟೆ ಮತ್ತು ಸಂತೆಗಳಲ್ಲಿ ಜೀವನಾವಶ್ಯಕ ವಸ್ತುಗಳನ್ನು ಮಾರುವಂತಿಲ್ಲ. 

ಸದಾಶಿವ ಮರ್ಜಿ 
ಅದಕ್ಕೆ ಅಸ್ಪಶ್ಯತೆಯ ಕಳಂಕವಿರುವುದರಿಂದ ಯಾವ ಅಸ್ಪಶ್ಯನೂ ಮಾರುಕಟ್ಟೆಯಲ್ಲಿ 

ರಸೋನೆ ಬಿಲ್ಡಿಂಗ್, ಬರಕೋಟಿ ರಸ್ತೆ 

ಧಾರವಾಡ - ೫೮೦ ೦೦೭ 
ಜೀವನಾವಶ್ಯಕ ವಸ್ತುಗಳ ಖರೀದಿ ಮತ್ತು ವಿಕ್ರಿ ಮಾಡುವಂತಹ ಪರಿಸ್ಥಿತಿ 
ಹೊಸತು೫೦ 

- ಆಗಸ್ಟ್ ೨೦೧೮ 


9) ಶಿ 


ಸೃತಿ ಚಿತ್ರೆ 


ಲಕ್ಷ್ಮೀಬಾಯಿ ಟಿಳಕರ ಸ್ಮತಿ ಚಿತ್ರೆ ( ನೆನಪಿನ ಚಿತ್ರಗಳು) ಮರಾಠಿಯ ಅತ್ಯಂತ ಶ್ರೇಷ್ಠ ಆತ್ಮಕಥೆಗಳಲ್ಲಿ ಒಂದು. ವಾಚಕರು, ವಿಮರ್ಶಕರು, ಓದಿ 
ಇಂದಿಗೂ ಮೆಲುಕು ಹಾಕುತ್ತಿರುವ ಕೃತಿ. ಅಪಾರ ಬೇಡಿಕೆಯಿರುವ ಪುಸ್ತಕ. 

೧೯೩೪ - ೧೯೩೫ರಲ್ಲಿ ಪ್ರತಿಷ್ಠೆ ಜನಪ್ರಿಯತೆ ಗಳಿಸಿರುವಂತಹದು. ಅವರ ಬರವಣಿಗೆಯಲ್ಲಿ ಕಾರುಣ್ಯ , ಹಾಸ್ಯ , ಭೀಷಣ ಪ್ರಸಂಗ ಸತತ 
ಜಿನುಗುತ್ತ ಇರುತ್ತವೆ. ಸಾಕಷ್ಟು ನಾಟ್ಯಮಯ ಪ್ರಸಂಗಗಳಿವೆ. ಅನುಭವ ಸಂಪನ್ನ ಘಟನೆಗಳು, ಆಕರ್ಷಕ ಕಥನ ಶೈಲಿ, ಕಲೆ ಮತ್ತು ಸತ್ಯದ 
ಸವಿಯಾದ - ನವಿರಾದ ಮಿಶ್ರಣ ಇಲ್ಲಿವೆ. ಸಹಜ ಸುಂದರ ಅಭಿವ್ಯಕ್ತಿ. 

ಲಕ್ಷ್ಮೀಬಾಯಿಯವರು ಕವಿ ನಾರಾಯಣ ರಾವ್ ಟಿಳಕರ ಪತ್ನಿ , ಪತಿ ನಾರಾಯಣ ರಾವ್ ಅವರು ಕ್ರೈಸ್ತಧರ್ಮಕ್ಕೆ ಮತಾಂತರಗೊಂಡರು. ಆಗ 
ಲಕ್ಷ್ಮೀಬಾಯಿಯವರು ಒಬ್ಬ ಸನಾತನ ಬ್ರಾಹ್ಮಣ ಹೆಂಗಸಾಗಿ ಅನುಭವಿಸಿದ ತೊಳಲಾಟ, ಸಂಕಟ, ಮತಾಂತರದ ಬವಣೆ, ಧರ್ಮಸಂಕಟ ಇಂಥ 
ಎಷ್ಟೋ ಭೀಕರ ಪ್ರಸಂಗಗಳು ಈ ಆತ್ಮಕಥೆಯಲ್ಲಿ ತುಂಬಿಕೊಂಡಿವೆ. ೨೪ ಫೆಬ್ರವರಿ ೧೯೩೬ರಲ್ಲಿ ಅವರು ತಮ್ಮ ಜೀವನಯಾತ್ರೆಯನ್ನು ಮುಗಿಸಿದರು . 

ನಾಲ್ಕು ಭಾಗಗಳಿಂದ ಕೂಡಿದ ಈ ಆತ್ಮಕಥೆಯು ಸುಮಾರು ೫೦೦ ಪುಟಗಳಷ್ಟು ಬೃಹದಾಕಾರವನ್ನು ಪಡೆದಿದೆ. ಇವತ್ತಿಗೂ ಮರಾಠಿಯ 
ಜನಮಾನಸರಲ್ಲಿ ಹಾಗೂ ಸಾಹಿತ್ಯ ಪ್ರಪಂಚದಲ್ಲಿ ಚಿರಂತನವಾದ ಸ್ಥಾನವನ್ನು ಉಳಿಸಿಕೊಂಡಿರುವುದೇ ಈ ಅನನ್ಯ ಕೃತಿಯ ಹೆಗ್ಗಳಿಕೆ. 


ವಿನಾಶಕಾಲೇ ವಿಪರೀತ ಬುದ್ದಿ 


ನಾನಾ ಚಿಕ್ಕವನಾಗಿದ್ದ. ರೂಢಳ ತವರಿನಲ್ಲಿ ನಾಗಪಂಚಮಿಯ ಕರೆದೊಯ್ಯಲಾರಂಭಿಸಿದರು. ಇಂದು ರಜೆಯಿರುವದರಿಂದ ಹುಡುಗಿಯರನ್ನು ಕರೆದೊಯ್ದರು. 
ದೊಡ್ಡ ಸಂತೆ ತುಂಬುತ್ತಿತ್ತು. ಇಂದವಳು ಅದನ್ನು ನೋಡಲು ನಾವೆಲ್ಲ ಬೆಳಿಗ್ಗೆ ಎದ್ದು ಸಿದ್ಧತೆ ಮಾಡಿಕೊಂಡೆವು. ಒಂದೆರಡು ತುತ್ತೂ ತಿಂದೆವು. ಮೇಡಂ ಸಾಹೇಬರ 
ತವರಿಗೆ ಹೋದಳು. ನಮ್ಮ ಬೋರ್ಡಿಂಗ್ ಹುಡುಗಿಯರಿಗೂ ಜೊತೆಗೆ ಮುಂದೆ ಹೋದರು. ನಾವು ರೈಲಿನಿಂದ, ಬಳಿಕ ನಡೆದು ಹೊರಟೆವು. ನಾನು ಮಕ್ಕಳೊಂದಿಗೆ 
ಅದನ್ನು ನೋಡುವ ಆಸೆಯಿತ್ತು. ಹಿಂದೂಗಳ ಉತ್ಸವ, ಜಾತ್ರೆ ವಾತ್ಸಲ್ಯದಿಂದ ವರ್ತಿಸುತ್ತಿದ್ದೆ. 
ನೋಡುವದು ಸರಿಯಲ್ಲ ಎಂಬುದು ನಮ್ಮ ಸಮಾಜದ ಹಾಗೂ ನಾವು ಸುಮಾರು ಹತ್ತೂವರೆಗೆ ಜುಹೂ ಬೀಚಿಗೆ ಹೋಗಿ ತಲುಪಿದೆವು. ಎಲ್ಲರೂ ಬೀಚ್‌ನಲ್ಲಿ 
ಅಧಿಕಾರಿಗಳ ಭಾವನೆಯಾಗಿದ್ದರಿಂದ ಆ ಹುಡುಗಿಯರಿಗೆ ಆಟ ಆಡಲಾರಂಭಿಸಿದರು. ನಾನು ಎಂದೂ ಕಡಲು ನೋಡಿದವಳಲ್ಲ. ನಾಗಪಂಚಮಿಗೆ ಕಡಲಿನಲ್ಲಿ 
ಹೋಗುವುದು ಸಾಧ್ಯವಾಗಲಿಲ್ಲ . 

ಸುಮಾರು ಎರಡು ಗಂಟೆಗೆ ಉಬ್ಬರ ಬರುತ್ತದೆ ಎಂದು ಯಾರೋ ಹೇಳಿದ್ದರು. ಮೇಡಂ ಮತ್ತು 
ಇತ್ತೀಚೆಗೆ ನಮ್ಮ ಮೇಡಂ ಹಾಗೂ ಅವಳ ಪತಿಗೆ ಈಜುವ ಸಾಹೇಬರು ಅದನ್ನು ನಂಬಿದ್ದರು. 
ವ್ಯಾಮೋಹ ಅಂಟಿಕೊಂಡಿತು. ಅವರು ಹುಡುಗಿಯರನ್ನೂ 

ರು ಹುಡುಗಿಯರನ್ನೂ ಹುಡುಗಿಯರು ಹಸಿವೆಯಾಗಿದೆ, ನಮಗೇನಾದರೂ ತಿಂಡಿ ಕೊಡಿ ಅಂದರು. ಏನಾದರೂ 

ತಿಂದೇ ಹೋಗುವುದು ನಮ್ಮ ದೇಶದ ರೀತಿ, ತಿಂದುಂಡ ಬಳಿಕ ಸ್ನಾನ ಮಾಡಬಾರದು ಇದು 
ವಿದೇಶಿಗಳ ಪದ್ಧತಿ. ಕೊನೆಗೆ ಮೇಡಂ ಹೇಳಿದಂತೆ ಮೊದಲು ಸ್ನಾನ, ಬಳಿಕ ತಿಂಡಿ ಎಂಬ ಮಾತನ್ನು 
ನಾವೆಲ್ಲ ಒಪ್ಪಬೇಕಾಯಿತು. ಈಜು ಕಲಿಯುವ ಕೆಲವು ಹುಡುಗಿಯರೇ ಮೇಡಂ ಜೊತೆಗೆ ಇದ್ದರು. 
೩೦ - ೪೦ ಚಿಕ್ಕ ಹುಡುಗಿಯರು ನನ್ನ ಜೊತೆಗಿದ್ದರು. ಈ ಹುಡುಗಿಯರ ಜೊತೆಗೆ ಒಬ್ಬ ಬಾಲಕನಿದ್ದ . 
ಕುರುಡರ ಶಾಲಾ ಮಕ್ಕಳೂ ಬಂದಿದ್ದರು. 

ಹನ್ನೊಂದರ ಸುಮಾರು ಭರ್ತಿಯ ನೀರು ಬರಲಾರಂಭಿಸಿತು. ನೀರು ಮೊಣಕಾಲವರೆಗೆ 
ಬಂತು. ಅಷ್ಟರಲ್ಲಿ ಕಾಲ ಕೆಳಗಿನ ಮರಳು ಜರಿಯುವದನ್ನು ಕಂಡು ಯಾರೋ ಉಬ್ಬರ ಬಂತು, 
ಹೊರಗೆ ಬನ್ನಿ ಎಂದು ಕೂಗಿ ಹೇಳಿದರು. ಸನಿಹ ಯಾರೂ ಗಂಡಸರು ಇರಲಿಲ್ಲ. ಕಾಲ ಕೆಳಗೆ 
ಕಲ್ಲು ಇರಲಿಲ್ಲ. ಮಾತಾಡಿದ್ದೂ ಕೇಳಿಸುತ್ತಿರಲಿಲ್ಲ. ಮೇಡಂ ಈಜುವುದರಲ್ಲಿ, ಹುಡುಗಿಯರು 
ಚಿಪ್ಪು ಆಯುವುದರಲ್ಲಿ ತಲ್ಲೀನರಾಗಿದ್ದರು. ಸದಾ ಜನಸಂದಣಿಯಿಂದ ಗಿಜಿಗುಡುವ 
* ಮುಂಬೈ , ಈ ಬೀಚಿನಲ್ಲಿ ನೋಡಿದರೆ ಒಬ್ಬ ನರಪಿಳ್ಳೆಯೂ ಇಲ್ಲ ! ಹೀಗೆ ಆ 

ಕಾಲದಲ್ಲಿ ಬಲಿ ತೆಗೆದುಕೊಳ್ಳುವದರಲ್ಲಿ ದೇವರಿಚ್ಛೆ ಏನಿತ್ತೋ 
ಯಾರಿಗೊತ್ತು. ನೀರು ಮೊಣಕಾಲಿಂದ ಏರುತ್ತ ಸೊಂಟದವರೆಗೂ 
ಬಂತು. ನೀರು ಶಾಂತವಾಗಿದ್ದುದರಿಂದ ಅದರ ಗಂಡಾಂತರ 

ಮರಾಠಿ ಮೂಲ: ಲಕ್ಷ್ಮೀಬಾಯಿ ಟಿಳಕ 
| ಕನ್ನಡಕ್ಕೆ : ಚಂದ್ರಕಾಂತ ಪೋಕಳೆ 


ಆಗಸ್ಟ್ ೨೦೧೮ 


ಹೊಸತು೫೧ 


9 


ಯಾರ ಅರಿವಿಗೂ ಬರಲಿಲ್ಲ. ನಾನು ಸರಸರ ನನ್ನ ಬಳಿಯಿರುವ 

ಬಿಡಬೇಡಿ. ಅನುಮತಿಯಿಲ್ಲದೆ ಹುಡುಗಿಯರನ್ನು ಹೊರಗೂ 
ಹುಡುಗಿಯರನ್ನು ರಕ್ಷಿಸಿ ನೀರಿನಿಂದ ಹೊರಗೆ ತೆಗೆದೆ. 

ಚರಿತ್ರೆ - ಕಾವ್ಯ 

ಕಳಿಸಬೇಡಿ. ಯಾರು ಯಾರೋ ಬಂದು ಹೋದರು. ಸಾಹೇಬರ 
ಅಷ್ಟರಲ್ಲಿ ಅಂಬಿಗರು ನಾವೆಯಿಂದ ಅಲ್ಲಿಗೆ ಬಂದರು. 

ರೂಕ್ಷವಾದ 

ಸಮಕ್ಷಮ ಆಗಿದ್ದಕ್ಕೆ ಸರಿಹೋಯ್ತು. ಇಲ್ಲದಿದ್ದರೆ ಎಲ್ಲ ನಿಮ್ಮ 
ಅವರು ಕುರುಡರ ಶಾಲೆಯ ಒಬ್ಬ ಹುಡುಗನನ್ನು ಹೊರಗೆ 

ಚರಿತ್ರೆಯನ್ನು 

ತಲೆಗೇ ಬರುತ್ತಿತ್ತು ಎಂದು ಕೆಲವರು. ನಾರಾಯಣರಾವ್ 
ತೆಗೆದರು. ಅದೇ ದಿನ ತೆಂಗಿನಮರದಿಂದ ಕೆಳಗೆ ಬಿದ್ದು ಒಬ್ಬ ಪಳಗಿಸಿ 

ದೇಶಮುಖ ಎಂಬ ಹುಡುಗ ನನ್ನ ಸಹಾಯಕ್ಕೆ ಧಾವಿಸಿ ಬಂದ. 
ಹುಡುಗ ತೀರಿಕೊಂಡಿದ್ದನಂತೆ. 

ಸೂಕ್ಷ್ಮವಾದ 

ಗೇಟು ಮುಚ್ಚಲಾಯಿತು. ಜಹಗೀರಾರ ಎಂಬ ಮುಸಲ್ಮಾನ 
ನನ್ನ ಸುತ್ತಲೂ ಬರೇ ಬಾಲಕಿಯರೇ ಇದ್ದರು. ಅವರಲ್ಲಿ 

ಕವಿತೆಯನ್ನಾಗಿಸಲೇಬೇಕು! 

ಕಾವಲುಗಾರ ಕೈಯಲ್ಲಿ ಕೋಲು ಹಿಡಿದು ನಿಂತ. ಹೊರಗೆ 
ಅನಾರೋಗ್ಯದಿಂದ ಇರುವ ವೀರಸ್ವಾಮಿ ಎಂಬ ಬಾಲಕಿ 

ಜನಸಂದಣಿ ಸೇರಿತು. ಅವರ ಕೈಯಲ್ಲೂ ಕೋಲು. ಕೆಲವರು ಕಲ್ಲು 
ದಡದಲ್ಲೇ ನಿಂತಿದ್ದಳು. ನನ್ನ ಸುತ್ತಲಿರುವ ಬಾಲಕಿಯರನ್ನು 

ಸಿ. ಪಿ.ಕೆ. 

ಬೀಸಿ ಒಗೆಯುತ್ತಿದ್ದರು. ಬಾಗಿಲು ತೆರೆಯಿರಿ. ನಮ್ಮ - ನಮ್ಮ 

ಮೈಸೂರು 
ಹೊರಗೆಳೆದು ನಾನು ಅವರನ್ನೆಲ್ಲ ಆ ದೊಡ್ಡ ಬಾಲಕಿಯ ಬಳಿಗೆ 

ಹುಡುಗಿಯರನ್ನು ನಮಗೆ ತೋರಿಸಿ, ಇಲ್ಲದಿದ್ದರೆ ನಿಮ್ಮನ್ನು 
ಕರೆದೊಯ್ದೆ. ಅಲ್ಲಿಗೆ ಹೋಗಿತಲುಪುವಷ್ಟರಲ್ಲಿ ಬೇರೊಂದು ಸಂಕಟ ಎದುರಾಯಿತು. ಕೊಲ್ಲದೆ ಬಿಡೋದಿಲ್ಲ. ಜನರ ಆಕ್ರೋಶ. ಮನೆಯಲ್ಲಿ ಊಟ ಸಾಕಷ್ಟಿತ್ತು. ಆದರೆ 
ಅಲ್ಲಿರುವ ಸಾಮಾನು ಸರಂಜಾಮು ಕಂಡು ಈ ಸಾಮಾನು ಇಲ್ಲಿಂದ ತೆಗೆಯಿರಿ ಯಾರಿಗೂ ಊಟ ಮಾಡುವ ಮನಸ್ಸಾಗಲಿಲ್ಲ . ಹುಡುಗಿಯರೆಲ್ಲ ಶಿಕ್ಷಕಿಯರ ಆಸರೆ 
ಎಂದು ಕಾವಲುಗಾರ ಹೇಳಲಾರಂಭಿಸಿದ. ಸನಿಹದಲ್ಲಿ ಸಹಾಯಕ್ಕೆ ಯಾರೂ ಇಲ್ಲ. ಪಡೆದು ಅಲ್ಲಲ್ಲಿ ಬಿದ್ದುಕೊಂಡಿದ್ದರು - ಇಂಥ ಕೋಲಾಹಲಕ್ಕೆ ದೊಡ್ಡವರೇ 
ನನಗಂತೂ ಬ್ರಹ್ಮಾಂಡವೇ ಕುಸಿದಂತಾಯಿತು. ಆದರೂ ಏಸೂನನ್ನು ಸ್ಮರಿಸುತ್ತ ಕಂಗಾಲಾಗುವಾಗ, ಇನ್ನು ಈ ಬಡಪಾಯಿಗಳ ಕಥೆ ಏನು! ಚೀರಾಟ -ಕೂಗಾಟ 
ಸಾಮಾನು ಹೊತ್ತು ಬೇರೆಡೆ ಹಾಕಿದೆ. ಅಷ್ಟರಲ್ಲಿ ಬಾಲಕಿಯರು ಅತ್ತಿತ್ತ ಕುಣಿದು ನಡೆದೇ ಇತ್ತು. ನಾನು ನಿಮ್ಮನ್ನು ಒಳಗೆ ಬಿಡುತ್ತೇನೆ. ನೀವು ಬಂದು ನಿಮ್ಮ 
ಕುಪ್ಪಳಿಸಲಾರಂಭಿಸಿದರು. ಚಿಪಿನ ಬೆನ್ನುಹತ್ತಿದವರು ದೂರದಲ್ಲಿದ್ದರು. ಯಾರೋ ಹುಡುಗಿಯರ ಗುರುತು ಹಿಡಿಯಿರಿ ಎಂದು ಅವರಿಗೆ ಹೇಳಿ ಗೇಟು ತೆರೆದೆ. ಜನ 
ಕೈಬೀಸಿ ಕರೆಯುತ್ತಿದ್ದಾರೆ, ಮತ್ತೆ ಕೆಲವರು ಬಂಡೆ ಏರಿಕೂತಿದ್ದಾರೆ. ಯಾರ ಧ್ವನಿಯೂ ದಬದಬನೆ ಒಳಗೆ ನುಗ್ಗಿದರು. ಎಲ್ಲ ಹುಡುಗಿಯರ ಬಂಧು ಬಳಗದವರು 
ಕೇಳಿಸುತ್ತಿರಲಿಲ್ಲ.ಸಮುದ್ರ ಮಾತ್ರ ಉಗ್ರರೂಪವನ್ನು ಧಾರಣೆ ಮಾಡಿತ್ತು. 

ಬಂದಿದ್ದರು. ಹಲವರು ನನಗೂ , ಸಾಹೇಬರಿಗೂ ಬೈದರು. ಕೆಲವರು ತಮ್ಮ 
- ಅಂಬಿಗರು ಐನೂರು ರುಪಾಯಿ ಬೇಡುತ್ತಿದ್ದರು. ಬಾಲಕಿಯರನ್ನು ರಕಿಸಿರಿ ಹುಡುಗಿಯರನ್ನು ಕರೆದೊಯ್ದರು. ಅಧಿಕಾರಿಗಳ ಅಪ್ಪಣೆ ಪಡೆದು ಕರೆದೊಯ್ದಿರಿ 
ಕೊಡುತ್ತೇನೆ ಎಂದೆ. ಅವರು ಮೊದಲು ಹಣ ಎಂದರು. ಆಗ ನನ್ನ ಹತ್ತಿರ ವಿಮೆಯ ಎಂದೆ. ಆದರವರು ಲೆಕ್ಕಿಸಲಿಲ್ಲ. ನಿಮ್ಮ ಅಧಿಕಾರಿಗೆ ಬೆಂಕಿ ಹಚ್ಚಿರಿ . ಎಷ್ಟೋ 
ಎರಡೂವರೆ ಸಾವಿರ ರುಪಾಯಿಯಿತ್ತು. ಅದರಲ್ಲಿಯ ಹಣ ನೀಡಿದರೆ ಟಿಳಕರು ಹುಡುಗಿಯರು ಸತ್ತರು. ನೀವು ಮಾತ್ರ ಹೇಗೆಬದುಕಿ ಉಳಿದಿರಿ ?” ಮುಂಬೈ ಸುತ್ತಲಿನ 
ಬೇಡವೆನ್ನುವದಿಲ್ಲ ಎಂಬ ಖಾತ್ರಿ ನನಗಿತ್ತು, ಆ ಅಂಬಿಗರಿಗೆ ಮೇಡಂರಿಂದ ವಚನ ಜನರೂ ಧಾವಿಸಿ ಬಂದರು. ಹುಡುಗಿಯರು ಎಷ್ಟು ಹೆದರಿದ್ದರು ಎಂದರೆ 
ಬೇಕಿತ್ತು. ಮೇಡಂ ಸನಿಹದಲ್ಲಿರುವ ಹುಡುಗಿಯರ ರಕ್ಷಣೆ ಮಾಡಿ, ಸಾಹೇಬರಿಗೆ ಹಾಸಿಗೆಯನ್ನೇ ಹಿಡಿದರು. ಅವರ ಉಪಚಾರ ಮಾಡಿ, ಚಹಾ, ಕಾಫಿ ತಿಂಡಿ ನೀಡಿ 
ಫೋನು ಮಾಡಲು ಹೋಗಿದ್ದರು. ಈ ಘಟನೆ ನಡೆದಾಗ ಸಾಹೇಬರು ಅಲ್ಲಿರಲಿಲ್ಲ. ಸಮಾಧಾನ ಮಾಡಬೇಕಾಯಿತು. ಒಂದೇ ರಾತ್ರಿಗೆ ನನ್ನ ೨೦ - ೨೫ ರುಪಾಯಿ 
- ಈ ಎಲ್ಲ ಆಟ ಹನ್ನೊಂದುವರೆಗೆ ಜರುಗಿತು. ಎರಡಕ್ಕೆ ಬರಬೇಕಿದ್ದ ಉಬ್ಬರ ಖರ್ಚಾಯಿತು. ತೀರಾ ಚಿಕ್ಕ ಬಾಲಕಿಯರಂತೂ ಹೆದರಿ ಆಗಾಗ ಅಜ್ಜಿ, ಸಮುದ್ರ 
ಹತ್ತೂವರೆಗೆ ಬಂದಿತ್ತು. ಹನ್ನೆರಡರ ಸುಮಾರಿಗೆ ಹುಡು 

ಸಮುದ್ರ ಎಂದು ಕಿರುಚುತ್ತಿದ್ದರು. 
ಬರುವಂತಾಯಿತು. ಸಮುದ್ರ ತಾನಾಗಿಯೇ ಹುಡುಗಿಯರನ್ನು ದಡಕ್ಕೆ ತಳ್ಳಿತು. ಶ್ರೀಧರ ಎಂಬ ಮ್ಯಾನೇಜರ್‌ ಬಂದು ಪೆಟ್ಟಿಗೆ ಎಷ್ಟು ಬೇಕಾಗಬಹುದು, ಅದರ 
ಹನ್ನೆರಡೂವರೆಯಾಯಿತು ಹುಡುಗಿಯರಂತೂ ಹಸಿವೆಯಿಂದ ಕಂಗಾಲಾಗಿದ್ದರು. ಉದ್ದಳತೆ ಎಷ್ಟು? ಎಂದು ನನಗೆ ಕೇಳುತ್ತಿದ್ದ. ನನಗೆ ಏನು ಹೇಳಬೇಕೋ 

ಹದ ಬಂಗಲೆಯಿಂದ ಜನರೂ ಧಾವಿಸಿ ಗೊತ್ತಾಗಲಿಲ್ಲ. ಬೆಳಿಗ್ಗೆ ಸಾಹೇಬರು ಬಂದು ಅಜ್ಜಿ, ನೀವು ಹುಡುಗಿಯರ ಗುರುತು 
ಬಂದರು. ಎಷ್ಟು ಹುಡುಗಿಯರು ಇದ್ದರು? ಮುಳುಗಿದವರೆಷ್ಟು ? ಇಂದು ಹಿಡಿಯುತ್ತೀರಾ! ಅವರ ಹೆಸರು ಹೇಳಬಲ್ಲಿರಾ ?” ಎಂದು ಕೇಳಿದರು. ನಾನು ಒಪ್ಪಿದೆ. 
ನಾಗಪಂಚಮಿ , ಬಂದಿದ್ದೇ ತಪ್ಪು, ಆದರೂ ನೀವೆಲ್ಲ ತಿನ್ನುತ್ತ ಕೂತಿರಲ್ಲ ? ಈ ನನಗಂತೂ ಒಬ್ಬ ಹುಡುಗಿಯನ್ನೂ ಗುರುತಿಸುವದಾಗಲಿಲ್ಲ. ಆದರೆ ಅಂಥ ಪ್ರಸಂಗ 
ಮಾತು ಕೇಳಿ ಮೇಡಂ ಮತ್ತು ಸಾಹೇಬರ ತುತ್ತು ಗಂಟಲ ಕೆಳಗೆ ಇಳಿಯಲೇ ಇಲ್ಲ. ಬರಲೇ ಇಲ್ಲ. 
ನೀವು ಒಬ್ಬರೂ ಸಹಾಯ ಮಾಡದೆ ಬರೇ ಭಾಷಣ ಬಿಗಿಯುತ್ತಿದ್ದೀರಲ್ಲ, ಹೋಗಿ ನಾನು ಜೀವನದಲ್ಲಿ ಮೊದಲ ಸಲ ಕೋರ್ಟು 

ನಾನು ಜೀವನದಲ್ಲಿ 

ಕಟ್ಟೆ ಏರಬೇಕಾಯಿತು. ಟಿಳಕರ 
ನೀವು ಎಂದು ನಾನು ಬೆದರಿಸಿದಾಗ ಅವರೆಲ್ಲ ಚದುರಿದರು. ಬಳಿಕ ಒಬ್ಬೊಬ್ಬರಾಗಿ ಸಾವಿನ ಬಳಿಕ ಜೆ. ಜೆ. ಆಸ್ಪತ್ರೆಗೆ ಹೋಗುವ ಪ್ರಸಂಗ ಬಂತು. ನೂರಾರು ಜನರು 
ಹನ್ನೊಂದು ಬಾಲಕಿಯರು, ಒಬ್ಬ ಬಾಲಕ ಹೊರಗೆ ಬಂದರು. ನನಗಂತೂ ಇದೇನು ಅಲ್ಲಿ ಸೇರಿದ್ದರು. ನಾನಂತೂ ಅದೇ ಒದ್ದೆ ಸೀರೆಯಲ್ಲೇ ಇದ್ದೆ. ನಾನು ಟಾಂಗಾದಿಂದ 
ಕನಸೋ ಎಂದೆನಿಸಿತು. ಅವರನ್ನೆಲ್ಲ ಒಂದು ಜಟಕಾ ಗಾಡಿಯಲ್ಲಿ ಹೇರಿ ಜೆ. ಜೆ. ಇಳಿದೆ. ಚಿಕ್ಕಿಯ ಅಪ್ಪ ನನ್ನನ್ನು ಕ್ರೂರಿಯ ಎದುರಿಗೆ ನಿಲ್ಲಿಸಿದ. ಅಲ್ಲಿದ್ದ ನನ್ನ 
ಆಸ್ಪತ್ರೆಗೆ ಕಳಿಸಿದೆವು. ಅವರ ಹೊಟ್ಟೆ ಸೇರಿದ ನೀರು ಹೊರಗೆ ತೆಗೆದರೆ ಅವರು ಗುರುತಿನ ಏಕೈಕ ವ್ಯಕ್ತಿ ಎಂದರೆ ಡಾ|| ಕರಮದಕರ. ನನ್ನ ಹೆಸರು ಕರೆಯಲಾಯಿತು. 
ಚೇತರಿಸಿಕೊಳ್ಳುತ್ತಾರೆ ಎಂದು ನನ್ನ ಭಾವನೆಯಾಗಿತ್ತು . ಉಳಿದ ನಾಲ್ವರನ್ನು ಅದೇ ಅಸ್ತವ್ಯಸ್ತ ಸ್ಥಿತಿಯಲ್ಲಿ ಕಟಕಟೆಗೆ ಹೋಗಿ ನಿಲ್ಲಬೇಕಾಯಿತು. ಕೋರ್ಟು 
ಸಾಹೇಬರು ತಮ್ಮ ಮೋಟಾರಿಗೆ ಹಾಕಿದರು. ನಾನು ನಡೆಯುತ್ತ ಹೊರಟೆ. ಮುಂದೆ ಕಾರ್ಯಕಲಾಪ ಶುರುವಾಯಿತು. ನನ್ನ ಅಲುಗಾಡುವ ಗೋಣು ಕಂಡು 
ಪೊಲೀಸರು ಅಡ್ಡಗಟ್ಟಿದರು. ಸಾಹೇಬರೇನೋ ಪಾರಾದರು. ನಾವೆಲ್ಲರೂ ಡಾ || ಕರಮದಕರ ಜೂರಿಯ ಅಪ್ಪಣೆ ಪಡೆದು ನನ್ನ ಅಲುಗುವಗೋಣುಹಿಡಿದು 
ನಡೆಯುತ್ತಲೇ ಹೋಗಬೇಕಾಯಿತು. ಬರುವಾಗಿನ ಉತ್ಸಾಹ, ಉಲ್ಲಾಸ ಈಗಿರಲಿಲ್ಲ. ನಿಂತನು. ಆಗ ನನಗೆ ಧೈರ್ಯ ಬಂತು. ಜ್ಯೂರಿ ಎದುರಿಗೆ ಅವರ ಪ್ರಶ್ನೆಗಳಿಗೆ ಉತ್ತರಿಸಿದೆ. 
ಕಾಲು ಜಡ, ಎದೆಯಲ್ಲಿ ನಡುಕ, ಮನದೊಳಗೆ ಚಿಂತೆ ತುಂಬಿಕೊಂಡಿತ್ತು ! ಎಲ್ಲರೂ ಈ ಹುಡುಗಿಯರ ಮುಂದಿನ ಉತ್ಸವನೋಡುವ ಧೈರ್ಯ ನನಗಾಗಲಿಲ್ಲ. ಹೀಗಾಗಿ 
ಮೌನವಾಗಿ ಸಾಗಿದೆವು. ವೈರಿಯ ಪಾಲಿಗೂ ಇಂಥ ಪ್ರಸಂಗ ಬರಬಾರದು. 

ನಾನು ಜೆ. ಜೆ. ಆಸ್ಪತ್ರೆಗೆ ಹೋಗಲಿಲ್ಲ. ಅಲ್ಲಿಯ ರೋದನ- ಆಕ್ರಂದನ ಬಣ್ಣಿಸಲು ನನ್ನ 
- ನಾವು ರೇಲ್ವೆಸ್ಟೇಷನ್ ತಲುಪುವಷ್ಟರಲ್ಲಿ ಆಯಾ ಬಾಲಕಿಯರ ಪಾಲಕರು ಸುದ್ದಿ ಬಳಿ ಮಾತೇ ಇಲ್ಲ. ನೆನಪೂ ಕರುಳು ಹಿಂಡುವಂತಹದಾಗಿತ್ತು. ಜುಹೂ ಪಿಕ್‌ನಿಕ್ 
ಕೇಳಿ ಧಾವಿಸಿ ಬಂದಿದ್ದರು. ಎಲ್ಲರೂ ನನ್ನತ್ತ ಬೆರಳು ಮಾಡುವವರೇ . ಅವರ ಪ್ರಶ್ನೆಗೆ ಇಲ್ಲೇ ಮುಗಿಯಿತು. ಅದರ ಪ್ರಾಯಶ್ಚಿತ್ತ ಮುಂದೆ ಬಹಳ ದಿನ ಅನುಭವಿಸಬೇಕಾಯಿತು. 
ನಾನೇನು ಉತ್ತರಿಸಲಿ ? ಪ್ರಿಯ ಓದುಗರೇ , ನನ್ನ ಮೇಲೆ ಎಂಥ ಧರ್ಮಸಂಕಟ ಮುಂದೆ ಎರಡು ತಿಂಗಳು ಅಳು-ರೋದನ- ಆಕ್ರಂದನ ಮುಂದುವರಿದಿತ್ತು. 
ಎರಗಿತ್ತು ಗೊತ್ತೇ ? ಸತ್ಯ ಹೇಳಿದರೂ ಪಾಪ, ಸುಳ್ಳು ಹೇಳಿದರೂ ಪಾಪ. ಅವರೆಲ್ಲ 

ಮರಾಠಿ ಮೂಲ: ಲಕ್ಷ್ಮೀಬಾಯಿ ಟಿಳಕ 
ಎಲ್ಲಿದ್ದಾರೋ ,ಗೊತ್ತಿಲ್ಲ, ಕೆಲವರು ಮುಂದೆ ಹೋಗಿದ್ದಾರೆ ಮತ್ತೆಕೆಲವರು ಹಿಂದೆ ಇದ್ದಾರೆ 

ಕನ್ನಡಕ್ಕೆ : ಚಂದ್ರಕಾಂತ ಪೋಕಳೆ 
ಎಂದೆ. ರೈಲು ಏರಿದೆವು. ಏಳು ಗಂಟೆಗೆ ನಮ್ಮ ತಾಣ ಸೇರಿದೆವು. 

ನಂ . ೩೫೯ , ಸ್ತ್ರೀಮ್ ನಂ . ೪೦, ೩ನೇ ಹಂತ, ೪ನೇ ಅಡ್ಡರಸ್ತೆ 
ಬಂಗಲೆಯಿಂದ ಸಾಹೇಬರ ಆಜ್ಞೆ ಬಂತು. ಗೇಟು ಮುಚ್ಚಿ, ಯಾರನ್ನೂ ಒಳಗೆ 

ಹನುಮಾನ್ ನಗರ , ಬೆಳಗಾವಿ - ೫೯೦ ೦೦೮ 
ಹೊಸತು೫೨ 

- ಆಗಸ್ಟ್ ೨೦೧೮ 


ಸಾಮಾಜಿಕ ಸೌಹಾರ್ದತೆಯ ಸವಾಲುಗಳು 


ಸಮಾಜದಲ್ಲಿ ಭಿನ್ನತೆಗಳಿವೆ. ಲಿಂಗ, ಜಾತಿ, ವರ್ಗ , ವರ್ಣ, ಶಿಕ್ಷಣ ಇತ್ಯಾದಿ ಸತ್ಯ ಎಂದು ಭಾವಿಸಿದರೆ ಯಾವುದೇ ಧರ್ಮಕ್ಕೂ ಪ್ರತ್ಯೇಕ ಅಸ್ಮಿತೆ 
ಇವುಗಳಿಗೆ ಕಾರಣವಾಗಿವೆ. ಹೀಗಿದ್ದಾಗಲೂ ಸಮಾಜದ ಎಲ್ಲಾ ಸಮುದಾಯಗಳು ಸಾಧ್ಯವಾಗುವುದಿಲ್ಲ. ಆದರೆ ಆಚರಣೆಗಳು ಮಾತ್ರ ಭಿನ್ನ. ಅವುಗಳ ಆಧಾರದ ಮೇಲೆ 
ಒಟ್ಟುಗೂಡಿ ಸೌಹಾರ್ದತೆಯಿಂದ ಬಾಳುವುದು ಕೆಲ ಅನಿವಾರ್ಯ. ಇಲ್ಲಿಯ ಮಾತ್ರ ಧರ್ಮಗಳನ್ನು ಗುರುತಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಹಿಂದೂಧರ್ಮವನ್ನು 
ಸಾಮಾಜಿಕ ಭಿನ್ನತೆಗಳು ವಿಷದ ಮೂಲಗಳಾಗಬಾರದು. ಅಸಿತೆ ಇರಬಹುದೇನೋ ! ಸಹ ಹಬಹರಿದಿನ ಇತ್ಯಾದಿಗಳ ಹೆಸರಿನಲ್ಲಿ ಗುರುತಿಸಲಾಗುತ್ತದೆಯಾದರೂ 
ಆದರೆ ಆ ಅಸ್ಮಿತೆ ರಾಜಕೀಯದ ಹುಳಿ ಬೆರೆತಾಗ ಹಾಲು ನಂಜಾಗುವಂತೆ ಸಾಮಾಜಿಕ ಸಂಬಂಧಗಳ ನೆಲೆಯಲ್ಲಿ ಧರ್ಮಕ್ಕಿಂತ ಜಾತಿಯೇ ಇಲ್ಲಿ 
ನಂಜಾಗುತ್ತದೆ. ಅದರಿಂದ ಪಟ್ಟಭದ್ರರಿಗೆ ಲಾಭವಿದೆಯೇ ವಿನಾ ಸಾಮಾನ್ಯ ಕಟುವಾಸ್ತವವಾಗಿದೆ. ಹಾಗಾಗಿ ಇದು ಆಂತರಿಕವಾಗಿ ಛಿದ್ರ . ಆದರೆ 
ಜನರಿಗಲ್ಲ. ಹಾಗಾಗಿ ಜನತೆಯ ಸೌಹಾರ್ದ ಬದುಕಿಗೆ ಭಂಗ ತರುವಂತಹ ಅನ್ಯಧರ್ಮಿಯರ ಪ್ರಸ್ತಾಪ ಬಂದಾಗ ಮಾತ್ರ ಇವರಲ್ಲಿ ತಾವು ಹಿಂದೂ ಎಂಬ 
ಸಂಗತಿಗಳ ಬಗೆಗೆ ಎಚ್ಚರ ಅಗತ್ಯ . ಇಂತಹ ಸಂಗತಿಗಳು ಹಿಂದೆಂದಿನಿಂದಲೂ ಇವೆ. ಜಾಗೃತಿ ಮೂಡುತ್ತದೆ. ಅದರಲ್ಲೂ ಬೌದ್ದರು, ಕ್ರೈಸ್ತರು ಇವರಿಗಿಂತ ಮಿಗಿಲಾಗಿ 
ಇವುಗಳ ಸ್ವರೂಪಕಾಲದಿಂದ ಕಾಲಕ್ಕೆ ಕೊಂಚ ಭಿನ್ನವಿರಬಹುದು. ಆದರೆ ಅವುಗಳಲ್ಲಿ ಮುಸಲ್ಮಾನರ ಎದುರಿನಲ್ಲಿ ಈ ಧರ್ಮ ಪ್ರಜ್ಞೆ ಇವರಲ್ಲಿ ಹೆಚ್ಚು ಜಾಗೃತಿಯಾಗುವುದು . 
ಕೆಲವು ಮೇಲುಗೈ ಸಾಧಿಸಿದರೆ ಇನ್ನು ಕೆಲವು ಸ್ವಲ್ಪ ಕಡಿಮೆ ಹಂತದಲ್ಲಿ ಹಾಗಾಗಿ ಇದು ಹಿಂದೂ ಧರ್ಮದ ಜಾಗೃತಿಯೋ ಹಿಂದೂ ಕೋಮುಜಾಗೃತಿಯೋ 
ಕ್ರಿಯಾಶೀಲವಾಗಿರಬಹುದು. ಉದಾಹರಣೆಗೆ, ಇಂದು ಭಾರತೀಯ ಸಂದರ್ಭದಲ್ಲಿ ಎಂಬುದು ಸ್ಪಷ್ಟ. ಅದರಲ್ಲೂ ನೆರೆಹೊರೆಯ ಯಾವುದೇ ರಾಷ್ಟ್ರಗಳಿಗಿಂತ ಪಾಕಿಸ್ತಾನದ 
ಹಿಂದೂ ಕೋಮುವಾದ ಮೇಲುಗೈ ಸಾಧಿಸಿದೆ. ಉಪಜಾತಿ ರಾಜಕಾರಣದಂತಹ ಪ್ರಸ್ತಾಪ ಬಂದಾಗಲೇ ಇವರ ರಾಷ್ಟ್ರಪ್ರಜ್ಞೆ ಸಹ ವಿಶೇಷ ಜಾಗೃತಿಗೇಳುವುದು . ಹಾಗಾಗಿ 
ಸಂಗತಿಗಳು ಅನಂತರದ ಸ್ಥಾನವನ್ನು ಪಡೆದಿವೆ. 

ಇದು ಜಾತ್ಯತೀತ ರಾಷ್ಟ್ರಪ್ರಜ್ಞೆಯೋ ಹಿಂದೂ ಮತೀಯವಾದಿ ರಾಷ್ಟ್ರಪ್ರಜ್ಞೆಯೋ ಸ್ಪಷ್ಟ . 
ಹೀಗೆ ಜನತೆಯ ಸಾಮಾಜಿಕ ಸೌಹಾರ್ದತೆಗೆ ಭಂಗ ತರುವ ಹಲವು ಸಂಗತಿಗಳು ಯಾವುದೇ ಮತೀಯವಾದಿ ರಾಷಪಜ್ಜೆ ರಾಷಪ್ರಜೆಯೇ ಅಲ್ಲ. ಕಾರಣ , ನಮ್ಮ 
ಇಂದು ನಮ್ಮೊಡನಿವೆ. ಇವುಗಳ ಬಗೆಗೆ ಎಚ್ಚರವಾಗಿದ್ದಾಗ ಮಾತ್ರ ಜನರ ಜುಟ್ಟು ಅವುಗಳ ಜಾತ್ಯತೀತತೆಯನ್ನು ಒಪ್ಪುವ, ಪ್ರತಿಪಾದಿಸುವ ಸಂವಿಧಾನ ನಮ್ಮದು. ಹಾಗಾಗಿ 
ಕೈಗೆ ಹೋಗುವುದು ತಪ್ಪುತ್ತದೆ. ಅಲ್ಲದೆ, ಅವು ಇವರ | 

ರಾಷ್ಟ್ರಪ್ರಜ್ಞೆಯೆಂಬುದು ಜಾತ್ಯತೀತವಾದುದು 
ಮೆಟ್ಟು ಆಗುವ ಸಾಧ್ಯತೆಯೂ ಇರುತ್ತದೆ. ಮೆಟ್ಟು ನಮ್ಮ ಡಾ || ಕಾ . ವೆಂ . ಶ್ರೀನಿವಾಸಮೂರ್ತಿ | ಮಾತ್ರ. ಇದಕ್ಕೆ ಭಿನ್ನವಾದ ಹಿಂದೂ ರಾಷ್ಟ್ರಪ್ರಜ್ಞೆ 
ಇಚ್ಛಾನುಸಾರ ಪಾತ್ರ ನಿರ್ವಹಿಸುತ್ತದೆ. ಜುಟ್ಟು 

ಸೀಮಿತವಾದುದೂ ಅಲ್ಲ; ಸಂಕುಚಿತವಾದುದೂ 
ಇನ್ನೊಬ್ಬರ ಕೈಗೆ ದಕ್ಕಿದಾಗ ಅವರೇ ಸೂತ್ರಧಾರರಾಗಿ ಜನರು ಪಾತ್ರಧಾರಿಗಳಾಗುವ ಅಲ್ಲ. ಬದಲಿಗೆ, ರಾಷಪಜೆಗೆ ಒಡಕು ಮೂಡಿಸುವ ಪ್ರಜ್ಞೆ ಅದು. ಆತ್ಯಂತಿಕವಾಗಿ 
ಸಂಭವವಿರುತ್ತದೆ. ಹಾಗಾಗಿ ಸಾಮಾಜಿಕ ಸೌಹಾರ್ದತೆಗೆ ಭಂಗ ತರುವಂತಹ ರಾಷ್ಟ್ರವಿರೋಧಿಪ್ರಜ್ಞೆಯೆಂದರೂ ಸರಿಯೇ ಆದೀತು. ಈ ದಿಸೆಯಲ್ಲಿ ಇಂದು ಹಿಂದೂ 
ಇಂತಹ ಪಟ್ಟಭದ್ರರ ಬಗೆಗೆ ಅಥವಾ ಜುಟ್ಟು ಹಿಡಿಯುವವರ ಬಗೆಗೆ ಜನತೆಗೆ ಎಚ್ಚರದ ಮತೀಯವಾದ ಎಲ್ಲೆಡೆ ತನ್ನ ಕರಾಳ ಬಾಹುಗಳನ್ನು ಚಾಚಿದೆ. ಸಂಘ - ಸಂಸ್ಥೆ, 
ಅಗತ್ಯವಿದೆ. ಭಾರತದ ಪ್ರಸಕ್ತ ಸನ್ನಿವೇಶದಲ್ಲಿ ಸಾಮಾಜಿಕ ಸೌಹಾರ್ದತೆಗೆ ಭಂಗ ರಾಜಕೀಯ ಪಕ್ಷ , ಮಠ - ಇತ್ಯಾದಿ ಈ ದುಷ್ಟ ಅಕ್ಟೋಪಸ್‌ಗೆ ತನ್ನ ಪೋಷಣೆಯನ್ನು 
ತಂದಿರುವ ಅತ್ಯಂತ ದೊಡ್ಡ ಸಂಗತಿ ಅಥವಾ ಸವಾಲು ಹಿಂದೂ ಕೋಮುವಾದ ಆಗಿದೆ. ನೀಡುತ್ತಿದೆ. ಬಾಲ್ಯದಿಂದಲೂ ಧಾರ್ಮಿಕ ಪರಿಸರದಲ್ಲಿಯೇ ಮಕ್ಕಳು ಬೆಳೆಯುವ 

ಹಿಂದೂಗಳು ಅನ್ಯಧರ್ಮಿಯರ ಎದುರಿನಲ್ಲಿ ಬಹುಸಂಖ್ಯಾತರಾಗಿ ಸನ್ನಿವೇಶವು ಭಾರತದಲ್ಲಿರುವುದರಿಂದ ಅವರ ಧರ್ಮಗಳಿಗೆ ಮತೀಯವಾದದ ಹುಳಿ 
ಕಂಡುಬರುತ್ತಾರೆ. ಇಲ್ಲಿ ಅನ್ಯಧರ್ಮಿಯರ ಎದುರಿನಲ್ಲಿ ಎಂದು ಪ್ರಸ್ತಾಪಿಸಿದ್ದಕ್ಕೆ ಹಿಂಡುವುದು ಸುಲಭ. ಇದನ್ನು ಅರಿತ ಮತೀಯವಾದಿಗಳು ಹಿಂದೂ 
ಕಾರಣ, ಇವರಲ್ಲಿ ತಮ್ಮ ಬಗೆಗೆ ಎಚ್ಚರ ಪ್ರಕಟವಾಗುವುದೇ ಅನ್ಯಧರ್ಮಿಯರ ಕೋಮುವಾದದ ಹುಳಿಯನ್ನು ಎಲ್ಲೆಡೆಯೂ ಒಂದೊಂದು ತೊಟ್ಟನ್ನು ಹಾಕುತ್ತಿದೆ. 
ಎದುರಿನಲ್ಲಿ . ಉಳಿದಂತೆ ಇವರು ಜಾತಿಯ ಹೆಸರಿನಲ್ಲಿ ಆಂತರಿಕವಾಗಿ ಇದರ ಪರಿಣಾಮವಾಗಿ ನಮ್ಮ ಸುತ್ತಲಿನ ಪ್ರತೀ ನಾಲ್ಕು ಜನರಲ್ಲಿ ಮೂರು ಜನ 
ಛಿದ್ರವಾಗಿದ್ದಾರೆ. ಜಾತಿ - ಜಾತಿಗಳ ನಡುವೆ ಇರುವ ಗೋಡೆ ಇವರ ನಡುವೆ ವೈವಾಹಿಕ ಕೋಮುವಾದಕ್ಕೆ ಬಲಿಯಾಗಿದ್ದಾರೆ. ಇದರ ಪ್ರಮಾಣವು ವ್ಯಕ್ತಿಯಿಂದ ವ್ಯಕ್ತಿಗೆ 
ಸಂಬಂಧವನ್ನು ಆಗುಮಾಡಕೊಡುತ್ತಿಲ್ಲ. ಹಾಗಾಗಿ ಜಾತಿ ಇಲ್ಲಿ ಅತ್ಯಂತ ಮಹತ್ವದ ಭಿನ್ನವಿರಬಹುದು. ಆದರೆ ಇವುಗಳ ಸಾಂದ್ರತೆ ಲಿಂಗ , ಭಾಷೆ, ಜಾತಿ, ವರ್ಗ 
ಸಾಮಾಜಿಕ ಅಸ್ಮಿತೆ ಮತ್ತು ಎಚ್ಚರವಾಗಿದೆ. ಇಂತಹ ಹಲವು ಜಾತಿಗಳು ಸೇರಿ, ತಮ್ಮ ಮುಂತಾದ ಸಮಾಜದ ವಲಯಗಳನ್ನು ವ್ಯಾಪಿಸಿದೆ. ಹಾಗಾಗಿಯೇ ಪೂರ್ವದ ಮನು 
ಸುತಲೂ ನಿರ್ಮಿಸಿಕೊಂಡಿರುವ ಬೇಲಿ ಮಾತ್ರ ಹಿಂದೂ ಎಂಬ ಧರ್ಮದ ಹೆಸರನ್ನು ಸಂವಿಧಾನ ಇಂದು ಪ್ರಜಾಸತೆಯನು ಪೋಷಿಸುತಿರುವ ಭೀಮ ಸಂವಿಧಾನದ 
ಪಡೆದಿದೆ. ಇಲ್ಲಿ ಧರ್ಮವಿದೆಯೋ ಅಧರ್ಮವಿದೆಯೋ ಅದು ಯಾರಿಗೂ ಕೋಟೆಯನ್ನು ಕಿಂಡಿಗಳಿಂದ ನುಸುಳಿ ಭೇದಿಸಲು ಪ್ರಯತ್ನಿಸುತ್ತಿರುವುದು. 
ಬೇಕಾಗಿಲ್ಲ . ಅದರ ಬಗೆಗೆ ತಿಳುವಳಿಕೆಯಾಗಲೀ ಅದರ ಅಗತ್ಯವಾಗಲೀ ಯಾರಿಗೂ ಇಲ್ಲಿ ಜನರನ್ನು ಮತೀಯವಾದಿಗಳನ್ನಾಗಿ ಮಾಡುವುದು ಸುಲಭ. ಕಾರಣ , 
ಇಲ್ಲ. ಅಲ್ಲದೆ, ಹಿಂದೂ ಎಂಬುದರ ಸಿದ್ದಾಂತದ ಬಗೆಗೆ ಸಹ ಒಮತವಿಲ್ಲ. ಹಾಗೆ ಮೂಲತಃ ಅವರು ಧಾರ್ಮಿಕ ಸ್ವಭಾವದವರಾಗಿರುತ್ತಾರೆ. ಆದರೆ ಅವರನ್ನು 
ಇರಲೂ ಸಾಧ್ಯವಿಲ್ಲ. ಕಾರಣ ಎಲ್ಲ ಧರ್ಮಗಳ ತಿರುಳೂ ಒಂದೇ . ಅದನ್ನೇ ಸತ್ಯಸ್ಯ ಧಾರ್ಮಿಕ ಚೌಕಟ್ಟುಗಳಿಂದ ಆಚೆಗೆ ತರುವುದಾಗಲೀ ಮತೀಯವಾದದ 


ಸಾಮಾಜಿಕವಾಗಿ, ರಾಜಕೀಯವಾಗಿ , ವಿವಿಧ ಸಮುದಾಯಗಳಿಗೆ ನ್ಯಾಯವಾಗಿ ಸಲ್ಲಿಸಬೇಕಾದುದು ಸಂದ ನಂತರ ಈ ಪ್ರಕ್ರಿಯೆ ನಿಲ್ಲಬಹುದೆಂದು 
ಭಾವಿಸಬಹುದಾಗಿದೆ. ಈ ನೆಲೆಯಲ್ಲಿ ಕೆಳಜಾತಿಗಳು ಮಾತ್ರ ತಮ್ಮ ಹಕ್ಕುಗಳನ್ನು ಗಳಿಸಿಕೊಳ್ಳಲು ಸಂಘಟಿತ ಯತ್ನದ ಭಾಗವಾಗಿ ಸಂಘಟನೆಗಳನ್ನು 
ಮಾಡಿಕೊಳ್ಳಬಹುದು. ಆದರೆ ತಮ್ಮ ಪಾಲು ಅನೇಕ ಶತಮಾನಗಳ ಹಿಂದೆಯೇ ದಕ್ಕಿರುವ ಮೇಲ್ಜಾತಿಗಳು ಹೀಗೆ ಸಂಘಟಿತವಾಗುವುದು 
ಅನಗತ್ಯವೆಂದೇ ಭಾವಿಸುತ್ತೇನೆ. ಹಾಗೊಮ್ಮೆ ಸಂಘಟಿತವಾದಲ್ಲಿ ತಮ್ಮಲ್ಲಿ ಶೇಖರವಾಗಿರುವ ದ್ರವ್ಯವನ್ನು ತಮ್ಮ ಸಮುದಾಯದ ಬಡವರಿಗೆ 
ವಿತರಣೆ ಮಾಡಿಕೊಳ್ಳುವ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕು. ಅಲ್ಲದೆ, ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ನಡೆಸಿದ ಜನಗಣತಿಯ 
ಆಧಾರದಲ್ಲಿ ತಮ್ಮ ಸಮುದಾಯದ ಪಾಲಿಗೆ ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಶೈಕ್ಷಣಿಕ, ಔದ್ಯೋಗಿಕ, ಔದ್ಯಮಿಕ, ಆರ್ಥಿಕ, ಸಾಮಾಜಿಕ 
ಪಾಲು ದಕ್ಕಿದೆಯೇ , ಇಲ್ಲವೇ ಇನ್ನೂ ಹೆಚ್ಚಿನದು ದಕ್ಕಿದೆಯೇ ? – ಎಂಬ ಪ್ರಶ್ನೆಯನ್ನು ಆತ್ಮಾವಲೋಕನದ ಸ್ತರದಲ್ಲಿ ಹಾಕಿಕೊಂಡು ಅಸಂಗ್ರಹ ತತ್ವದ 
ಅಡಿಯಲ್ಲಿ ಹೆಚ್ಚಾದ ಭಾಗವನ್ನು ಇತರೆ ಸಮುದಾಯಗಳಿಗೆ ಸಾಮಾಜಿಕವಾಗಿ ಹಂಚುವ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಬೇಕು. 


ಆಗಸ್ಟ್ ೨೦೧೮ 


ಹೊಸತು೫೩ 


ಚೌಕಟ್ಟಿನಿಂದ ಆಚೆಗೆ ಜಾತ್ಯತೀತತೆಯ ಚೌಕಟ್ಟಿಗೆ 

ಮಾತ್ರ ಮೀಸಲಾತಿಯನ್ನು ಕಲ್ಪಿಸಲಾಗಿರುವುದು. ಇದರ 
ತರುವುದಾಗಲೀ ಅಷ್ಟು ಸುಲಭವಲ್ಲ. ಅಷ್ಟು ಸುಲಭವಲ್ಲದ 

ಅನಿರೀಕ್ಷಿತ 

ಪರಿಣಾಮವಾಗಿಯೇ ಶೇ . ೧೮ ಸ್ಥಾನಗಳು ಶಿಕ್ಷಣ,ಉದ್ಯೋಗ, 
ಕೆಲಸದಲ್ಲಿ ಶರಣರು, ದಾಸರು, ತತ್ವಪದಕಾರರು, ಹೊಸಗನ್ನಡದ ಕೆಲವರ ಬರವಣಿಗೆ 

ರಾಜಕೀಯ ಮುಂತಾದ ವಲಯಗಳಲ್ಲಿ ದಲಿತರಿಗೆ ಸಿಕ್ಕಿರುವುದು. 
ಕವಿಗಳು ವಿಶೇಷವಾಗಿ ದುಡಿದಿದ್ದಾರೆ. ಆದರೂ ಹರಿ - ಹರ 

ನಿರೀಕ್ಷೆಯನ್ನು ಮೀರಿ 

ಈ ಮೀಸಲಾತಿಯ ಕಲ್ಪನೆ ಇಲ್ಲದೇ ಇದ್ದಿದ್ದರೆ ಇವರ ಸ್ಥಾನಗಳಲ್ಲಿ 
ಸಮನ್ವಯ ಹಿಂದಿನ ಕಾಲದ ಕೋಮು ಸೌಹಾರ್ದತೆಯ 

ಸಾರವತ್ತಾಗಿರುವುದು: 

ಯಾರು ಇರುತ್ತಿದ್ದರು ಎಂಬುದನ್ನು ಸುಲಭವಾಗಿಯೇ 
ಒಂದು ನೆಲೆಯಾದರೆ, ರಾಮ - ರಾಬರ್ಟ್- ರಹೀಮ್ ಈ 

ಒಮ್ಮೊಮ್ಮೆ ನಿರೀಕ್ಷೆಯನ್ನು ಮೀರಿ 

ಊಹಿಸಬಹುದಾಗಿದೆ. ಇದನ್ನು ತಪ್ಪಿಸಲು ಮತ್ತು ದುರ್ಬಲ 
ಕಾಲದ ಅಂತಹ ಇನ್ನೊಂದು ಮುಖ್ಯ ನೆಲೆಯಾಗುತ್ತದೆ . 

ವರ್ಗಗಳ ಜನರ ಪಾಲು ದುರ್ಬಲ ವರ್ಗಗಳಿಗೆ ಸಿಗಬೇಕು 
“ಸರ್ವಜನಾಂಗದ ಶಾಂತಿಯ ತೋಟ ಎಂದು ದಿನನಿತ್ಯ 

ನೀರಸವಾಗಿ ಕೂಡ! 

ಎಂಬ ಹಿನ್ನೆಲೆಯಲ್ಲಿ ಪ್ರಸ್ತುತ ಮೀಸಲಾತಿಯನ್ನು ಸಂವಿಧಾನದ 
ಹಾಡುವ ಜನರನೇಕರು ಮತೀಯವಾದಿ ಸಂಘಟನೆಗಳ 

ಸಿ.ಪಿ.ಕೆ., ಮೈಸೂರು ಬಲದಿಂದ ಸಹ ಕಲಿಸಲಾಗಿದೆ. ಇದು ಕ್ರಮೇಣ ಹಿಂದುಳಿದ 
ನೇತಾರರಾಗಿ, ಬಾಲಬಡುಕರಾಗಿ ತಾವು ಇರುವ 

ವರ್ಗಗಳಿಗೆ , ಧಾರ್ಮಿಕ ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ಸಹ 
ಕ್ಷೇತ್ರಗಳಲ್ಲಿಯೇ ಕ್ರಿಯಾಶೀಲರಾಗಿರುವುದು ಆತಂಕದ ಸಂಗತಿ. ಇವರು ಆಡುವ ಕಲ್ಪಿಸಲಾಗಿದೆ. ಕರ್ನಾಟಕದಲ್ಲಿ ಹಾವನೂರು ವರದಿಯ ಅನುಷ್ಠಾನ, ರಾಷ್ಟ್ರ ಮಟ್ಟದಲ್ಲಿ 
ಮಾತುಗಳಲ್ಲಿ, ಕಟ್ಟುವ ಚರಿತ್ರೆಗಳಲ್ಲಿ, ಸ್ವಭಾವದಲ್ಲಿ ಇದು ಪ್ರಕಟಗೊಳ್ಳುತ್ತದೆ. ಇದನ್ನು ಮಂಡಲ್ ವರದಿಯ ಅನುಷ್ಠಾನ ಈ ಕೆಲಸಗಳನ್ನು ಮಾಡಿವೆ. ಇದು ಮೀಸಲಾತಿಯ 
ಅರಿತು ಪೋಷಿಸಿ, ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಒಂದು ರಾಜಕೀಯ ಪಕ್ಷ ಸಹ ಕಲ್ಪನೆ ಮತ್ತು ವರ್ತಮಾನದ ವಾಸ್ತವ. 
ಇಂದು ಸುಲಭವಾಗಿ ಅಧಿಕಾರದ ಗದ್ದುಗೆಗೆ ಏ ತ್ತಿದೆ. ಬಹುಸಂಖ್ಯಾತ ಹಿಂದೂಗಳು ಆದರೆ ಸಾಮಾಜಿಕ ಮೂಲಭೂತವಾದಿಗಳ ದೃಷ್ಟಿಯಲ್ಲಿ ಮೀಸಲಾತಿ ಎಂದರೆ 
ಇರುವ ದೇಶದಲ್ಲಿ ಮುಸಲ್ಮಾನರು, ಕ್ರೈಸ್ತರು ಮತ್ತು ಇತರೆ ಧಾರ್ಮಿಕ ಅಲ್ಪಸಂಖ್ಯಾತರ ಅದು ದಲಿತರಿಗೆ ಮಾತ್ರ ಎಂಬ ಅಪಕಲ್ಪನೆಯಿದೆ. ಇದನ್ನು ನಿವಾರಿಸುವುದು ಹೇಗೆ? 
ಮತಗಳ ನೆರವಿಲ್ಲದೆಯೂ ಬಹುಮತವನ್ನು ಪಡೆದು ಚುನಾವಣೆಯಲ್ಲಿ ಗೆದ್ದು , ಹಾಗಾಗಿ ಮುಸಲ್ಮಾನ ಮುಂತಾದ ಅನ್ಯಧರ್ಮೀಯರ ಎದುರಿನಲ್ಲಿ ಹಿಂದೂ ಎಂಬ 
ಅಧಿಕಾರದ ಗದ್ದುಗೆಗೆ ಏರಬಹುದು ಎಂಬ ತಿಳುವಳಿಕೆಯನ್ನು ಹೊಂದಿರುವ ಈ ಚೌಕಟ್ಟಿನಲ್ಲಿ ಒಂದಾಗಿ ಗುರುತಿಸಿಕೊಳ್ಳುವ ಹಿಂದೂಗಳು ಮೀಸಲಾತಿಯ ಹೆಸರಿನಲ್ಲಿ 
ಪಕ್ಷದ ನಾಯಕರು ಈ ವಿಚಾರಗಳನ್ನು ಬಹಿರಂಗವಾಗಿಯೇ ಹೇಳಿಕೊಳ್ಳುತ್ತಾರೆ. ದಲಿತರ ಬಗೆಗೆ ಅಸಹಿಷ್ಣುತೆಯನ್ನು ಬೆಳೆಸಿಕೊಂಡಿದ್ದಾರೆ. ಇದು ಬಹುತೇಕ ಹಿಂದೂಗಳ 
ಉದಾಹರಣೆಗೆ, ಮುಸಲ್ಮಾನರ ಮತಗಳೇ ಬೇಡ ಎಂದ ಉತ್ತರ ಕನ್ನಡ ಕೇತ್ರ ಲೋಕಸಭಾ ಕತೆ. ಇದು ಇತ್ತೀಚೆಗೆ ದಲಿತರ ಬಡ್ತಿ ಮೀಸಲಾತಿ ವಿಚಾರದಲ್ಲಿ ಸೋಟವಾಗಿದೆ. 
ಸದಸ್ಯ ಅನಂತಕುಮಾರ ಹೆಗ್ಗಡೆ ಅವರ ಮಾತನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ದಲಿತರ ಬಡ್ತಿ ಮೀಸಲಾತಿ ಶೇ . ೧೮ರ ಒಳಗಿನದು ಮಾತ್ರ ಅವರ 

ಹೀಗೆ ಪ್ರಮುಖವಾಗಿ ಮುಸಲ್ಮಾನರನ್ನು ತೋರಿಸಿ ಬಹುಸಂಖ್ಯಾತ ಹಿಂದೂಗಳ ಮೀಸಲಾತಿಯ ಚೌಕಟ್ಟಿನಲ್ಲಿಯೇ ಅವರಿಗೆ ನೇಮಕಾತಿಯಲ್ಲಿ ಮೀಸಲಾತಿ ಇರುವಂತೆ 
ವೋಟನ್ನು ಪಡೆಯುವ ಮತೀಯವಾದಿ ರಾಜಕಾರಣ ಇಲ್ಲಿದೆ. ಬದಲಿಗೆ, ಜಾತ್ಯತೀತ ಅವರ ಬಡ್ಡಿ ವಿಚಾರದಲ್ಲಿಯೂ ಮೀಸಲಾತಿ ದೊರೆತರೆ ಅನ್ಯರಿಗೇನು ತೊಂದರೆ ? 
ರಾಜಕಾರಣವಾಗಲೀ ಜಾತ್ಯತೀತ ಸಂವಿಧಾನಕ್ಕೆ ಅನುಗುಣವಾಗಿ ನಡೆಯುವ ಅನ್ಯರ ಪಾಲಿಗೆ ಮೀಸಲಾತಿ ಪ್ರಮಾಣದ ಚೌಕಟ್ಟಿಗೆ ಏನೂ ಪ್ರವೇಶವಾಗಿಲ್ಲವಲ್ಲ. 
ನಡೆಯಾಗಲೀ ಇಲ್ಲ. ಧಾರ್ಮಿಕ ಭಾವನಾತ್ಮಕತೆಗೆ ಸಿಲುಕುವ ಜನತೆ ಇಂತಹ ವ್ಯಕ್ತಿ, ಅವರವರ ಪಾಲಿನಲ್ಲಿ ಅವರು ಉನ್ನತ 

ಗಬಹುದು. ಸಾವಿರಾರು 
ಪಕ್ಷ , ಸಂಘಟನೆಗಳ ಕೈ ಹಿಡಿಯುವುದರಿಂದ ಧಾರ್ಮಿಕ ಸೌಹಾರ್ದತೆಗೆ ಕೊಡಲಿ ವರ್ಷಗಳಿಂದ ಇತರರ ಪಾಲಿನ ಸ್ಥಾನಗಳಲ್ಲಿಯೇ ಅನ್ಯರು ಕುಳಿತಿದ್ದನ್ನು ಹಾಗೂ 
ಪೆಟ್ಟುಬೀಳುತ್ತದೆ. ಹೀಗೆ ಮತೀಯ ದ್ವೇಷವನ್ನು ಬಿತ್ತಿ ತಮ್ಮ ಬೇಳೆಬೇಯಿಸಿಕೊಳ್ಳುವ ಇಂದಿಗೂ ಇವರ ಸ್ಥಾನಗಳಲ್ಲಿ ಅವರೇ ಮೇಲ್ದರ್ಜೆಗಳಲ್ಲಿ ಇರಬೇಕೆಂದು ಬಯಸುವುದು 
ಹಿಂದೂ ಮತೀಯವಾದಿಗಳು ಅಥವಾ ಕೋಮುವಾದಿಗಳು ನಮ್ಮ ನಡುವೆ ಕಳೆದ ಯಾವ ನ್ಯಾಯ ? ಅವರ ಪಾಲಿನ ಸ್ಥಾನಗಳಲ್ಲಿ ಅವರು ಮೇಲಾದರೂ ಇರಲಿ, 
ಮೂರು ದಶಕಗಳಲ್ಲಿ ಹೆಚ್ಚು ಕ್ರಿಯಾಶೀಲರಾಗಿದ್ದಾರೆ. ಇದು ಮನು ಸಂವಿಧಾನದ ಕೆಳಗಾದರೂ ಇರಲಿ , ತಮ್ಮ ಮೀಸಲು ಜಾಗಗಳಿಗೆ ಅವರು ಬಂದಿಲ್ಲವಲ್ಲ. ಇದನ್ನು 
ಪುನರಾಗಮನದ ಮುನ್ಸೂಚನೆಯಾಗಿದೆ. ಅಲ್ಲದೆ, ಜಾತ್ಯತೀತತೆಯನ್ನು ಪ್ರತಿಪಾದಿಸುವ ಮರೆಯಬಾರದು. ಹಾಗಾಗಿ ಮೀಸಲಾತಿ ಎಂಬ ಕಲ್ಪನೆಯನ್ನು ಅಕ್ಷರಶಃ ಸಾಮಾಜಿಕ 
ಭೀಮ ಸಂವಿಧಾನಕ್ಕೆ ಬೀಳುತ್ತಿರುವ ಆರಂಭಿಕ ಪೆಟ್ಟುಗಳಾಗಿವೆ. ಇದರ ಬಗೆಗೆ ನ್ಯಾಯ ಎಂಬುದನ್ನು ಪರಿಭಾವಿಸಿಕೊಂಡಾಗ ಸಾವಿರಾರು ವರ್ಷಗಳಿಂದ 
ಜಾಗೃತರಾಗುವ ಸ್ತರದಲ್ಲಿ ಬಸವಣ್ಣ ಮೊದಲಾದ ಶರಣರು, ಸಂತರು, ತತ್ವಪದಕಾರರು, ಮಡುಗಟ್ಟಿಕೊಂಡಿರುವ ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆಯನ್ನು ಸಮಾನತೆಯ 
ಕುವೆಂಪು ಮೊದಲಾದ ವಿಚಾರವಂತ ಕವಿಗಳು, ಫುಲೆ, ಅಂಬೇಡ್ಕರ್, ಪೆರಿಯಾರ್, ವ್ಯವಸ್ಥೆಗೆ ಸ್ಥಿತ್ಯಂತರಗೊಳಿಸುವುದು ಸಾಧ್ಯವಾಗುತ್ತದೆ. ಇದಕ್ಕಾಗಿ ಎಲ್ಲಾ ಶ್ರೇಣಿಗಳ 
ನಾರಾಯಣಗುರು ಮೊದಲಾದ ಸಾಮಾಜಿಕ ಸುಧಾರಕರು, ಕ್ರಾಂತಿಕಾರಿಗಳು ನಮಗೆ ಜನ ತಿಳುವಳಿಕೆಯನ್ನು ಪಡೆಯಬೇಕು ಮತ್ತು ಸಮಸಮಾಜದ ನಿರ್ಮಾಣದ ಬಗೆಗೆ 
ಆದರ್ಶವಾಗಬೇಕು. ಹಾಗಾದಾಗ ಅವರ ಬೆಳಕು ದಾರಿದೀಪವಾಗುತ್ತದೆ. ನಾವು ನಡೆಯ ಬದ್ಧತೆಯನ್ನು ಕ್ರಿಯಾತ್ಮಕವಾಗಿ ಪ್ರಕಟಿಸಬೇಕು. ಇದು ರಾಷ್ಟ್ರದ ಶಿಕ್ಷಣ , ಉದ್ಯೋಗ, 
ಬೇಕಾದ ದಾರಿಯನ್ನು ತೋರುತ್ತದೆ. ಆ ದಾರಿಯಲ್ಲಿ ಮಾತ್ರ ಎಲ್ಲ ಧರ್ಮಗಳ ಜನ ಉದ್ಯಮ , ರಾಜಕಾರಣ ಮುಂತಾದ ಎಲ್ಲಾ ಕ್ಷೇತ್ರಗಳಲ್ಲಿ ಅನುಷ್ಠಾನವಾದಾಗ ಮಾತ್ರ 
ಸೌಹಾರ್ದತೆಯಿಂದ ಬಾಳುವುದು ಕಾಣುತ್ತದೆ. ಈ ದಿಸೆಯಲ್ಲಿ ಸರ್ವಜನ ಸೌಹಾರ್ದ ಸಮಾನತೆಯ ಭಾರತವು ಸಂವಿಧಾನದ ಆಶಯದಂತೆ ಅಸ್ತಿತ್ವಕ್ಕೆ ಬರುವುದು 
ಸಂಪನ್ನತೆಯಿಂದ ಬಾಳುವುದು ಸಾಧ್ಯವಾಗುತ್ತದೆ. ಇಲ್ಲವಾದಲ್ಲಿ ಮುಸಲ್ಮಾನರು ಸಾಧ್ಯವಾಗುತ್ತದೆ. ಅಲ್ಲಿಯವರೆಗೂ ಎಲ್ಲಾ ವರ್ಗಗಳ ಜನರಿಗೆ ಸಾಮಾಜಿಕ ನ್ಯಾಯದ 

ರುವ ಇಂದಿನ ಹಿಂದೂ ಕೋಮುವಾದಕ್ಕೆ ಅನಂತರದಲ್ಲಿ ದಲಿತರು , ಬಗೆಗೆ ಅರಿವು, ಸಹಿಷ್ಣುತೆ, ಬದ್ಧತೆ, ಕ್ರಿಯಾತ್ಮಕತೆಗಳು ಬೇಕು. 
ಶೂದ್ರರು, ಮಹಿಳೆಯರು ಅನುಕ್ರಮವಾಗಿ ಬಲಿಯಾಗುವುದು ಸಾಧ್ಯವಿದೆ. ಕಾರಣ, ಉಪಜಾತಿ ರಾಜಕಾರಣ : ಭಾರತದಲ್ಲಿ ಇತ್ತೀಚಿನ ದಶಕಗಳಲ್ಲಿ ಉಪಜಾತಿ 
ಮೇಲ್ನೋಟದ ಹಿಂದೂ ಕೋಮುವಾದ ತನ್ನ ಆಂತರ್ಯದಲ್ಲಿ ಬ್ರಾಹ್ಮಣ್ಯವಾದವೇ ಆಗಿದೆ. ರಾಜಕಾರಣ ತಲೆಯೆತ್ತಿದೆ. ಒಂದು ಸಾಮಾಜಿಕ ಪ್ರವರ್ಗದಲ್ಲಿ ಗುರುತಿಸಿಕೊಂಡಿರುವ 

ಮೀಸಲಾತಿ ಬಗೆಗಿನ ಅಪಕಲ್ಪನೆ : ಮೀಸಲಾತಿ ಎಂಬುದು ಸಾಮಾಜಿಕ ನ್ಯಾಯದ ಜಾತಿ- ಜಾತಿಗಳ ನಡುವೆ ವೈಷಮ್ಯ ಅಲ್ಲಲ್ಲಿ ಮೂಡುತ್ತಿದೆ. ಒಂದು ಸಮುದಾಯವು 
ಪ್ರತೀಕ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಕೆಳಗಿರುವ ಸಮುದಾಯಗಳನ್ನು ನ್ಯಾಯವಾಗಿ ಪಡೆಯಬೇಕಿದ್ದ ಪಾಲಿನ ಒಂದಷ್ಟು ಅಂಶವನ್ನು ಅನ್ಯ ಸಮುದಾಯವು 
ಮೇಲೆತ್ತುವ ಸಂಗತಿ ಇದು. ಇಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಕೆಳಗಿರುವ ಪಡೆದಿದೆ ಎಂಬ ನಿಲುವಿನಲ್ಲಿ ಈ ವೈಷಮ್ಯ ಮೂಡಿದೆ. ಉದ್ಯೋಗ, ರಾಜಕಾರಣ - ಈ 
ಸಮುದಾಯಗಳು ಸಾವಿರಾರು ವರ್ಷಗಳಿಂದ ಆ ಸ್ತರದಲ್ಲಿಯೇ ಇರುವ ಎರಡೂ ಕ್ಷೇತ್ರಗಳಲ್ಲಿ ಪ್ರಧಾನವಾಗಿ ಮೀಸಲಾತಿಯ ಹೆಸರಿನಲ್ಲಿ ಪಡೆದ ಸೌಲಭ್ಯದ 
ಸಮುದಾಯಗಳಾಗಿವೆ. ಇದು ಚರಿತ್ರೆ, ವರ್ತಮಾನದಲ್ಲಿ ಇವುಗಳು ಮೇಲ್ವರ್ಗಗಳಿಗೆ ಹಿನ್ನೆಲೆಯಲ್ಲಿ ಈ ವೈಷಮ್ಯವಿದೆ. ಉದಾಹರಣೆಗೆ, ಶೇ . ೧೫ ಮೀಸಲಾತಿಯ ಒಳಗೆ 
ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಮನಾಗುವವರೆಗೂ ಮೀಸಲಾತಿಯನ್ನು ಶಿಕ್ಷಣ , ಎಡಗೈ ಸಮುದಾಯಗಳ ಪಾಲಿನ ಒಂದಷ್ಟನ್ನು ಬಲಗೈ ಸಮುದಾಯಗಳು ಪಡೆದಿವೆ 
ಉದ್ಯೋಗ, ಶಾಸಕಾಂಗ ಮುಂತಾದ ಕ್ಷೇತ್ರಗಳಲ್ಲಿ ಕೊಡಲಾಗಿದೆ. ಅವಕಾಶವಂಚಿತರಿಗೆ ಎಂಬ ಭಾವನೆ ಇಲ್ಲಿದೆ. ಆದರೆ ಈವರೆಗೆ ಇಲ್ಲಿಯ ಒಳಸಮುದಾಯಗಳಿಗೆ 
ಅವರ ಪಾಲನ್ನು ಕೊಡುವುದು ಇಲ್ಲಿಯ ಧೈಯವಾಗಿದೆ. ಅವಕಾಶವಂಚಿತರ ಪಾಲಿನ ಒಳಮೀಸಲಾತಿ ಪ್ರಮಾಣ ನಿಗದಿಯಾಗಿಲ್ಲ. ಹಾಗಾಗಿ ಹಂಚಿಕೆ ವೈಪರೀತ್ಯವಾಗಿರ 
ಸ್ಥಾನಗಳಲ್ಲಿ ಸಹ ಅನ್ಯರು ಇರುವುದನ್ನು ಮತ್ತು ಇವರು ತಮ್ಮ ಸಾಮಾಜಿಕ ಮತ್ತು ಬಹುದು. ಇದರ ನಿವಾರಣೆಗಾಗಿ ಇಂದು ವಿಶೇಷವಾಗಿ ಎಡಗೈ ಸಮುದಾಯಗಳು 
ಆರ್ಥಿಕ ಬಲದಿಂದ ಇವರ ಸ್ಥಾನಗಳನ್ನು ಮತ್ತೆ ಮತ್ತೆ ಆಕ್ರಮಿಸುವುದನ್ನು ತಪ್ಪಿಸಲು ಧ್ವನಿ ಎತ್ತಿವೆ. ಈ ದಿಸೆಯಲ್ಲಿ ಹೊರಬಂದಿರುವ ಎ . ಜೆ. ಸದಾಶಿವ ಆಯೋಗದ ವರದಿ 
ಹೊಸತು೫೪ 

- ಆಗಸ್ಟ್ ೨೦೧೮ 


ಮತ್ತು ಅದರ ಶಿಫಾರಸ್ಸುಗಳನ್ನು ಜಾರಿಮಾಡಬೇಕೆಂಬ ಕೂಗು ಎದ್ದಿದೆ. ಇದು ಯಾಗುವುದು ಸಾಧ್ಯವಿಲ್ಲ. ಇಲ್ಲಿ ಅಧಿಕಾರ ಎಂಬುದು ಸಾಮಾಜಿಕ ಸೌಹಾರ್ದತೆಯನ್ನು 
ನ್ಯಾಯಯುತವಾದುದು ಸಹ ಹೌದು. ಆದರೆ ಅದೇ ಸಂದರ್ಭದಲ್ಲಿ ದಲಿತರಿಗೆ ಕದಡುವ ಮತೀಯ ಪಕ್ಷಗಳಿಂದ ದೊರೆಯುತ್ತದೆ ಎಂದಾಗ ಯಾವುದೇ ಜಾತಿಯ 
ಮೀಸಲಾದ ಶೇ . ೧೮, ಅನ್ಯರಿಗೆ ಮೀಸಲಾದ ಶೇ . ೩೨ - ಈ ಪ್ರಮಾಣ ಒಟ್ಟು ಶೇ . ವರ್ಗದ ಲಿಂಗದ ಜನ ಅದಕ್ಕೆ ಹಾತೊರೆಯುವ ಸ್ಥಿತಿ ಇದೆ. ಹಾಗಾಗಿಯೇ ಇಂದಿನ 
೫೦ರಷ್ಟಿದೆ. ಇವುಗಳ ಪ್ರಮಾಣ ಒಟ್ಟು ಶೇ . ೭೫ ಆದರೆ ಸಮಸ್ಯೆಯೇನು? ಇದರಿಂದ ಮತೀಯವಾದಿ ಸಂಘಟನೆ, ರಾಜಕೀಯ ಪಕ್ಷಗಳಲ್ಲಿ ಶೋಷಿತ ಸಮುದಾಯಗಳ 
ಸಾಮಾಜಿಕ ನ್ಯಾಯದ ಅನುಷ್ಠಾನ ಇನ್ನಷ್ಟು ವ್ಯಾಪಕವಾಗಿ ಆಗುತ್ತದೆಯಲ್ಲವೇ ? ಜನ ಸಹ ಅಧಿಕವಾಗಿರುವುದು. ತಾವು ಹೂಡುವ ಬಾಣ ಅಂತಿಮವಾಗಿ ಯಾರನ್ನು 
ಜನಾಂಗವಾರು ಪ್ರಾತಿನಿಧ್ಯ ಇದರಿಂದ ಇನ್ನಷ್ಟು ಹೆಚ್ಚಾಗುತ್ತದೆಯಲ್ಲವೇ ? ಈ ನಿಟ್ಟಿನಲ್ಲಿ ತಾಕುತ್ತದೆ ಎಂಬುದರ ಅರಿವಿರದ ಜನ ಇಲ್ಲಿ ಹೆಚ್ಚಾಗಿ ಕಾಣುತ್ತಿದ್ದಾರೆ. ಹಾಗಾಗಿ 
ಶೇ . ೭೦ರಷ್ಟು ಮೀಸಲಾತಿ ಜಾರಿಗೆ ತಂದಿರುವ ರಾಜ್ಯಗಳು ನಮ್ಮೊಂದಿಗೆ ಪ್ರಜಾಸತ್ತೆಯ ಉಳಿವಿಗೆ, ಕಲ್ಯಾಣ ನಾಡಿನ ಸಾಕಾರಕ್ಕೆ , ಸೌಹಾರ್ದ ಸಮಾಜದ ಬಾಳುವೆಗೆ 
ಇವೆಯಲ್ಲವೇ ? ಈ ನಿಟ್ಟಿನಲ್ಲಿ ಭಾರತದ ಸಂಸತ್ತು ಹೆಜ್ಜೆಯನ್ನಿಟ್ಟು ಮೀಸಲಾತಿಯ ಸಮಾಜವಾದೀ ರಾಜಕಾರಣ ಬೇಕು; ಬಂಡವಾಳಶಾಹಿ ರಾಜಕಾರಣ ಅಲ್ಲ. 
ಪ್ರಮಾಣವನ್ನು ಹೆಚ್ಚಿಸಿದರೆ ಸಾಮಾಜಿಕ ನ್ಯಾಯದ ಅನುಷ್ಠಾನ ವ್ಯಾಪಕವಾಗಿ ವಿದ್ಯುನ್ಮಾನ ಮಾಧ್ಯಮಗಳ ಟಿ.ಆರ್. ಪಿ. ಮೂಲದ ಕಾರ್ಯಕ್ರಮಗಳು : 
ಆಗುವುದಲ್ಲದೆ ಇಂದು ಉದ್ಭವಿಸಿರುವ ಉಪಜಾತಿ ರಾಜಕಾರಣದ ವೈಷಮ್ಯವುಸಹ “ಸೂರ್ಯನತ್ತಲೇ ಸೂರ್ಯಕಾಂತಿ ಮೊಗವೆತ್ತಿ ತಿರುಗುವಂತೆ ” ಎಂಬ ಬಿ. ಆರ್. 
ನಿವಾರಣೆಯಾಗುವುದು ಸಾಧ್ಯವಿದೆ. ಇಲ್ಲಿ ರಾಜಕೀಯ ಇಚ್ಛಾಶಕ್ತಿ ಮತ್ತು ಕ್ರಿಯೆ ಲಕ್ಷ್ಮಣರಾವ್ ಅವರ ಕವಿತೆಯ ಒಂದು ಸಾಲಿನಂತೆ ವಿದ್ಯುನ್ಮಾನ ಮಾಧ್ಯಮಗಳು 
ಅಗತ್ಯ . ಮಂತ್ರಕ್ಕೆ ಮಾವು ಉದುರುವುದಿಲ್ಲ. ಬೋಧನೆಯಿಂದಷ್ಟೇ ಸೌಹಾರ್ದತೆ ಟಿ.ಆರ್.ಪಿ. ಕೊಡುವ ಕಾರ್ಯಕ್ರಮಗಳತ್ತ ಮಾತ್ರ ತಮ್ಮ ಚಿತ್ತವನ್ನು ಹರಿಸುತ್ತವೆ 
ಮೂಡುವುದಿಲ್ಲ. ಇದರ ಅರಿವು ಮತ್ತುಕ್ರಿಯೆ ಇಂದಿನ ವರ್ತಮಾನಕ್ಕೆ ಅಪೇಕ್ಷಣೀಯ. ಮತ್ತು ತಮ್ಮ ಕ್ಯಾಮರಾಗಳನ್ನು ತಿರುಗಿಸುತ್ತವೆ. ಉಳಿದಂತೆ ಸಮಾಜ , ಸೌಹಾರ್ದತೆ, 
- ಜಾತಿಗಳ ಧ್ರುವೀಕರಣ : ಇತ್ತೀಚಿನ ದಶಕಗಳಲ್ಲಿ ಜಾತಿಗಳ ಧ್ರುವೀಕರಣ ಸಂವಿಧಾನ, ಜಾತ್ಯತೀತತೆ , ಪ್ರಜಾಸತ್ತೆ ಇತ್ಯಾದಿಗಳೆಲ್ಲವೂ ಇವುಗಳಿಗೆ ನಗಣ್ಯ . ಈ 
ಹೆಚ್ಚಾಗುತ್ತಿದೆ. ಜಾತ್ಯತೀತ ವ್ಯವಸ್ಥೆ ಇರಬೇಕಾದ ಜಾಗದಲ್ಲಿ ಈ ಪ್ರಕ್ರಿಯೆ ಆಳದಲ್ಲಿ ನಿಟ್ಟಿನಲ್ಲಿ ಹಲವು ಚಾನೆಲ್‌ಗಳ ತೀವ್ರ ಮತ್ತು ಅನೈತಿಕ ಸ್ಪರ್ಧೆಯಲ್ಲಿ ಈ ಪದಗಳ 
ಇರುಸು ಮುರುಸನ್ನು ಉಂಟುಮಾಡುತ್ತದೆ. ಸಾಮಾಜಿಕವಾಗಿ, ರಾಜಕೀಯವಾಗಿ, ಅಕ್ಷರಗಳನ್ನು ತಿಳಿಯುವ ವ್ಯವಧಾನವನ್ನು ಸಹ ಇವುಗಳು ಉಳಿಸಿಕೊಂಡಿಲ್ಲ. ಡಿ. ಡಿ. ೧ 
ವಿವಿಧ ಸಮುದಾಯಗಳಿಗೆ ನ್ಯಾಯವಾಗಿ ಸಲ್ಲಿಸಬೇಕಾದುದು ಸಂದ ನಂತರ ಈ ಮತ್ತು ಇತರೆ ಕೆಲವು ಚಾನೆಲ್‌ಗಳು ಮಾತ್ರ ಇದಕ್ಕೆ ಹೊರತಾಗಿವೆ. ಉಳಿದಂತೆ 
ಪ್ರಕ್ರಿಯೆ ನಿಲ್ಲಬಹುದೆಂದು ಭಾವಿಸಬಹುದಾಗಿದೆ. ಈ ನೆಲೆಯಲ್ಲಿ ಕೆಳಜಾತಿಗಳು ಬಹುತೇಕ ಎಲ್ಲಾ ಚಾನೆಲ್‌ಗಳು ಇಲ್ಲಿ ನಾಗಾಲೋಟದಿಂದ ಓಡುತ್ತಿವೆ. 
ಮಾತ್ರ ತಮ್ಮ ಹಕ್ಕುಗಳನ್ನು ಗಳಿಸಿಕೊಳ್ಳಲು ಸಂಘಟಿತ ಯತ್ನದ ಭಾಗವಾಗಿ ಎಡವಿಬಿದರೂ ಕಾಲೊರೆಸಿಕೊಳ್ಳುವ ವ್ಯವಧಾನವನ್ನು ತೋರದೇ ಇವುಓಡುತಿವೆ. 
ಸಂಘಟನೆಗಳನ್ನು ಮಾಡಿಕೊಳ್ಳಬಹುದು. ಆದರೆ ತಮ್ಮ ಪಾಲು ಅನೇಕ ಶತಮಾನಗಳ ಹೀಗೆ ಖಾಸಗಿ ವಿದ್ಯುನ್ಮಾನ ದೂರದರ್ಶನ ಚಾನೆಲ್‌ಗಳು ಜನರ ನಡುವೆ 
ಹಿಂದೆಯೇ ದಕ್ಕಿರುವ ಮೇಲ್ಜಾತಿಗಳು ಹೀಗೆ ಸಂಘಟಿತವಾಗುವುದು ಪ್ರಭಾವೀ ಪಾತ್ರವನ್ನು ವಹಿಸುತ್ತಿವೆ. ಜನಸಾಮಾನ್ಯರನ್ನು ಪ್ರಭಾವಿಸುವ, ರೂಪಿಸುವ 
ಅನಗತ್ಯವೆಂದೇ ಭಾವಿಸುತ್ತೇನೆ. ಹಾಗೊಮ್ಮೆ ಸಂಘಟಿತವಾದಲ್ಲಿ ತಮ್ಮಲ್ಲಿ ಕ್ರಿಯೆಯಲ್ಲಿ ಇಂದು ಸಾಹಿತ್ಯ , ನಾಟಕ ಮುಂತಾದ ಪ್ರಕಾರಗಳಿಗಿಂತ ಹೆಚ್ಚು ಪ್ರಭಾವೀ 
ಶೇಖರವಾಗಿರುವ ದ್ರವ್ಯವನ್ನು ತಮ್ಮ ಸಮುದಾಯದ ಬಡವರಿಗೆ ವಿತರಣೆ ಮಾಡಿ ಪಾತ್ರವನ್ನು ವಹಿಸುತ್ತಿರುವುದು ಈ ಮಾಧ್ಯಮಗಳೇ . ಆದರೆ ಪ್ರಸಾರ ಭಾರತಿ 
ಕೊಳ್ಳುವ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕು. ಅಲ್ಲದೆ, ಕರ್ನಾಟಕ ಸರ್ಕಾರವು ರೂಪಿಸಿದ ನೀತಿ ಸರ್ಕಾರಿ ದೂರದರ್ಶನ ಚಾನೆಲ್‌ಗಳ ಬಗ್ಗೆ ಹೊರತು ಖಾಸಗಿ 
ಇತ್ತೀಚೆಗೆ ನಡೆಸಿದ ಜನಗಣತಿಯ ಆಧಾರದಲ್ಲಿ ತಮ್ಮ ಸಮುದಾಯದ ಪಾಲಿಗೆ ತಮ್ಮ ಚಾನೆಲ್‌ಗಳ ಬಗ್ಗೆ ಇದ್ದಂತೆ ಕಾಣುವುದಿಲ್ಲ. ಹಾಗಾಗಿಯೇ ದಿನವಿಡೀ 
ಜನಸಂಖ್ಯೆಗೆ ಅನುಗುಣವಾಗಿ ಶೈಕ್ಷಣಿಕ, ಔದ್ಯೋಗಿಕ , ಔದ್ಯಮಿಕ, ಆರ್ಥಿಕ, ಏಕಮುಖವಾದ ಕಾರ್ಯಕ್ರಮಗಳು ಕಾಣುತ್ತಿರುವುದು. ಧಾರಾವಾಹಿ , ಮೌಡ್ಯ 
ಸಾಮಾಜಿಕ ಪಾಲು ದಕ್ಕಿದೆಯೇ , ಇಲ್ಲವೇ ಇನ್ನೂ ಹೆಚ್ಚಿನದು ದಕ್ಕಿದೆಯೇ ? – ಎಂಬ ಬಿತ್ತುವ ಸಂದರ್ಶನ, ಪ್ರವಚನ, ಸಿನಿಮಾ ಕಾರ್ಯಕ್ರಮಗಳೇ ಇಲ್ಲಿ ಸಿಂಹಪಾಲನ್ನು 
ಪ್ರಶ್ನೆಯನ್ನು ಆತ್ಮಾವಲೋಕನದ ಸ್ತರದಲ್ಲಿ ಹಾಕಿಕೊಂಡು ಅಸಂಗ್ರಹ ತತ್ವದ ಅಡಿಯಲ್ಲಿ ಪಡೆದಿವೆ. ಸಿಂಹದ ಪಾಲಿನ ಆಚೆಗೆ ಇನ್ನೊಂದು ಪಾಲೂ ಇಲ್ಲ. ಇಂತಹ ಚಾನೆಲ್‌ಗಳು 
ಹೆಚ್ಚಾದ ಭಾಗವನ್ನು ಇತರೆ ಸಮುದಾಯಗಳಿಗೆ ಸಾಮಾಜಿಕವಾಗಿ ಹಂಚುವ ಪ್ರತೀ ಮನೆಯನ್ನು ಪ್ರವೇಶಿಸಿ ಇತರೆ ಎಲ್ಲ ಮಾರ 
ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಬೇಕು. ಇಲ್ಲವಾದಲ್ಲಿ ರೂಪಿಸಿ ಜಾತಿ ಮೂಲದ ಪರಿಣಾಮವನ್ನು ಉಂಟುಮಾಡುತ್ತಿರುವಾಗ ಸಾಮಾಜಿಕ ಸೌಹಾರ್ದತೆಯ ಕಡೆಗೆ 
ಈ ಸಂಘಟನೆಗಳು ಜಾತೀಯತೆಯನ್ನು ಪೋಷಿಸುತ್ತವೆಯೇ ವಿನಾ ಸಮಾಜವಾದಿ ಸಮಾಜ ತಿರುಗಬೇಕು ಎಂದು ಅದರಾಚೆಗಿನ ಜಾಗದಲ್ಲಿ ಹೇಳುತ್ತಿದ್ದರೆ ಏನು ಬಂತು ? 
ನೆಲೆಯಲ್ಲಿ ಪ್ರಜಾಸತ್ತೆಯನ್ನು, ಸಮತೆಯನ್ನು, ಜಾತ್ಯತೀತತೆಯನ್ನು ಪೋಷಿಸುವುದಿಲ್ಲ. ಹಾಗಾಗಿ ಸಮಾಜದ ಸೌಹಾರ್ದತೆಗೆ ಇಂದು ಅವಶ್ಯವಾಗಿ ಬೇಕಾದ ಕಾರ್ಯಕ್ರಮಗಳು 
- ಬಂಡವಾಳಶಾಹಿ ರಾಜಕಾರಣ : ಸಾಮಾಜಿಕ ಸೌಹಾರ್ದತೆಗೆ ಮೇಲ್ಕಾಣಿಸಿದ ಇಲ್ಲಿ ಪ್ರಸಾರವಾಗಬೇಕಾದರೆ ಇವುಗಳಿಗೆ ಸಂಸತ್ತು ರೂಪಿಸಿದ ಸಾಂಸ್ಕತಿಕ ನೀತಿ 
ಹಿಂದೂ ಕೋಮುವಾದ, ಸಾಮಾಜಿಕ ನ್ಯಾಯದ ಬಗೆಗಿನ ಅಪಕಲ್ಪನೆ, ಉಪಜಾತಿ ಎಂಬ ಲಂಗುಲಗಾಮು ಬೇಕು. ಇಲ್ಲವಾದಲ್ಲಿ ಈ ಮಾಧ್ಯಮ ಬೀದಿ ಬಸವ ಆಗಿ 
ರಾಜಕಾರಣ, ಜಾತಿಗಳ ಧ್ರುವೀಕರಣ ಮುಂತಾದವು ಪ್ರಮುಖ ಸವಾಲುಗಳಾಗಿ ಮಾರ್ಪಾಟಾಗಿಬಿಡುವ ಸಾಧ್ಯತೆ ಇರುತ್ತದೆ. ಆ ಲಂಗುಲಗಾಮು ಇವುಗಳಿಗೆ 
ಕಂಡರೆ ಬಂಡವಾಳಶಾಹಿ ರಾಜಕಾರಣ, ವಿದ್ಯುನ್ಮಾನ ಮಾಧ್ಯಮಗಳ ಟಿ.ಆರ್. ಪಿ. ದಕ್ಕಿದಾಗ ಸಂವಿಧಾನವೇ ನೆಲಗಟ್ಟಾಗಿರುವ ಈ ದೇಶದಲ್ಲಿ ಸಂವಿಧಾನದ ಜಾತ್ಯತೀತತೆ , 
ಮೂಲದ ಹಾವಳಿ ಅವುಗಳಿಗೆ ಪೂರಕವಾದ ಸವಾಲುಗಳಾಗಿ ಕಾಣುತ್ತವೆ. ವೈಚಾರಿಕತೆ, ವೈಜ್ಞಾನಿಕತೆ, ಪ್ರಜಾಸತ್ತೆ ಮುಂತಾದ ತತ್ವಗಳನ್ನು ತಿಳಿದು ಎಂತಹ 
ಇವತ್ತಿನ ರಾಜಕಾರಣ ಬಂಡವಾಳಶಾಹಿ ರಾಜಕಾರಣವಾಗಿದೆ. ಇಲ್ಲಿಯ ಪ್ರತೀ ಕಾರ್ಯಕ್ರಮಗಳನ್ನು ತ 

ಗಿ ರೂಪಿಸಬೇಕು ಎಂಬುದನ್ನು 
ಪಕ್ಷಗಳಿಂದ ಶಾಸನ ಸಭೆಗೆ ಹೋಗಬಯಸುವ ಉಮೇದುದಾರರು ತಮ್ಮ ಈ ಇವು ಯೋಚಿಸುವಂತಾಗುತ್ತದೆ. ಅಲ್ಲಿಯವರೆಗೂ ಸಂವಿಧಾನದ ಆಶಯಗಳನ್ನು 
ಪ್ರವೇಶಕ್ಕೆ ಮೊದಲಿಗೆ ಬಂಡವಾಳವನ್ನು ಹೊಂಚುತ್ತಾರೆ. ಆನಂತರ ಅದನ್ನು ಚುನಾವಣೆಗೆ ಕನಿಷ್ಠ ಅಕ್ಷರಗಳ ಮಟ್ಟಿಗಾದರೂ ಇವು ಯೋಚಿಸಲು ಹೋಗುವುದಿಲ್ಲ. 
ಹೂಡುತ್ತಾರೆ. ಇಲ್ಲಿ ಸೋತವನು ಸತ್ತ. ಇನ್ನು ಗೆದ್ದವನು ಹೂಡಿದ ಅಸಲನ್ನು ಲಾಭ ಒಟ್ಟಾರೆ, ಸಾಮಾಜಿಕ ಸೌಹಾರ್ದತೆಗೆ ಅಥವಾ ಸೌಹಾರ್ದ ಸಮಾಜಕ್ಕೆ ಹೀಗೆ 
ಸಮೇತ ಪಡೆಯುವುದು ಹೇಗೆಂಬ ವಾಮಮಾರ್ಗಗಳತ್ತ ಯೋಚಿಸಿ, ಹಲವು ಸವಾಲುಗಳು ಇಂದು ನಮ್ಮೆದುರಿಗಿವೆ. ಇವು ನಮ್ಮ ನಡುವೆ ಮನುಷ್ಯ 
ಕ್ರಿಯಾಶೀಲನಾಗುತ್ತಾನೆ. ಕತ್ತಿಯಂಚಿನ ಈ ದಾರಿಯಲ್ಲಿ ಕೆಲವೊಮ್ಮೆ ಯಶಸ್ಸನ್ನು ನಿರ್ಮಿತ. ಹಾಗಾಗಿ ಇವುಗಳ ನಿರ್ಮೂಲನೆ ನಮ್ಮಿಂದ ಸಾಧ್ಯ . ಈ ದಿಸೆಯಲ್ಲಿ ಚಿಂತನೆ 
ಪಡೆಯಬಹುದು. ಆದರೆ ಆತ್ಮಸಾಕ್ಷಿಯೆಂಬ “ ಅದೇ ಕಣ್ಣು ಎಂಬುದರ ಇದಿರಿನಲ್ಲಿ ಮತ್ತುಕ್ರಿಯೆಯು ಬದ್ಧತೆ ಅಥವಾ ಬದುಕಿನ ಭಾಗವಾಗಬೇಕು. ಅಲ್ಲಿ ಮೂಡುವ ವ್ಯಕ್ತಿ, 
ವ್ಯಕ್ತಿತ್ವದ ಒಳಗೇನೆ ಆಂತರಿಕ ಸಂಘರ್ಷ ಏರ್ಪಟ್ಟು ನಾಳೆ ಬಪ್ಪ ಸಕ್ಕರೆ ಇಂದೇ ಸಂಘಟನೆ, ಪಕ್ಷ ಸಮಾಜಕ್ಕೆ ಬೆಳಕನ್ನು ಚೆಲ್ಲಬಲ್ಲದು. ಅಲ್ಲಿ ಸೌಹಾರ್ದ ಸಮಾಜ ಏಳ 
ಬಪುದು ಎಂಬ ದುಃಸ್ಥಿತಿ ತಪ್ಪದೇ ಒದಗಿಬಿಡುತ್ತದೆ. ಇದರೊಂದಿಗೆ ಎಚ್ಚರ ತಪ್ಪಿದ ವ್ಯಕ್ತಿತ್ವವು ಬಲ್ಲದು. ಈ ಸೌಹಾರ್ದತೆಯೇ ಅಭಿವೃದ್ಧಿಯಲ್ಲ. ಆದರೆ ಅಭಿವೃದ್ಧಿಗೆ ಬೇಕಾದ 
ಕೃಷ್ಣನ ಲಂಚ ಪಡೆಯುವಾಗಲೋ ಆದಾಯ ತೆರಿಗೆ ಅಧಿಕಾರಿಗಳ ಕಾಕದೃಷ್ಟಿಗೆ ಪ್ರಾಥಮಿಕ ವಾತಾವರಣ ಇದು. ಇದರ ನಿರ್ಮಾಣ ಇವತ್ತಿನ ಎಲ್ಲರ 
ತಾಗಿಯೊ ಕೃಷ್ಣನ ಜನ್ಮಸ್ಥಾನವನ್ನು ಸಹ ಇವರು ಸೇರಿಬಿಡಬಹುದು. ಒಟ್ಟಾರೆ, ಇಲ್ಲಿ ಹೊಣೆಯಾಗಬೇಕಾಗಿದೆ. 
ಜನಕಲ್ಯಾಣ ಎಂಬುದು ಆನುಷಂಗಿಕ ಮಾತ್ರ ಪ್ರಾಥಮಿಕ ಎಂಬುದು ಸ್ವಕಲ್ಯಾಣ ಮಾತ್ರ. 

- ಡಾ|| ಕಾ . ವೆಂ . ಶ್ರೀನಿವಾಸಮೂರ್ತಿ 
ಹೀಗಿರುವಾಗ ಸಮಾಜವಾಗಲೀ ಸಾಮಾಜಿಕ ಸೌಹಾರ್ದತೆಯಾಗಲೀ ಪ್ರಮುಖ ಕಾಳಜಿ ಅಕ್ಷರ , ನಂ. ೯೬೫, ೧ನೇ ಮುಖ್ಯರಸ್ತೆ, ಚಿನ್ನಣ್ಣ ಬಡಾವಣೆ, ಕಾವಲುಭೈರಸಂದ್ರ, ಬೆಂಗಳೂರು-೩೨ 
ಆಗಸ್ಟ್ ೨೦೧೮ 

- ಹೊಸತು೫೫ 


24 


ವಿಜಯ್ಕೆ 


ನಮ್ಮ ಭೂಮಿಯು 

ಹಾನಿ ಮಾಡು 
ಹೆಣಮನೆಯ ಕಾವಲಿಗ ನಮ್ಮ ಭೂಮಿಯ ಹಾಡು ಪಾಡು ಡಾ | ಎಂ. ವೆಂಕಟಸ್ವಾಮಿ 
ವಿಷ್ಣು ನಾಯ್ಕ ಪುಟ: ೨೦೦ 

ಬೆಲೆ : ರೂ . ೨೦೦ 
ಪುಟ : ೧೧೬ ಬೆಲೆ : ರೂ . ೧೫೦ 

ಸಾಹಿತ್ಯ ಸುದ್ದಿ ಪ್ರಕಾಶನ, ಬೆಂಗಳೂರು – ೫೬೦ ೦೭೨ 
ವಿಷ್ಣು ನಾಗಪ್ಪ ನಾಯ್ಕ ನಾವು ವಾಸಿಸುತ್ತಿರುವ ಈ ಭೂಮಿ ಕಳೆದ ೪೬೫ ಕೋಟಿ ವರ್ಷಗಳ ಚರಿತ್ರೆಯಲ್ಲಿ 
ಹೆಣಮನೆಯ ಕಾವಲಿಗ 

ಪ್ರಕಾಶನ, ಅಂಬಾರಕೊಡ್ಲ ಅನೇಕ ತೊಂದರೆಗಳನ್ನು ಅನುಭವಿಸುತ್ತ ಎಲ್ಲವನ್ನು ನುಂಗಿಕೊಂಡು ಇಲ್ಲಿಯವರೆಗೆ 
ಅಂಕೋಲ, ಉತ್ತರ ಕನ್ನಡ ಜಿ॥ ಬಂದು ನಿಂತಿರುವ ಏಳುಬೀಳಿನ ಸಾಹಸಯಾನವನ್ನು ಈ ಪುಸ್ತಕ ಒಳಗೊಂಡಿದೆ. 
ಇದುವರೆಗೆ ಎಪ್ಪತ್ತಮೂರು 

ಐದು ದೀರ್ಘ ಲೇಖನಗಳ ಮೂಲಕ ವಿಶ್ವದ ಉಗಮದಿಂದ ತೊಡಗಿ ಇಡೀ 
ಕೃತಿಗಳನ್ನು ಪ್ರಕಟಿಸಿರುವ 

ಭೂಮಿಯನ್ನೇ ಮಾಲಿನ್ಯದ ಮಡುವಾಗಿ ಮಾಡಿರುವ ದುರಂತದವರೆಗೆ ತಾರ್ಕಿಕ ಚಿಂತನೆಗಳಿವೆ. ನೈಸರ್ಗಿಕ 
ಶ್ರೀವಿಷ್ಣು ನಾಯ್ಕ ಅವರ 

ವಿಕೋಪಗಳ ಜೊತೆಗೆ ಮಾನವ ನಿರ್ಮಿತ ದುರಂತಗಳ ಕಡೆ ಪ್ರತಿ ಅಧ್ಯಾಯದಲ್ಲೂ ಒಳನೋಟಗಳಿವೆ. ಭೂಮಿ 
ಗ್ರಂಥ ರಾಶಿಯಲ್ಲಿ ಕವನ ೨೬ ಸಾವಿರ ವರ್ಷಗಳಿಗೆ ಒಮ್ಮೆ ಮರುಹುಟ್ಟು ಪಡೆಯುತ್ತದೆ ಅಥವಾ ಭೂಮಿಯ ಮೇಲೆ ಹೊಸಯುಗವೊಂದು 

ಸಂಕಲನಗಳೇ ಹದಿನೆಂಟಿವೆ. ಪ್ರಾರಂಭವಾಗುತ್ತದೆ ಎನ್ನುವ ವಿಜ್ಞಾನಿಗಳ ಲೆಕ್ಕಾಚಾರವೇ ರೋಮಾಂಚನಕಾರಿಯಾದ ಕಲ್ಪನೆ. ಭೂಮಿಯೂ 
ಅಂದರೆ ಅವರ ಬರವಣಿಗೆಯ ಮೊದಲ ಆದ್ಯತೆ ಕಾವ್ಯ ಕಾಲಚಕ್ರದ ಪಯಣದಲ್ಲಿಸೂರ್ಯನ ಗುರುತ್ವಾಕರ್ಷಣೆ ಸೆಳೆತಕ್ಕೆ ಸಿಲುಕಿ ಒಂದು ದಿನ ಬೂದಿಯಾಗಿ ಹೋಗುತ್ತದೆ 
ಕೃಷಿ. ಕಾವ್ಯ ಎಲ್ಲ ಅರ್ಥದಲ್ಲೂ ನನ್ನ ತಾಯಿ ಎಂದು ಎಂಬ ವಿಚಾರವೂ ಆತಂಕಕಾರಿಯಾದ ಕಲ್ಪನೆ. ವಿಶ್ವ ಸೃಷ್ಟಿಯ ಪ್ರತಿಯೊಂದು ಅಂಶವೂ ಎಲ್ಲಿಂದ ಬಂದವೋ 
ಅವರೇ ಮುನ್ನುಡಿಯಲ್ಲಿ ಹೇಳಿದ್ದಾರೆ. ಅಂದರೆ ತಾಯ್ತನ, ಅಲ್ಲಿಗೆ ತಲುಪುವುದು ಸೃಷ್ಟಿಯ ನಿಯಮ. ಇಂಥ ಸುಂದರ ಭೂಮಿಯನ್ನು ಉಳಿಸಿಕೊಳ್ಳಬೇಕಾದುದು ಪ್ರತಿಯೊಬ್ಬ 
ದಯಾದ್ರ್ರ ಗುಣ ಅವರ ಎಲ್ಲ ಕವನಗಳ ಹಿಂದೆ ಮಾನವ ಜೀವಿಯ ಕರ್ತವ್ಯ ಎಂಬುದನ್ನು ಲೇಖಕರು ತುಂಬಾ ಸೊಗಸಾಗಿ ಈ ಪುಸ್ತಕದಲ್ಲಿ ಕಟ್ಟಿಕೊಟ್ಟಿದ್ದಾರೆ. 
ಸ್ಥಾಯಿಯಾಗಿ ಕೆಲಸ ಮಾಡುತ್ತಿದೆ. ಹೆಣಮನೆಯ 
ಕಾವಲಿಗ ಎಂಬ ಹೆಸರೇ ವಿನೂತನವಾಗಿದೆ. ಅತ್ಯಂತ 
ನಿರ್ಲಕ್ಷ್ಯಕ್ಕೆ, ತಿರಸ್ಕಾರಕ್ಕೆ ಒಳಗಾದ ಈ ಕಾವಲಿಗ ಕವಿಯ 

ಬಿಟ್ಟು ಬದುಕಿನ | ಬಣ್ಣದ ಬದುಕಿನ ಚಿನ್ನದ ದಿನಗಳು 

ಗಣೇಶ ಅಮೀನಗಡ 
ಕಣ್ಣಿಗೆ ಕಾಣುವ ಪರಿ ಹೀಗಿದೆ: “ ಬೆತ್ತಲಾದರು ನಿನ್ನ 

ಓwವ ದಿನಗಳು 
ಪುಟ : ೧೬೦ 

ಬೆಲೆ : ರೂ . ೧೨೦ 
ಕೋಣೆಯಲಿ ಮಡಿಮಂದಿ/ ಬಗಿದುಕೊಂಡೆವೊ ಗುಳ್ಳೆ 

ಕಲಾವೈಭವ ಪ್ರಕಾಶನ , ಬೆಂಗಳೂರು – ೫೬೦ ೦೧೦ 
ನರಿ , ತೋಳ, ಚಿರತೆಗಳು /ಎಲ್ಲರಿಗೂ ತಾಯಾದೆ ಬಾಚೆ 
ಹೊಲಸುಗಳ/ಹೇಸವಿಲ್ಲವೊ ತುಸುವೂ ಧನ್ಯಬಾಳು. ” 

ಮೊದಲ ಮುದ್ರಣ ಪ್ರಕಟವಾದ ೨೦೦೨ನೇ ವರ್ಷದಲ್ಲೇ ಮತ್ತೆರಡು 
ಇಂಥ ತಾಯ್ತನದ ಜೊತೆಗೇ ಅವ್ವ ನನ್ನೊಡವೆ” “ಕವಿತಾ 

ಮುದ್ರಣಗಳನ್ನು ಕಂಡ ಈ ಪುಸ್ತಕ ೨೦೧೫ , ೨೦೧೭, ೨೦೧೮ರಲ್ಲಿ ಮತ್ತೆ ಮೂರು 
ನನ್ನವ್ವ ಮುಂತಾದ ಕವಿತೆಗಳಲ್ಲಿ ಹೆಣ್ಣಿನ ಅವಶ್ಯಕತೆ 

ಮುದ್ರಣಗಳ ಭಾಗ್ಯವನ್ನು ಕಂಡಿದೆ. ಶತಾಯುಷಿ ಏಣಗಿ ಬಾಳಪ್ಪನವರ 
ಮನುಜನ ಬಾಳಿನಲ್ಲಿ ಎಷ್ಟು ಅನಿವಾರ್ಯವಾಗಿದೆ 

ರಂಗಾನುಭವಗಳ ಕಥನ ನಿರೂಪಣೆ ಇರುವ ಈ ಪುಸ್ತಕದಲ್ಲಿ ಕಂಪನಿ ನಾಟಕಗಳ 

ಏಳುಬೀಳುಗಳು, ಜನಾದರಣೆಯ ಪ್ರಸಂಗಗಳು, ಪ್ರಭುತ್ವದ ಕಿರುಕುಳಗಳು, ಒಂದೇ ಕಡೆ 
ಎಂಬುದನ್ನು ಕಲಾತ್ಮಕವಾಗಿ ಕಟ್ಟಿಕೊಡುತ್ತಾರೆ. “ಜಗದಗಲ 

ನೆಲೆನಿಲ್ಲದ ಬವಣೆಗಳು ದಾಖಲಾಗಿ ಅಂದಿನ ಕಾಲದ ಜನಜೀವನದ ಚಿತ್ರ ಕಣ್ಮುಂದೆ 
ತುಂಬಿರುವ / ನೋವಿನಲಿ ಪೆನ್ನದ್ದು / ಅರಳುವುದು 

ಬರುತ್ತದೆ. ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ತಂದೆಯನ್ನೂ ಒಡಹುಟ್ಟಿದವರನ್ನೂ ಕಳೆದುಕೊಂಡ ಬಾಳಪ್ಪ ತಾಯಿಯ 
ಅಕ್ಷರವು ಕವನವಾಗಿ / ನೋವುಸಾಯುವವರೆಗೆ / ಕವನ 

ಜೊತೆ ಸೇರಿ ಕೂಲಿ ಆಳಿನ ಕೆಲಸವನ್ನೂ ಮಾಡಿದ್ದಿದೆ. “ ಜನ್ಮಕೊಟ್ಟ ತಾಯಿ ಮಡಿಲಲ್ಲಿ ಜೋಗುಳ ಕೇಳುತ್ತ 
ಸಾಯುವುದಿಲ್ಲ | ನಿಲ್ಲುವುದು ಸಾಂತ್ವನದ ಸಿಲುಬೆಯಾಗಿ 

ಬೆಳೆದಿದ್ದೇನೆ, ರಂಗಮಾತೆಯ ಮಡಿಲಲ್ಲಿ ಹಾಡುತ್ತ, ಅಭಿನಯಿಸುತ್ತ ಬೆಳೆದಿದ್ದೇನೆ. ಕಷ್ಟಗಳನ್ನೇ ಜೀವನ 
/ ಎಂಬ “ಕವಿಗೆ ಕಿವಿ ಮಾತು ಕವಿತೆಯ ಸಾಲುಗಳು ಈ 

ಸಂಗಾತಿಗಳನ್ನಾಗಿ ಆರಿಸಿಕೊಂಡಿದ್ದೇನೆ” ಎಂದು ವಿನಯದಿಂದ ಹೇಳುವ ಬಾಳಪ್ಪನವರಿಗೆ ಮುಂದೆ ಐಶ್ವರ್ಯವೂ 
ಕವಿಯ ಸಮಾಜಮುಖಿ ಚಿಂತನೆಗೆ ಸಾಕ್ಷಿಯೊದಗಿಸುತ್ತವೆ. 

ಲಭಿಸಿತು; ಆದರೆ ಗರ್ವ ಬರಲಿಲ್ಲ. ಕಲಾರಂಗದಲ್ಲೇ ಇದ್ದರೂ ಯಾವ ವ್ಯಸನಕ್ಕೂ ತುತ್ತಾಗಲಿಲ್ಲ. ಇಂಥ ಒಂದು 
ನೋವು- ಸಾವು, ದುಃಖ - ದೌರ್ಜನ್ಯ , ಅನ್ಯಾಯ - 

ಸನ್ಮಾರ್ಗದಲ್ಲಿ ನಡೆಯಲು ಸದಾಕಾಲ ಪ್ರೇರಣೆ ನೀಡಿದ್ದು ತಾಯಿ ಸ್ಮರಣೆ ಹಾಗೂ ರಂಗದಕಡೆ ದಾರಿ ತೋರಿದ 
ಅಸಮಾನತೆಗಳ ಬಗೆಗೆ ಆಕ್ರೋಶ ರಹಿತವಾಗಿ ತಣ್ಣಗೆ | ಗುರು ಚಿಕ್ಕೋಡಿಶಿವಲಿಂಗಸ್ವಾಮಿ ಅವರ ಪ್ರೋತ್ಸಾಹ. ಇಂಥ ಅನೇಕ ಸುಖ - ದುಃಖಗಳ ಸಂಕಥನದ ಈ ಪುಸ್ತಕ 
ಪ್ರತಿಭಟಿಸಿರುವುದು ಈ ಸಂಕಲನದ ವೈಶಿಷ್ಟ್ಯ . ಸಂಗ್ರಹಯೋಗ್ಯವಾದುದಾಗಿದೆ. 


ಎಂಬುದನ್ನು 


ವಿನಲಿ 
ಎ 


ವವರೆಗೆ | 


2 .ವಿ4 


ಸಾಹಿತ್ಯ ಸಮ್ಮೇಳನಾಧ್ಯಕ್ಷರಾಗಿ ಬರಗೂರು 

ಡಾ || ಎ . ವಿ. ಲಕ್ಷ್ಮೀನಾರಾಯಣ 

ಸಾಹಿತ್ಯ 
ಪುಟ : ೨೦೦ 

ಬೆಲೆ : ರೂ . ೨೦೦ ಸಮ್ಮೇಳನಾಧ್ಯಕ್ಷರಾಗಿ 
ಗೀತಾಂಜಲಿ ಪಬ್ಲಿಕೇಷನ್ಸ್ , ನಂ . ೬೦, ೨ನೇ ಡಿ ಅಡ್ಡರಸ್ತೆ, ೨ನೇ ಹಂತ, ೩ನೇ ಬ್ಲಾಕ್ , ನಾಗರಬಾವಿ, ಬೆಂಗಳೂರು – ೫೬೦ ೦೭೨ | 

ಬರಗೂರು 
ರಾಯಚೂರಿನಲ್ಲಿ ನಡೆದ ಎಂಬತ್ತೆರಡನೇ ಅಖಿಲಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರಾಗಿ ಪ್ರಗತಿಪರಚಿಂತಕ , ತತ್ವಬದ್ದ ಹೋರಾಟಗಾರ, 
ಬರಗೂರು ರಾಮಚಂದ್ರಪ್ಪನವರು ಆಯ್ಕೆಯಾದ ಕೂಡಲೇ ನಾಡಿನ ಸಮಸ್ತ ಪತ್ರಿಕೆಗಳು, ಸುದ್ದಿ ಮಾಧ್ಯಮಗಳು ಅವರನ್ನು ಸಂದರ್ಶಿಸಲು, 
ಅಭಿಪ್ರಾಯ ಪಡೆಯಲು ಮುಂದಾದವು. ಸಮ್ಮೇಳನಾಧ್ಯಕ್ಷರ ಭಾಷಣ ಮುದ್ರಿತವಾದ ಪುಸ್ತಕರೂಪದಲ್ಲಿರುವುದರಿಂದ ಎಲ್ಲರಿಗೂ ಸಿಗುತ್ತದೆ. ಆದರೆ 
ಪತ್ರಿಕಾ ಸಂದರ್ಶನಗಳು ಹಾಗೂ ಅಲ್ಲಿನ ವಿಶೇಷ ಲೇಖನಗಳು ಎಲ್ಲರಿಗೂ ಸಿಗುವುದಿಲ್ಲ. ಅಲ್ಲದೆ ಎಲ್ಲಾ ದಿನಪತ್ರಿಕೆ, ವಾರಪತ್ರಿಕೆಗಳನ್ನು ಎಲ್ಲರೂ 
ಓದುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಸಂಪಾದಕರಾದ ಡಾ|| ಎ . ವಿ. ಲಕ್ಷ್ಮೀನಾರಾಯಣ ಅವರು ಎಲ್ಲಾ ಪತ್ರಿಕೆಗಳನ್ನು ಸಂಗ್ರಹಿಸಿ ಒಂದು ಕಡೆ 
ಸಂಕಲಿಸಿಕೊಟ್ಟಿದ್ದಾರೆ. ದೃಶ್ಯ ಮಾಧ್ಯಮಗಳಲ್ಲಿ ಬಂದ ಸಂದರ್ಶನಗಳನ್ನು ಸಹ ಸಂದರ್ಶಕರೇ ಅಕ್ಷರರೂಪಕ್ಕಿಳಿಸಿಕೊಟ್ಟಿದ್ದಾರೆ. ಇದು ಬಹಳ 
ಸ್ತುತ್ಯರ್ಹವಾದ ಕೆಲಸ. ಬರಗೂರರು ಈ ನಾಡು ಕಂಡ ಅಪರೂಪದ ವ್ಯಕ್ತಿ. ಕವಿಯಾಗಿ, ಕಥೆಗಾರರಾಗಿ ಕಾದಂಬರಿಕಾರರಾಗಿ, ಸಂಸ್ಕೃತಿ – 
ಉಪಸಂಸ್ಕೃತಿ ಚಿಂತಕರಾಗಿ, ಸಿನಿಮಾ ನಿರ್ದೆಶಕರಾಗಿ, ಬಂಡಾಯ ಸಾಹಿತ್ಯ ಚಳುವಳಿಯ ನೇತಾರರಾಗಿ, ಒಂದು ಪೀಳಿಗೆಯ ಬರಹಗಾರರನ್ನು ಪ್ರಭಾವಿಸಿದವರು. 
ಬಹುಮುಖ್ಯವಾಗಿ ಗ್ರಾಮಾಂತರ ಪ್ರದೇಶದ ಅಲಕ್ಷಿತ ಸಮುದಾಯಗಳ ಲೇಖಕರಲ್ಲಿ ಆತ್ಮವಿಶ್ವಾಸ ತುಂಬಿದವರು. ತರ್ಕಬದ್ದವಾದ ತಮ್ಮ ವಿಚಾರ ಸರಣಿಯಿಂದ, ತಮ್ಮ ಅಸ್ಕಲಿತ 
ಮಾತುಗಾರಿಕೆಯಿಂದ, ಸ್ಪಷ್ಟವಾದ ಬರವಣಿಗೆಯಿಂದ ಪ್ರತಿಯೊಂದು ಪಂಥ ಹಾಗೂ ಗುಂಪಿನವರಿಗೆ ಬೇಕಾದವರು. ಇಂಥ ಹೋರಾಟದ ಹಿನ್ನೆಲೆಯ ಬರಗೂರರ ಬಗೆಗಿನ 
ಅಕ್ಷರ ದಾಖಲೆಗಳನ್ನು ಮೂರುಭಾಗವಾಗಿ ಸಂಪಾದಕರು ಈ ಪುಸ್ತಕದಲ್ಲಿ ಸಂಕಲಿಸಿಕೊಟ್ಟಿದ್ದಾರೆ. ಹೀಗಾಗಿ ಈ ಪುಸ್ತಕ ಅವಲೋಕನ ಗ್ರಂಥವಾಗಿ ಸಂಗ್ರಹಯೋಗ್ಯವಾಗಿದೆ. 

- ಡಾ|| ರಂಗಾರೆಡ್ಡಿ ಕೋಡಿರಾಂಪುರ , ಬೆಂಗಳೂರು- ೫೬೦ ೦೫೮ 


ಹೊಸತು೫೬ - 


- ಆಗಸ್ಟ್ ೨೦೧೮ 


ಮಹಾಶ್ವೇತಾದೇವಿ ಅವರ 

ಕಥೆಗಳಲ್ಲಿ 
ಜೈವಿಕ ಅನನ್ಯತೆಯ 

ನೆಲೆಗಳು 


ತಾಯ್ತನ ಹೆಣ್ಣಿನ ಶಕ್ತಿ ಹಾಗೂ ಸಾಮರ್ಥ್ಯದ ಮೂಲ ಸೆಲೆ ಅವಳನ್ನು ಅಧೀನ ದರ್ಜೆಯವಳನ್ನಾಗಿಸುವ ಅಂಶಗಳಾಗಿ 
ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಪುರುಷ ಪ್ರಧಾನ ಬಳಸಿಕೊಂಡಿತ್ತೋ ಮಹಿಳಾ ಸಾಹಿತ್ಯ ಆ ಅಂಶಗಳ ಮೂಲಕವೇ 
ವ್ಯವಸ್ಥೆ ಈ ತಾಯ್ತನವನ್ನೇ ಅವಳ ಮಿತಿಯನ್ನಾಗಿರಿಸಿ, ಹೆಣ್ಣಿನ ಶಕ್ತಿಯನ್ನು , ಅವಳ ಸಾಮರ್ಥ್ಯವನ್ನು ಗುರುತಿಸುವ, ಅವೇ 
ಅದರಿಂದಾಗಿಯೇ ಅವಳನ್ನು ಕುಟುಂಬಕ್ಕೆ ಕೇಂದ್ರೀಕರಿಸಿ, ಆ ಅವಳ ಶಕ್ತಿಕೇಂದ್ರಗಳು ಎಂದು ಬಿಂಬಿಸುವ ಕಡೆಗೆ ಗಮನಹರಿಸಿತು. 
ಮೂಲಕವೇ ಅವಳನ್ನು ನಿಯಂತ್ರಿಸುವ, ಬಂಧನದಲ್ಲಿಡುವ, ಅವಳ ಇದು ಕೇವಲ ಹೆಣ್ಣಿನ ಜೈವಿಕತೆಯನ್ನು ಮುನ್ನೆಲೆಗೆ ತರುವ ಪ್ರಯತ್ನ 
ಮೇಲೆ ಅಧಿಕಾರ ಚಲಾಯಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಮಾತ್ರವಾಗಿರದೆ ಆ ಮೂಲಕವೇ ಅವಳ ಅಸ್ಮಿತೆಯನ್ನು ಗುರುತಿಸುವ, 
ಗಂಡಿನ ಈ ಬಗೆಯ ಪ್ರವೃತ್ತಿಗೆ ಹೆಣ್ಣಿನ ಜೈವಿಕತೆಯನ್ನು ಕುರಿತಂತೆ ಅವಳ ವ್ಯಕ್ತಿತ್ವಕ್ಕೆ ಅಧಿಕೃತತೆಯನ್ನು ದೊರಕಿಸಿಕೊಡುವ, ಸಾಮಾಜಿಕ 
ಪುರುಷ ಪ್ರಧಾನ ವ್ಯವಸ್ಥೆಗೆ ಇದ್ದ ಭಯ , ಆತಂಕಗಳೇ ಕಾರಣ ವ್ಯವಸ್ಥೆಯ ಸಮತೋಲನಕ್ಕೆ ಹೆಣ್ಣನ್ನೇ ಕಾರಣವಾಗಿಸುವ, ಗಂಡು ಈ 
ಎನ್ನುವುದನ್ನು ಈಗಾಗಲೇ ಹಲವಾರು ಸ್ತ್ರೀವಾದಿ ಚಿಂತಕಿಯರು ಅನುಭವಲೋಕದಿಂದ ಶಾಶ್ವತವಾಗಿ ಹೊರಗುಳಿದವನು ಎನ್ನುವುದನ್ನು 
ತಮ್ಮ ಬರಹಗಳಲ್ಲಿ ಸಮರ್ಥವಾಗಿ ಅಭಿವ್ಯಕ್ತಪಡಿಸಿದ್ದಾರೆ. ಈ ಭಯ , ತಿಳಿಸುವುದರ ಮೂಲಕ ಈ ಜೈವಿಕಾನುಭವಗಳು ಹೆಣ್ಣಿನ ಶಕ್ತಿ 
ಆತಂಕ, ಅಜ್ಞಾನಗಳು ಬಹಳ ಕಾಲದವರೆಗೂ ಮಹಿಳಾ ಅಭಿವ್ಯಕ್ತಿಯನ್ನು, ಕೇಂದ್ರಗಳಂತೆಯೇ ಅವಳ ವ್ಯಕ್ತಿತ್ವದ ಪ್ರಧಾನ ಧಾರೆಗಳೂ ಹೌದು 
ಅವಳ ಸೃಜನಶೀಲ ಚಟುವಟಿಕೆಗಳನ್ನು ನಿಯಂತ್ರಿಸುವಲ್ಲಿ ಯಶಸ್ತಿ ಎನ್ನುವುದರ ಕಡೆಗೆ ಗಮನ ಸೆಳೆಯುತ್ತವೆ. 
ಯಾಗಿದ್ದವು. ಆದರೆ ಸದಾ ಶಕ್ತಿ ಸಂಚಲನದ ಮೂಲಸೆಲೆಯಾದ ಮಹಿಳಾ ಸಾಹಿತ್ಯ ಹೆಣ್ಣನ್ನು ಕುರಿತಂತೆ ರಚನೆಯಾಗಿರುವ ಪ್ರಧಾನ 
ಹೆಣ್ಣು ತನ್ನ ಬರವಣಿಗೆಯ ಮೂಲಕ ಜೈವಿಕತೆಯನ್ನು ಕುರಿತಂತೆ ಸಾಹಿತ್ಯದಧೋರಣೆಯನ್ನು ಕಟುವಾಗಿ ಟೀಕಿಸುವುದರೊಂದಿಗೆ ಹೆಣ್ಣಿನ 
ಹತ್ತು ಹಲವು ರೀತಿಯಲ್ಲಿ ಆಲೋಚಿಸಲು, ಅವುಗಳ ಸಾಧ್ಯತೆಗಳನ್ನು , ಜೈವಿಕ ಅಂಶಗಳು ಮತ್ತು ಹೆರುವ ಕ್ರಿಯೆ , ಅಂದರೆ ತಾಯ್ತನ ಅವಳ 
ಮಹತ್ವವನ್ನು ಕುರಿತಂತೆ ಬೆಳಕನ್ನು ಚೆಲ್ಲಲು ಪ್ರಯತ್ನಿಸಿದ್ದಾಳೆ. ಪುರುಷ ವಿಶ್ವಸ್ಥ ಶಕ್ತಿಕೇಂದ್ರ ಎಂಬುದನ್ನು ಗುರುತಿಸುತ್ತವೆ. ಅಲ್ಲದೆ, ಜೈವಿಕತೆಯ 
ಪ್ರಧಾನ ವ್ಯವಸ್ಥೆ ಯಾವ ಜೈವಿಕ ಅಂಶಗಳನ್ನು ಹೆಣ್ಣಿನ ಮಿತಿಗಳಾಗಿ, ಕಾರಣದಿಂದಾಗಿ ಅವಳು ವೈಯಕ್ತಿಕವಾಗಿ ಹಾಗೂ ಸಾಮಾಜಿಕವಾಗಿ 


* 
C 
" 


a 
lಣ 


ಮಹಾಶ್ವೇತಾದೇವಿ ಬಂಗಾಳ ಲೇಖಕಿ ಹಾಗೂ ಹುಟ್ಟು ಹೋರಾಟಗಾರ್ತಿ. ಇವರು ತಮ್ಮ ಇಡೀ ಜೀವನವನ್ನು 
ಬಿಹಾರ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಛತ್ತೀಸ್‌ಗಢ ಪ್ರಾಂತ್ಯದ ಬುಡಕಟ್ಟು ಮತ್ತು ಆದಿವಾಸಿ 
ಜನಾಂಗಗಳ ಹೋರಾಟಗಳಿಗೆ ಮೀಸಲಿಟ್ಟವರು. ಬುಡಕಟ್ಟು ಸಮುದಾಯಗಳ ನಡುವೆ ನಿಂತು 
ಕ್ರಿಯಾಶೀಲವಾಗಿ ತೊಡಗಿಕೊಂಡು ಅಲ್ಲೊಂದು ಚಳುವಳಿಯನ್ನು ಅರ್ಥಪೂರ್ಣವಾಗಿ ಕಟ್ಟಿ ಬೆಳೆಸಿದವರು. 
ಸಿರಿವಂತರ, ಉಚ್ಚ ಕುಲದವರ, ಭೂಮಾಲೀಕರ, ಬಡ್ಡಿ ವ್ಯಾಪಾರಿಗಳ ಮತ್ತು ಪ್ರಾಂತೀಯ ಸರಕಾರಿ 
ಅಧಿಕಾರಿಗಳ ಅಮಾನವೀಯ ವರ್ತನೆ ಮತ್ತು ದಬ್ಬಾಳಿಕೆಗೆ ಪದೇ ಪದೇ ದಲಿತ ಹಾಗೂ ಬುಡಕಟ್ಟು 
ಸಮುದಾಯಗಳು ತುತ್ತಾಗುತ್ತಿರುವುದನ್ನು ನಿಲ್ಲಿಸುವ ಸಲುವಾಗಿ ಅವಿರತವಾಗಿ ದುಡಿದವರು. ಇವರ 
ಬದುಕಿನಂತೆ ಬರಹವೂ ಕೂಡ ಸಹಜವಾಗಿಯೇ ಶೋಷಿತರ ಪರವಾಗಿ ಧ್ವನಿ ಎತ್ತುತ್ತದೆ. ಇವರು ತಮ್ಮ 
ಬರಹಗಳಲ್ಲಿ ಜಮೀನ್ದಾರಿ ಪದ್ಧತಿಯ ಕ್ರೌರ್ಯ, ಬುಡಕಟ್ಟು ಜನರ ಸಮಸ್ಯೆಗಳು, ಆಧುನಿಕತೆ ತೊಂದೊಡ್ಡಿರುವ 
ಸವಾಲುಗಳು, ಮಹಿಳೆಯರ ಶೋಷಣೆಯ ನೆಲೆಗಳನ್ನು ಹಿಡಿದಿಟ್ಟಿದ್ದಾರೆ. ಮಹಾಶ್ವೇತಾದೇವಿಯವರ ಎಲ್ಲಾ 
ಬರಹಗಳೂ ಒಂದಲ್ಲಾ ಒಂದು ಬಗೆಯಲ್ಲಿ ಸಮಾಜದ ಅವಗಣನೆಗೆ ಒಳಗಾದ ದಮನಿತರನ್ನು ಕುರಿತದ್ದೇ ಆಗಿದೆ. 

ಹೊಸತು೫೭ 


ಆಗಸ್ಟ್ ೨೦೧೮ 


ಶ್ರೀನಿವಾಸ ಕುಂಡಂತಾಯ 


ಎದುರಿಸಬೇಕಾಗಿರುವ ಹಲವು ಬಗೆಯ ಸವಾಲುಗಳನ್ನು 

೧, ಕನ್ನಡಕ್ಕೆ - ಹೆಚ್ . ಎಸ್. ಶ್ರೀಮತಿ, ಮುನ್ನುಡಿಯಿಂದ) 
ಬಹುತೇಕ ಲೇಖಕಿಯರು ತಮ್ಮ ಬರಹಗಳ ಮೂಲಕ 

ಕೃತಜ್ಞತೆ 

ಎನ್ನುವ ಮಾತು ಹೆಚ್ಚು ಸಮಂಜಸವಾದದ್ದು. 
ಮುನ್ನೆಲೆಗೆ ತಂದಿದ್ದಾರೆ. ಅದರಲ್ಲೂ ಭಾರತದ 

- “ಸಾಹಿತ್ಯವು ಸಮಾಜವನ್ನು ಮುನ್ನಡೆಸುವ 
ಬಹುಮುಖ್ಯ ಲೇಖಕಿಯರಲ್ಲಿ ಒಬ್ಬರಾದ 

ನಿತ್ಯವೂ ಬುಡಕೆ ಸುರಿದ ನೀರು ಹೊಣೆಯನ್ನು ಹೊರಲೇಬೇಕು, ಜನಮೂಲದಿಂದಲೇ 
ಮಹಾಶ್ವೇತಾದೇವಿಯವರ ಬರವಣಿಗೆಗಳಲ್ಲಿ ಇದನ್ನು 

ಎತ್ತರಕ್ಕೆ ಬೆಳೆದರೂ ಮರೆಯದೆ 

ಅದಕ್ಕೆ ವಸ್ತು ಸಾಮಗ್ರಿಯು ಒದಗಿಬರಬೇಕು” 
ಪ್ರಧಾನವಾಗಿ ಗುರುತಿಸಬಹುದು. 

ರುಚಿ ಬೆರೆಸಿ ಶುಚಿಯಿಂದ ಕೊಟ್ಟು ಎನ್ನುವುದನ್ನು ಗಾಢವಾಗಿ ದೃಢವಾಗಿ ನಂಬಿದ್ದ 
ಮಹಾಶ್ವೇತಾದೇವಿ ತಮ್ಮ ಬದುಕು ಮತ್ತು ಬರಹ ಋಣ ತೀರಿಸುತಿಹುದು ಎಳನೀರು! ಮಹಾಶ್ವೇತಾದೇವಿಯವರು ಹೆಣ್ಣಿನ ಶೋಷಣೆಯನ್ನು 
ಎರಡರಲ್ಲೂ ತಾಯ್ತನದ ಜೀವಂತಿಕೆಯನ್ನು ಉಳಿಸಿ 

ತೀವ್ರವಾಗಿ ವಿರೋಧಿಸುವುದರೊಂದಿಗೆ ಅದರ ವಿರುದ್ದ 
ಕೊಂಡವರು . ತಾಯ್ತನದ ತೀವ್ರ ಮಿಡಿತದಿಂದಾಗಿಯೇ 

ಸಿಡಿದೇಳುವ ಮನೋಭಾವನೆಯನ್ನು ಹೊಂದಿದ್ದಾರೆ . 
ಬದುಕನ್ನು ರೂಪಿಸಿಕೊಂಡವರು ಹಾಗೂ ಆ ಮಿಡಿತದ 

ಬೆಂಗಳೂರು- ೫೬೦ ೦೦೧ 

ಇವರು ತಮ್ಮ ಕಥೆಗಳಲ್ಲಿ ಬುಡಕಟ್ಟು ಮಹಿಳೆಯರ 
ಧ್ವನಿಯಾಗಿ ಲೇಖನಿಯನ್ನು ಹಿಡಿದವರು. ಇವರ 

ಶೋಷಣೆ, ಸಮಸ್ಯೆಗಳನ್ನು , ಅವರ ಬಂಧನದ 
ಬರಹಗಳಲ್ಲಿ ಹೆಣ್ಣಿನ ಜೈವಿಕತೆ ಹಾಗೂ ಆಧುನಿಕತೆ ತೊಂದೊಡ್ಡಿರುವ ಸವಾಲುಗಳು , ಬದುಕನ್ನು ಹಾಗೂ ಅವರ ಅಸಹಾಯಕತೆ, ಕೊನೆಗೆ 
ತಾಯ್ತನವನ್ನು ಕುರಿತಾದ ಚಿಂತನೆಗಳನ್ನು , ಅದು ಮಹಿಳೆಯರ ಶೋಷಣೆಯ ನೆಲೆಗಳನ್ನು ಅದನ್ನು ಪ್ರತಿಭಟಿಸುವ ಮನೋಭಾವ 
ಕಟ್ಟಿಕೊಡುವ ಲೋಕ ಮೀಮಾಂಸೆಯ ಹಿಡಿದಿಟ್ಟಿದ್ದಾರೆ. ಮಹಾಶ್ವೇತಾದೇವಿಯವರ ಎಲ್ಲ ತೀವ್ರಗೊಳ್ಳುವುದನ್ನು ವಿಮರ್ಶಾತ್ಮಕವಾಗಿ ಕಟ್ಟಿ 
ಮಾದರಿಗಳನ್ನು ಪ್ರಸ್ತುತ ಲೇಖನದಲ್ಲಿ ಚರ್ಚಿಸಲು ಬರಹಗಳೂ ಒಂದಲ್ಲಾ ಒಂದು ಬಗೆಯಲ್ಲಿ ಕೊಟ್ಟಿದ್ದಾರೆ. ಇವರ ಕಥೆಗಳ ವಿಶೇಷತೆ ಎಂದರೆ ಇವು 
ಪ್ರಯತ್ನಿಸಲಾಗಿದೆ. 

ಸಮಾಜದ ಅವಗಣನೆಗೆ ಒಳಗಾದ ದಮನಿತರನ್ನು ಕೇವಲ ಹೆಣ್ಣಿನ ಶೋಷಣೆ, ಹಿಂಸೆ, ಅವಮಾನಗಳಿಗಷ್ಟೇ 
- ಮಹಾಶ್ವೇತಾದೇವಿ ಬಂಗಾಳಿ ಲೇಖಕಿ ಹಾಗೂ ಕುರಿತದ್ದೇ ಆಗಿವೆ. ಹೆಚ್ . ಎಸ್. ಶ್ರೀಮತಿ ಅವರು ಸೀಮಿತವಾಗಿರದೆ ತನ್ನನ್ನು ಹಿಂಸಿಸುವುದರ ವಿರುದ್ದ 
ಹುಟ್ಟು ಹೋರಾಟಗಾರ್ತಿ. ಇವರು ತಮ್ಮ ಇಡೀ 

ಗುರುತಿಸುವಂತೆ “ ಇಂಥ ಮಹತ್ವದ ಭಾರತೀಯ ತಿರುಗಿಬೀಳುವ, ಅವರ ತಂತ್ರಗಳಿಗೆ ಪ್ರತಿ ತಂತ್ರಗಳನ್ನು 
ಜೀವನವನ್ನು ಬಿಹಾರ, ಮಧ್ಯಪ್ರದೇಶ, ಪಶ್ಚಿಮ ಲೇಖಕಿ ಮಹಾಶ್ವೇತಾದೇವಿಯವರಲ್ಲಿ ವಸ್ತು ಹೂಡುವ, ಕ್ರೂರ ವ್ಯವಸ್ಥೆಯ ಹಿಡಿತದಿಂದ 
ಬಂಗಾಳ ಮತ್ತು ಛತ್ತೀಸ್‌ಗಢ ಪ್ರಾಂತ್ಯದ ಬುಡಕಟ್ಟು ವೈವಿಧ್ಯವನ್ನು ನಿರೀಕ್ಷಿಸುವುದು ಸಾಮಾನ್ಯ ಓದುಗರಿಗೆ ಹೊರಬರಲು ನಿರಂತರವಾಗಿ ಪ್ರಯತ್ನಿಸುವ ಹೆಣ್ಣಿನ 
ಮತ್ತು ಆದಿವಾಸಿ ಜನಾಂಗಗಳ ಹೋರಾಟಗಳಿಗೆ ಸಹಜವೇ ಸರಿ. ಆದರೆ ಅವರ ಬಹುತೇಕ ಎಲ್ಲ ಅಗಾಧ ಶಕ್ತಿಯ ಅನಾವರಣ ಕೂಡ ಆಗಿದೆ. ಹೀಗಾಗಿ 
ಮೀಸಲಿಟ್ಟವರು. ಬುಡಕಟ್ಟು ಸಮುದಾಯಗಳ ನಡುವೆ ಕೃತಿಗಳನ್ನು ಆವರಿಸಿರುವುದು ಒಂದೇ ಮುಖ್ಯ ವಸ್ತು; ಇದು ಹೆಣ್ಣಿನ ಬಿಡುಗಡೆಯ ನೆಲೆಯನ್ನು 
ನಿಂತು ಕ್ರಿಯಾಶೀಲವಾಗಿ ತೊಡಗಿಕೊಂಡು ಶೋಷಣೆಯ ವಿರುದ್ಧದ ಹೋರಾಟ. ಇದೇ ಪ್ರಧಾನ ಸೂಚಿಸುವಲ್ಲಿ, ಬದುಕನ್ನು ಕಟ್ಟಿಕೊಳ್ಳುವ ಬಹುಮುಖ 
ಅಲ್ಲೊಂದು ಚಳುವಳಿಯನ್ನು ಅರ್ಥಪೂರ್ಣವಾಗಿ ಕಟ್ಟಿ ಧಾರೆ. ಬುಡಕಟ್ಟುಗಳ ಶೋಷಣೆ, ಮಹಿಳೆಯರ ಸಾಧ್ಯತೆಗಳನ್ನು ಗುರುತಿಸುವಲ್ಲಿ , ಅವಳ ಮಾನಸಿಕ 
ಬೆಳೆಸಿದವರು. ಸಿರಿವಂತರ , ಉಚ್ಚ ಕುಲದವರ , ಶೋಷಣೆ, ಕೆಳಜಾತಿ, ವರ್ಗಗಳವರ ಶೋಷಣೆ ಹಾಗೂ ದೈಹಿಕ ಶಕ್ತಿಯ ವಿಸ್ತಾರತೆಯನ್ನು ಜಗತ್ತಿನ 
ಭೂಮಾಲೀಕರ, ಬಡ್ಡಿ ವ್ಯಾಪಾರಿಗಳ ಮತ್ತು ಎಂಬ ವಿವಿಧ ಪದರಗಳನ್ನು ಬೇಕಾದರೆ ಬಿಡಿಸಿ ಮುಂದಿಡುವಲ್ಲಿ ಯಶಸ್ವಿಯಾಗಿದೆ. ಆದ್ದರಿಂದ 
ಪ್ರಾಂತೀಯ ಸರಕಾರಿ ಅಧಿಕಾರಿಗಳ ಅಮಾನವೀಯ ನೋಡಬಹುದಷ್ಟೆ . ಆಕೆಯ ಸಾಹಿತ್ಯಕ್ಕೆ ಇರುವುದೂ ಮಹಾಶ್ವೇತಾದೇವಿಯವರ ಕಥೆಗಳು ಸಮಕಾಲೀನ 
ವರ್ತನೆ ಮತ್ತು ದಬ್ಬಾಳಿಕೆಗೆ ಪದೇ ಪದೇ ದಲಿತ ಒಂದೇ ಒಂದು ನಿಶ್ಚಿತಗುರಿ. ಶೋಷಣೆ ದಮನ, ಹೆಣ್ಣಿನ ಸ್ಥಿತಿಗತಿಗಳನ್ನು ಕುರಿತಂತೆ ಚರ್ಚಿಸುವ 
ಹಾಗೂ ಬುಡಕಟ್ಟು ಸಮುದಾಯಗಳು ತುತ್ತಾಗುತ್ತಿರು ಅನ್ಯಾಯ, ಅಸಮಾನತೆಗಳು ಕೊನೆಗಾಣ ಬೇಕು ಸಂದರ್ಭದಲ್ಲಿ ಹೆಚ್ಚು ಮಹತ್ವಪೂರ್ಣ ಕಥೆಗಳಾಗಿ 
ವುದನ್ನು ನಿಲ್ಲಿಸುವ ಸಲುವಾಗಿ ಅವಿರತವಾಗಿ ಎಂಬುದು. ಇದಕ್ಕಾಗಿಯೇ ಒತ್ತಾಯ ; ಕಂಡುಬರುತ್ತವೆ. ಅದರಲ್ಲೂ ಹೆಣ್ಣಿನ ಜೈವಿಕ ಶಕ್ತಿಯನ್ನು 
ದುಡಿದವರು. ಇವರ ಬದುಕಿನಂತೆ ಬರಹವೂ ಕೂಡ ಹೋರಾಟಗಳು ; ಇದೊಂದೇ ಆಕೆಗಿರುವ ಮುನ್ನೆಲೆಗೆ ತರುವಲ್ಲಿ, ಅದರ ಅಗಾಧತೆಯನ್ನು 
ಸಹಜವಾಗಿಯೇ ಶೋಷಿತರ ಪರವಾಗಿ ಧ್ವನಿ ಮಹತ್ವಾಕಾಂಕ್ಷೆ. ಜೀವಮಾನವಿಡೀ ಇದೊಂದನ್ನೇ ಪರಿಚಯಿಸುವಲ್ಲಿ, ಹೆಣ್ಣಿನ ಈ ಶಕ್ತಿ , ಸಾಧ್ಯತೆಗಳ 
ಎತ್ತುತ್ತದೆ. ಇವರು ತಮ್ಮ ಬರಹಗಳಲ್ಲಿ ಜಮೀನ್ದಾರಿ ಧ್ಯಾನಿಸುತ್ತಾ ಕರ್ತವ್ಯದಲ್ಲಿ ಲೀನವಾಗಿದ್ದುಬಿಟ್ಟಿದ್ದಾರೆ”. ಎದುರು ಎಂತಹವರೇ ಆದರೂ ಶರಣಾಗಿ 
ಪದ್ಧತಿಯ ಕ್ರೌರ್ಯ, ಬುಡಕಟ್ಟು ಜನರ ಸಮಸ್ಯೆಗಳು, ( ಮಹಾಶ್ವೇತಾದೇವಿಯವರ ಕಥಾ ಸಾಹಿತ್ಯ ಭಾಗ ಬಿಡಬೇಕಾದ ಸನ್ನಿವೇಶಗಳನ್ನು ಗುರುತಿಸುವಲ್ಲಿ ಇವರ 

ಕಥೆಗಳು ಮಹತ್ವದ ಕಾರ್ಯ ನಿರ್ವಹಿಸುತ್ತವೆ. ಬೇರೆ 
ಬೇರೆ ಸಮುದಾಯಗಳಲ್ಲಿ ಹೆಣ್ಣಿನ ಶೋಷಣೆ ಸ್ವರೂಪ 
ಭಿನ್ನವಾದರೂ ಎಲ್ಲ ಸಂದರ್ಭದಲ್ಲಿ ದೈಹಿಕವಾಗಿ 
ವ್ಯವಸ್ಥೆಯ ಆಕ್ರಮಣಕ್ಕೆ ಒಳಗಾಗುತ್ತಿರುವವಳು ಹೆಣ್ಣೆ . 
ಆದರೆ ಅವುಗಳನ್ನು ಮೀರಿ ನಿಲ್ಲುವ ಸಾಮರ್ಥ್ಯ 
ಹೆಣ್ಣಿನಲ್ಲಿಯೇ ಅಂತರ್ಗತವಾಗಿದೆ ಎಂಬುದನ್ನು 
ಮಹಾಶ್ವೇತಾದೇವಿಯವರ ಕತೆಗಳು ಸಮರ್ಥವಾಗಿ 
ಹಿಡಿದಿಡುತ್ತವೆ. 

ಹೆಣ್ಣಿನ ಜೈವಿಕ ಅಂಶಗಳನ್ನು ಕುರಿತಂತೆ 
ರಚನೆಯಾಗಿರುವ ಮಹಾಶ್ವೇತಾದೇವಿ ಅವರ 
ಕಥೆಗಳಲ್ಲಿ ಎರಡು ಪ್ರಧಾನ ಆಶಯಗಳನ್ನು 
ಗುರುತಿಸಬಹುದು. ಮೊದಲನೆಯದು, ಹೆಣ್ಣಿನ 
ಶೋಷಣೆಯ ಭಿನ್ನ ಭಿನ್ನ ನೆಲೆಗಳನ್ನು ವಾಸ್ತವವಾದ 
ಚಿತ್ರಣದೊಂದಿಗೆ ಕಟ್ಟಿಕೊಡುವುದು. ಇವು ವ್ಯವಸ್ಥೆಯ 


ಹೊಸತು೫೮ 


- ಆಗಸ್ಟ್ ೨೦೧೮ 


MAN 


ಕ್ರೌರ್ಯ, ಜಮೀನ್ದಾರಿ ಪದ್ಧತಿ, ಅಧಿಕಾರಶಾಹಿ , 

ಸಾಧ್ಯ ? ಎನ್ನುವ ಪ್ರಶ್ನೆ ಗಂಡಿನ ಅಸಹಾಯಕತೆಯ 
ಲಾಭಕೋರತನಗಳು ಹೇಗೆ ಹೆಣ್ಣು ಹಾಗೂ ಅವಳ 

ಸಂಕೇತ. ಹೆಣ್ಣಿನ ಮೇಲೆನಡೆಯುತ್ತಿರುವ ಅತ್ಯಾಚಾರ 
ದೇಹವನ್ನು ಸರಕಾಗಿಸಿಕೊಂಡು ತಮ್ಮ ಮನಸೋ 

ಎನ್ನುವುದನ್ನು ಧ್ವನಿಸುತ್ತದೆ. ಇದು ಇಡೀ ಪುರುಷ 
ಇಚ್ಛೆ ಬಳಸಿಕೊಳ್ಳುತ್ತಿವೆ ಎನ್ನುವುದನ್ನು 

ಪ್ರಧಾನ ವ್ಯವಸ್ಥೆಗೆ ಎಸೆಯುತ್ತಿರುವ ಸವಾಲು ಕೂಡ 
ಕುರಿತಾದವುಗಳು. ದೌಲೊತಿ, ಸ್ತನದಾಯಿನಿ, ಮಕರ್‌ 

ಆಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರಿಸುವ ಸಾಮರ್ಥ್ಯ 
ಸವರ್‌ ಮುಂತಾದ ಕತೆಗಳು ಈ ಗುಂಪಿಗೆ ಸೇರುತ್ತವೆ . 

ಪ್ರಭುತ್ವಕ್ಕಿಲ್ಲ. ಅಲ್ಲೆಲ್ಲಾ ಮೌನವೇ ಉತ್ತರವಾಗುತ್ತದೆ. 
ಎರಡನೆಯದು, ಎಲ್ಲಾ ಬಗೆಯ ಶೋಷಣೆಯ 

ಅಂತಿಮವಾಗಿ “ನಿಶ್ಯಸ್ತ ಎದುರಾಳಿಯ ಮುಂದೆ 
ನಡುವೆಯೂ ತನ್ನ ಅಂತಃಶಕ್ತಿಯಿಂದ ಮೇಲೇಳುವ 

ನಿಲ್ಲಲು ಸಾಧ್ಯವಾಗದೆ ಸೇನಾನಾಯಕ ತತ್ತರಿಸಿ 
ಹೆಣ್ಣಿನ ಚೈತನ್ಯವನ್ನು ಕುರಿತಾದದ್ದು. ಇಲ್ಲಿ ಹೆಣ್ಣಿನ 

ನಡುಗಿದ ” ಎನ್ನುವ ಲೇಖಕಿಯ ಮಾತುಗಳು ಹೆಣ್ಣಿನ 
ಅಂತಃಶಕ್ತಿ ಎನ್ನುವುದು ಹೆಣ್ಣು ಸ್ವತಂತ್ರವಾಗಿ, ತನ್ನ 

ಶಕ್ತಿಯನ್ನು ಸಮರ್ಥವಾಗಿ ಹಿಡಿದಿಡುತ್ತವೆ. ಈ 
ಸ್ವಸಾಮರ್ಥ್ಯದಿಂದಲೇ , ಯಾರ ಸಹಾಯ 

ಕತೆಯಲ್ಲಿ ಬರುವ ಪ್ರತಿ ಸಾಲುಗಳೂ ಕೂಡ ಹೆಣ್ಣು 
ಸಹಕಾರಗಳ ಹಂಗೂ ಇಲ್ಲದೆ ವ್ಯವಸ್ಥೆಯನ್ನು 

ಮತು ವ್ಯವಸ್ಥೆಯ ನಡುವೆ ನಿರಂತರವಾಗಿ 
ಎದುರುಗೊಳ್ಳುವ ಬಗೆಯನ್ನು ಕುರಿತಾದದ್ದು. ರಟ್ಟುಗಟ್ಟಿದ್ದವು. ಆ ಎರಡು ಮೊಲೆಗಳು ಎರಡು ನಡೆಯುತ್ತಿರುವ ಸಂವಾದದ ಪ್ರತಿಧ್ವನಿಗಳೇ ಆಗಿವೆ. 
ದೋಪ್ಲಿ, ಬೇಟೆ, ರುಡಾಲಿ ಕಥೆಗಳು ಇದಕ್ಕೆ ಸಮರ್ಥ ವ್ರಣಗಳು.” ಇದು ಅವಳ ದೇಹದ ಮೇಲೆ ನಡೆದ ಇಲ್ಲಿ ದೋಷ್ಠಿ, ಸೇನಾಧಿಕಾರಿ ಮತ್ತು ಇತರೆ ಪೊಲೀಸ್ 
ಉದಾಹರಣೆಗಳಾಗಿವೆ. ಆದರೆ ಇಲ್ಲಿ ಅತ್ಯಂತ ಅಮಾನವೀಯ, ಅಸಹನೀಯ ಹಲ್ಲೆಯನ್ನು ಅಧಿಕಾರಿಗಳು ಕೇವಲ ಪಾತ್ರಗಳಷ್ಟೇ ಆಗಿರದೆ ಇಡೀ 
ಗಮನಿಸಬೇಕಾದ ಅಂಶ ಈ ವಿಂಗಡಣೆ ಅಧ್ಯಯನದ ಧ್ವನಿಸುತ್ತದೆ. ಆದರೆ ಕಥಾನಾಯಕಿ ಇದರಿಂದ ವ್ಯವಸ್ಥೆಯ ಸಾಂಕೇತಿಕ ಪ್ರತಿಮೆಗಳಾಗಿ ನಿಲ್ಲುತ್ತಾರೆ . 
ಅನುಕೂಲಕ್ಕೇ ಹೊರತು ಅದೇ ಅಂತಿಮವಲ್ಲ. ಈ ವಿಚಲಿತಳಾಗುವುದಿಲ್ಲ. ಆ ದೇಹದ ಮೂಲಕವೇ ತಕ್ಕ ಇವರ ಮತ್ತೊಂದು ಕತೆ ಸ್ತನದಾಯಿನಿ ತನ್ನ 
ಎಲ್ಲ ಕಥೆಗಳೂ ಮೇಲಿನ ಎರಡು ಆಶಯಗಳನ್ನೂ ಉತ್ತರ ಕೊಡುತ್ತಾಳೆ. “ ಬ್ರೌಪದಿ ಮತ್ತಷ್ಟು ಕುಟುಂಬ ನಿರ್ವಹಣೆಗಾಗಿ ತನ್ನ ದೇಹವನ್ನೇ 
ಒಳಗೊಂಡಂತೆ ಅದರಾಚೆಗಿನ ಹತ್ತು ಹಲವು ಸೇನಾಧಿಕಾರಿಯ ಹತ್ತಿರ ಬಂದಳು. ಎರಡು ಸಾಧನವನ್ನಾಗಿಸಿಕೊಳ್ಳುವ ಯಶೋಧೆಯ ಬದುಕನ್ನು 
ಅಂಶಗಳ ಕಡೆಗೆ ಬೆಳಕು ಚೆಲ್ಲುತ್ತವೆ ಎನ್ನುವುದನ್ನು ಕೈಗಳನ್ನೂ ಒಿಗಳ ಮೇಲೆ ಊರಿ ನಿಂತಳು. ಕುರಿತಾದದ್ದು . ತನ್ನ ಕುಟುಂಬ ನಿರ್ವಹಣೆಯ 
ಯಾವುದೇ ಕಾರಣಕ್ಕೂ ಅಲ್ಲಗಳೆಯುವಂತಿಲ್ಲ ಎಂಬ ದೊಡ್ಡದಾಗಿ ನಗುತ್ತಾ, “ ದೋ ಮೆಝನ್‌ಳನ್ನು ಆಧಾರ ಸ್ತಂಭವಾಗಿದ್ದ ಕಂಗಾಲಿ ಚರಣ ಕಾಲು 
ಅರಿವೂ ಕೂಡ ಇದೆ. 

ಇದಕ್ಕಲ್ಲವೇ ಹುಡುಕಿದ್ದು ? ಸರಿಯಾಗಿ ಮಾಡೋ ಕಳೆದುಕೊಂಡ ನಂತರ ಅದರ ಜವಾಬ್ದಾರಿಯನ್ನು 
ಮಹಾಶ್ವೇತಾದೇವಿಯವರ ದೋಹ್ಲಿ ಮತ್ತು ಅಂತ ಅವರಿಗೆಲ್ಲಾ ಹೇಳಿದೆಯಲ್ಲಾ, ಹೇಗೆ ಹೊತ್ತ ಯಶೋಧ ಮಾಲೀಕನ ಮನೆಯ ಮಕ್ಕಳಿಗೆ 
ಸ್ತನದಾಯಿನಿ ಒಂದೇ ಆಶಯವನ್ನು ಒಳಗೊಂಡಿರುವ ಮಾಡಿದ್ದಾರೆ ಅಂತ ನೋಡಲ್ಲವೇನು? ” ಎಂದು ಹಾಲುಣಿಸುವ ಕೆಲಸವನ್ನು ವಹಿಸಿಕೊಳ್ಳುತ್ತಾಳೆ . 
ಎರಡು ಭಿನ್ನ ಮಾರ್ಗಗಳಿಂದ ಗುರಿಯ ಕಡೆಗೆ ಸವಾಲೆಸೆದಳು. ಇದು ಯಾವ ಶೋಷಕನೂ ಕೂಡ ಅದಕ್ಕಾಗಿ ನಿರಂತರವಾಗಿ ಬಸಿರು, ಬಾಣಂತನದ 
ಸಾಗುವ ಕತೆಗಳಾಗಿವೆ. ಈ ಎರಡೂ ಕತೆಗಳು ಹೆಣ್ಣಿನ ನಿರೀಕ್ಷಿಸದ, ಕಲ್ಪಿಸಿಕೊಳ್ಳಲೂ ಕೂಡ ಸಾಧ್ಯವಾಗದ ಹೊರೆ ಅವಳ ಮೇಲೆ ಬೀಳುತ್ತದೆ. ಆದರೆ ದೊಡ್ಡ 
ಜೈವಿಕತೆಯ ಪ್ರಾಧಾನ್ಯತೆಯನ್ನು ಅವಳ ದೇಹ ಸನ್ನಿವೇಶ, ಎಷ್ಟೆಲ್ಲಾ ಪೌರುಷದಿಂದ ಮೆರೆಯುವ ಮೊಲೆಗಳೆರಡರ ನಡುವೆ ನಿರಂತರ ಸುಖ ಉಂಡ 
ಸರ್ವಸ್ವದ ನೆಲೆಗಟ್ಟಿನಲ್ಲಿ ಹಿಡಿದಿಡಲು ಪ್ರಯತ್ನಿಸುತ್ತವೆ. ಸೇನಾಧಿಕಾರಿ ಈ ಸನ್ನಿವೇಶದಿಂದ ಕಂಗಾಲಿಯಾಗಲೀ , ಅದೇ ದೊಡ್ಡ ಮೊಲೆಗಳ ಹಾಲು 
ಇವರ ಪ್ರಸಿದ್ದ ಕತೆಯಾದ ದೋಫಿ ಶೋಷಣೆಯ ವಿಚಲಿತನಾಗುತ್ತಾನೆ. ಅವಳಿಗೆ ಬಟ್ಟೆ ತೊಡಿಸಲು ಕುಡಿದು ದಷ್ಟಪುಷ್ಟವಾಗಿ ಬೆಳೆದ ಹಲ್ಲರ್ ಬಾಬುವಿನ 
ಅಂತಿಮ ಅಸ್ತವಾದ ಅತ್ಯಾಚಾರಕ್ಕೆ ಒಳಗಾದ ಆದೇಶಿಸುವ ಇವನಿಗೆ ದೋ ಎಸೆಯುವ ಸವಾಲು ಮನೆಯ ಮಕ್ಕಳಾಗಲೀ ಆ ಎದೆಗಳಿಗೆ ರೋಗ 
ನಂತರವೂ ತನ್ನ ದೇಹದ ಬಗೆಗೆ ಬೇಸರಗೊಳ್ಳದೆ “ ಏನು ಮಾಡ್ತಿಯೋ ಬಟ್ಟೆ ತೊಗೊಂಡು ? ನನ್ನನ್ನು ಬಂದಾಗ ಬಂದು ನೋಡುವುದಿಲ್ಲ . ಎಷ್ಟೋ ಮಕ್ಕಳಿಗೆ 
ಅದರ ಮೂಲಕವೇ ಶೋಷಿತರನ್ನು ಎದುರಿಸಲು ಬೆತ್ತಲೆ ಮಾಡಬಹುದು. ಮತ್ತೆ ಬಟ್ಟೆ ತೊಡಿಸು ಹಾಲುಣಿಸಿದ ಯಶೋಧ ಅನಾಥೆಯಾಗಿ 
ಮುಂದಾಗುವ ಹೆಣ್ಣಿನ ದಿಟ್ಟತನವನ್ನು ಕುರಿತದ್ದಾಗಿದೆ. ನೋಡೋಣ. ನೀನೂ ಒಬ್ಬ ಗಂಡಸೇನೋ ” ಎಂದು ಸಾವನ್ನಪ್ಪುತ್ತಾಳೆ. ಈ ಕತೆ ಹೆಣ್ಣಿನ ಜೈವಿಕತೆಯ 
ತನ್ನ ಸಮುದಾಯದ ಮೇಲೆ ನಡೆಯುತ್ತಿರುವ ಸವಾಲು ಹಾಕುತ್ತಾಳೆ. ಇದು ಇದುವರೆವಿಗೂ ಯಾವ ಬಹುಮುಖ ಸಾಧ್ಯತೆಗಳ ಜೊತೆಗೆ ವ್ಯವಸ್ಥೆ ಅದನ್ನು 
ನಿರಂತರ ಶೋಷಣೆಯ ವಿರುದ್ದ ಹೋರಾಟಕ್ಕಿಳಿದ ವ್ಯವಸ್ಥೆ ಹೆಣ್ಣನ್ನು ದೇಹಮೂಲವಾಗಿ ಹೇಗೆ ತನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳುತ್ತಿದೆ 
ದೋಪಿಕಡೆಗೊಮ್ಮೆ ಪೊಲೀಸರ ಕೈವಶವಾಗುತ್ತಾಳೆ. ನೋಡುತ್ತಿದೆಯೋ , ಅತ್ಯಾಚಾರದ ಮೂಲಕ ಹೆಣ್ಣಿನ ಎನ್ನುವುದರ ಕಡೆಗೆ ಗಮನಸೆಳೆಯುತ್ತದೆ. ಅವಳ ಶಕ್ತಿ, 
ಈ ಸಂದರ್ಭದಲ್ಲಿ ಅವಳನ್ನು ಅತ್ಯಂತ ವ್ಯಕ್ತಿತ್ವವನ್ನು ಅಳಿಸಿಹಾಕಿ ಬಿಡಬಹುದೆಂದು ಸಾಮರ್ಥ್ಯ, ತಾಯ್ತನದ ಮಹತ್ವವನ್ನು 
ಅಮಾನವೀಯವಾಗಿ ನಡೆಸಿಕೊಳ್ಳಲಾಗುತ್ತದೆ. ಇದಕ್ಕೆ ಅಟ್ಟಹಾಸದಿಂದ ಮೆರೆಯುತ್ತಿದೆಯೋ ಅದಕ್ಕೆ ನೀಡಿದ ಹೊಗಳುವುದರ ಮೂಲಕ ಹೇಗೆ ಅವಳನ್ನು 
ಹೆದರದೆ ದಿಟ್ಟತನದಿಂದ ಪ್ರಭುತ್ವಕ್ಕೆ ಎದುರಾಗುವ ಸವಾಲಾಗಿದೆ. ಮುಂದುವರಿದು “ ನಾನು ಒಲಿಸಿಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ ಎನ್ನುವುದನ್ನು 
ದೋಪಿ ಹೆಣ್ಣಿನ ಧೀಮಂತ ಅಂತಃಶಕ್ತಿಯ ದ್ಯೋತಕ ನಾಚಿಕೆಪಟ್ಟುಕೊಳ್ಳಬೇಕಾದ ಯೋಗ್ಯತೆಯುಳ್ಳ ಒಬ್ಬ ಕತೆ ವ್ಯಂಗ್ಯವಾಗಿ ಹಿಡಿದಿಡುತ್ತದೆ. ಒಟ್ಟಾರೆ, 
ವಾಗಿದ್ದಾಳೆ. ಇದು ದೋ ಮತ್ತು ಸೇನಾಧಿಕಾರಿಯ ಗಂಡಸೂ ಇಲ್ಲಿಲ್ಲ. ನನಗೆ ಹೇಗೆ ಬಟ್ಟೆ ಮಹಾಶ್ವೇತಾದೇವಿಯವರು ತಮ್ಮ ಕತೆಗಳ ಮೂಲಕ 
ನಡುವೆ ನಡೆಯುವ ಸಂಭಾಷಣೆಯ ಭಾಗದಲ್ಲಿ ತೊಡಿಸುವಿರೋ ನೋಡೇ ಬಿಡ್ತೀನಿ. ನೀವಿನ್ನೇನು ಹೆಣ್ಣಿನ ಜೈವಿಕತೆ ಮತ್ತು ತಾಯ್ತನದ ಮೂಲಕ ಅವಳ 
ವ್ಯಕ್ತವಾಗುತ್ತದೆ. ದೋಪಿ ಮತ್ತು ಸೇನಾಧಿಕಾರಿಯ ತಾನೇ ಮಾಡಲು ಸಾಧ್ಯ ? ಬನ್ನೋ , ಹಿಡೀರೋ ನನ್ನ ” ವ್ಯಕ್ತಿತ್ವದ ಮತ್ತೊಂದು ಮುಖವನ್ನು 
ನಡುವೆ ನಡೆಯುವ ಸಂಭಾಷಣೆಯ ಭಾಗವನ್ನು ಎನ್ನುವ ಸವಾಲು ಇನ್ನೂ ಒಂದು ಹೆಜ್ಜೆ ಮುಂದೆ ಅನಾವರಣಗೊಳಿಸಿದ್ದಾರೆ. 
ಮಹಾಶ್ವೇತಾದೇವಿಯವರು ಹಿಡಿದಿಟ್ಟಿರುವ ಬಗೆ ಹೋಗಿ ಯಾವುದನ್ನು ಗಂಡಿನ ಶಕ್ತಿ, 
ವಿಶಿಷ್ಟವಾದದ್ದು, “ ಬ್ರೌಪದಿ ಅವನೆದುರೇ ಬಂದು ಸಾಮರ್ಥ್ಯವೆಂದು ಬಿಂಬಿಸಿ ಮೆರೆಸಲಾಗುತ್ತಿದೆಯೋ 

ಡಾ || ಸುಧಾ ಬಿ . ಎಸ್ . 
ನಿಂತಳು ಬಟ್ಟ ಬೆತ್ತಲೆಯಾಗಿ ಅವಳ ತೊಡೆ, ಅವುಗಳ ಮಿತಿ ಮತ್ತು ಗಂಡಿನ ಅಸಹಾಯಕತೆಯನ್ನು 

ಕನ್ನಡ ಸಹಾಯಕ ಪ್ರಾಧ್ಯಾಪಕರು 

ಸರ್. ಎಂ . ವಿ . ಸರ್ಕಾರಿ ಕಲಾ ಮತ್ತು ವಾಣಿಜ್ಯ ಕಾಲೇಜು 
ಗುಪ್ತಾಂಗದ ಕೂದಲುಗಳು ಒಣಗಿದ ರಕ್ತದಿಂದ ಈ ಮಾತುಗಳು ಧ್ವನಿಸುತ್ತವೆ. ನೀವಿನ್ನೇನು ಮಾಡಲು 

ಭದ್ರಾವತಿ - ೫೭೭ ೩೦೧, ಶಿವಮೊಗ್ಗ ಜಿಲ್ಲೆ 


ಆಗಸ್ಟ್ ೨೦೧೮ 


ಹೊಸತು೫೯ 


ಕಾವ್ಯಲೋಕ 


ನೇತರ ಮೂಡಲಿದ್ದಾರೆ 


ಹಳ್ಳಿಯ ಸಂದುಗೊಂದುಗಳಲ್ಲಿ 
ಊರಾಚೆಯ ಪಂಚಮರ ಕೇರಿಗಳಲ್ಲಿ 
ಬೆವರಲ್ಲಿ ಮೈ ಮೂಳೆಗಳ ಒಟ್ಟು ನಾದಿ 
ತಿರಿದುಂಬ ಅಲೆಮಾರಿಗಳ ಗುಡಾರುಗಳಲ್ಲಿ 
ಬರಸಿಡಿಲಿನಂತೆ ಹಬ್ಬಿತ್ತು ಸುದ್ದಿಯೊಂದು 
ಇನ್ನೇನು ನೇಸರು ಮೂಡಲಿದ್ದಾನೆ ಎಂದು 


ಮೂಡಲಿರುವ ನೇಸರ ನನಗೆ ತನಗೆಂದು ಕೂಗಾಡ 
ಹತ್ತಿದರು 
ಇಷ್ಟು ದಿನಗಳ ಕತ್ತಲೆ ಸಾಕು 
ಮೂಡಲಿರುವ ನೇಸರನ ನಾವೆಲ್ಲ 
ಹಂಚಿಕೊಳ್ಳೋಣ 
ಎಂದು ಹಿರಿಯರಲ್ಲಿ ಕೆಲವರು ನುಡಿದರು 
ಅದೇ ಸರಿ ಎಂದು ಎಲ್ಲರೂ ಸಾಲಾಗಿ ಕುಳಿತರು 


ಹೊಗೆ ತುಂಬಿದ ಅಡುಗೆ ಮನೆಯಿಂದ 
ಕಣ್ಣೂರೆಸಿಕೊಳ್ಳುತ್ತ ಮನೆಯವಳು ಧಾವಿಸಿದಳು 
ಮೊಲೆ ಚೀಪುತ್ತಿದ್ದ ಕಂದನ ತಳ್ಳಿ ತಾಯಿ 
ಧಾವಿಸಿದಳು 
ಬಿಟ್ಟಿ ಕೆಲಸದ ಹೊರೆ ಚೆಲ್ಲಿ ಜೀತಣ್ಣ ಧಾವಿಸಿದ 
ತಟ್ಟೆ ಹಿಡಿದು ಜೊಲ್ಲು ಸುರಿಸುತ್ತ 
ಗುಡಿಗುಂಡಾರಗಳ ಹೊರಗೆ ಆಸ್ತಿಕರ 
ಕಾಲು ಧೂಳಿಯ ಕುಡಿಯುತ್ತ ಕುಳಿತ 
ತಿರುಕ ಧಾವಿಸಿದ 
ವಂಚನೆಗೆ ಬಲಿಯಾಗಿ ಬೀದಿ ಪಾಲಾದ 
ಮಾನ ಕಳೆದುಕೊಂಡ ಮಾನಿನೀ ಧಾವಿಸಿದಳು 
ಯಾರೋ ತಂದ ಸುದ್ದಿಗೆ ನವಿರೇರಿ ಧಾವಿಸಿದರು 
ನೇಸರ ಮೂಡಲಿದ್ದಾನೆ ಎಂದು ತಿಳಿದು 
ಧಾವಿಸಿದರು 


ಹೊತ್ತು ಕಳೆಯಿತು, ದಿನಗಳು ಉರುಳಿದವು 
ನೇಸರನ ಕಾಣುವ, ನೇಸರನ ಮೊಗೆದುಕೊಳ್ಳುವ 
ಕಣ್ಣಲ್ಲಿ , ತಲೆಯಲ್ಲಿ, ಎದೆಯಲ್ಲಿ ಆಸೆ ಹೊತ್ತ 
ಸಾಲಾಗಿ ಕುಳಿತ ಜನ ಕಾಯುತ್ತಲೇ ಇದ್ದರು 
ಕಾಯುತ್ತ ಕಾಯುತ್ತ ಕಣ್ಣೆದುರು ಕವಿದ 
ಮಂಜಿನಲ್ಲಿ 
ಮಿಂಚಿದ ಕಿಡಿಗಳೇ ನೇಸರನೆಂದು ಬಗೆದು 
ಹಿಗ್ಗಿದರು 
ಮರುಕ್ಷಣ ಅದು ಭ್ರಮೆ ಎಂದು ಅರಿತುಕೊಂಡರು 


ಭಾಲಚಂದ್ರಜಯಶೆಟ್ಟಿ ನಮ್ಮಮನೆ,ಜಯನಗರ,ಸೇಡಂರಸ್ತೆ,ಕಲಬುರಗಿ-೫೮೫೧೦೫ 


ಎಷ್ಟೇ ಹೊತ್ತಾದರೂ , ದಿನ ಕಳೆದರೂ 
ನೇಸರು ಮೂಡಲೇ ಇಲ್ಲ.... 
ಪಂಚಮರ, ಅಲೆಮಾರಿಗಳ 
ಹಸಿದವರ , ಬದುಕು ಬಯಸಿದವರ 
ನೇಸರು ಮೂಡಲೇ ಇಲ್ಲ... 


ಮುಂದೊಂದು ದಿನ 
ಸುದ್ದಿ ತಂದರು ಯಾರೋ 
ನೇಸರು ಮೂಡಿದ್ದಾನೆ ಕಾಲಕ್ಕೆ ಸರಿಯಾಗಿ 
ನಡುವೆ ಯಾರೋ ಅಪಹರಿಸಿದ್ದಾರೆ ಅವನನ್ನು 
ಮಹಲುಗಳಲ್ಲಿ , ಪಂಚತಾರಾ ಹೋಟೆಲುಗಳಲ್ಲಿ 
ಕುರ್ಸಿಯ ಕೆಳಗೆ , ಲಂಚ ಮಂಚಗಳಲ್ಲಿ 
ವೋಟು ನೋಟುಗಳ ಕಂತೆಗಳಲ್ಲಿ 
ಬಚ್ಚಿಟ್ಟುಕೊಂಡಿದ್ದಾರೆ ನೇಸರನ 
ಜೊಲ್ಲು ಸುರಿಸುತ್ತ ಸಾಲಾಗಿ ಕುಳಿತ ಜನ 
ಕಾಯುತ್ತಲೇ ಇದ್ದಾರೆ ನೇಸರನ 
ಜನನಾಯಕರು ಬಿಗಿಯುತಿದ್ದಾರೆ ವ್ಯಾಖ್ಯಾನ 
ನೇಸರ ಮೂಡಲಿದ್ದಾನೆ ತಾಳಿ ನೀವೆಲ್ಲ ಜನ 
ಮೂಡದಿದ್ದರೆ ಹಿಡಿದು ತರುವೆವು ನಾವು 
ಆ ಚಿಂತೆ ನಮಗಿರಲಿ, ನಿಶ್ಚಿಂತರಾಗಿ ನೀವು. 


ಲಿನಕy 


( ಪ್ರೇರಣೆ : ಒಂದು ಮರಾಠಿ ಕವಿತೆ) 


ಹೊಸತು೬೦ 


- ಆಗಸ್ಟ್ ೨೦೧೮ 


ಸವಾಲೆಂದರೆ ಯಾವುದು ? 


ಇರುತಿ. 


ನಾನೊಬ ನಿತಕಾಲೇಜು ಅಧ್ಯಾಪಕ , ಆ ವತಿಯಲಿ ಬಿಕ್ಕಟುಗಳು ಮತ್ತು ಪಾರ್ಲಿಮೆಂಟರಿ ಕಾರ್ಯದರ್ಶಿಯಾಗಿದ್ದರು. ಆದರೆ ಅಂಥವರ ಬವಣೆ ಇನೂ 
ಸವಾಲುಗಳು ವಿಪುಲವಾಗಿ ತುಂಬಿಬರುವಂತಹ ಸಂಭವ ಕಡಿಮೆ . ನನ್ನ ಪಾಠ ಸವಾಲಾಗಿಯೇ ಉಳಿದಿದೆ. 
ಹಿಡಿಸದಿದ್ದರೆ ತರಗತಿಯಿಂದ ಹೊರನಡೆದು ಸ್ವಸ್ಥವಾಗಿರುವ ಸ್ವಾತಂತ್ರ್ಯವು ಕೇವಲ ವೈಯ್ಯಕ್ತಿಕ ನೆಲೆಯಲ್ಲಿ ಎದುರಾಗುವ ಸವಾಲುಗಳಿಗಿಂತಲೂ 
ವಿದ್ಯಾರ್ಥಿಗಳಿಗೆ ಸದಾ ಇರುತ್ತಿದ್ದುದರಿಂದ ಅವರು ತರಗತಿಯಲ್ಲೇ ಉಳಿದು ನನಗೆ ಸಾಮುದಾಯಿಕ ಸವಾಲುಗಳು ಮುಖ್ಯ . ಅಂಥವನ್ನು ಸಾಮುದಾಯಿಕವಾಗಿಯೇ 
ಸವಾಲೆಸೆದು ಮುಜುಗರಕ್ಕೆ ಸಿಲುಕಿಸುವ ಸಾಧ್ಯತೆ ಬಹಳ ಕಡಿಮೆ ಇರುತ್ತಿತ್ತು. ಎದುರಿಸುತ್ತೇವೆ. ೧೯೭೦ರ ದಶಕದಲ್ಲಿ ನಮ್ಮ ಕಾಲೇಜನ್ನು ಸ್ವಾಧೀನಪಡಿಸಿಕೊಳ್ಳುವ 
ತರಗತಿಗಳಲ್ಲಿ ಆಗಾಗ್ಗೆ ಏನಾದರೂ ದೊಡ್ಡದೋ ಅಥವಾ ಚಿಕ್ಕದೋ ಆದ ಹುನ್ನಾರದಲ್ಲಿ ಒಂದು ಪ್ರತಿಗಾಮಿ ಪಂಥದವರು ಸ್ವಲ್ಪಮಟ್ಟಿಗೆ 
ಪ್ರಮಾಣದಲ್ಲಿ ಗುಸುಗುಸು ಆರಂಭವಾದರೆ ಅದನ್ನು ಅಡಗಿಸಲು ಸಿದ್ಧಸೂತ್ರವೊಂದು ಯಶಸ್ವಿಯಾಗಿಬಿಟ್ಟಿದ್ದರು. ಅವರನ್ನು ಮೆಟ್ಟಿ ನಿಲ್ಲುವುದು ಒಂದು ಸವಾಲಾಗಿತ್ತು. 

ಸಂತೋಷಿಸುವ ಅವಕಾಶ ನಿಮಗೆ ಅದು ವೈಯಕ್ತಿಕ ನೆಲೆಯ ಲಾಭ ಅಥವಾ ನಷದ ಪ್ರಶ್ನೆಯಾಗಿರಲಿಲ್ಲ, ಆದರೆ 
ತೆರೆದಿಟ್ಟಿದೆ, ಆ ಸ್ವಾತಂತ್ರ್ಯವನ್ನು ಚಲಾಯಿಸಬಹುದಲ್ಲಾ ” ಎಂದರಾಯಿತು. ಸಂಸ್ಥೆಯ ದೃಷ್ಟಿಯಿಂದ ಬಹಳ ಮಹತ್ವದ ವಿಷಯವಾಗಿತ್ತು. ಅದನ್ನು ಹೇಗೆ 
ಬೇಕಾದವರು ಹೊರಗೆ ಹೋಗಿ ಕಿಲಕಿಲನೆ ಸುತ್ತಣ ಆಗುಹೋಗುಗಳನ್ನು ಎದುರಿಸಿದೆವೆಂಬುದು ಗೌಣ, ಆದರೆ ಸಂಘಟಿತವಾಗಿ ಎದುರಿಸಿ 
ಸವಿಯುತ್ತಾ ತಮ್ಮ ಅನುಭವ ಪ್ರಪಂಚವನ್ನು ವಿಕಸಿಸಿಕೊಳ್ಳಲು ಮುಕ್ತವಾದ ಸಫಲವಾದುವೆಂಬುದು ಮುಖ್ಯ . ನನ್ನನ್ನು ಕಾಡಿರುವ ಮತ್ತು ಇಂದಿಗೂ ಕಾಡುವ 
ಅವಕಾಶವಿರುತ್ತಿತ್ತು. ಅಥವಾ, “ ನಿಮ್ಮ ಗಲಾಟೆಗೆ ಅಂಜದೆ ನನ್ನ ಶಂಖ ನಾನು ಸವಾಲುಗಳೆಂದರೆ ಸಮುದಾಯಕ್ಕೆ ಸಂಬಂಧಪಟ್ಟುವೇ ಆಗಿವೆ. ಸ್ವಂತದ ಜೀವನದಲ್ಲಿ 
ಊದುತ್ತೇನೆ, ನೀವೂ ಆತಂಕವಿಲ್ಲದೆ ಪರಸ್ಪರ ಮಾತನಾಡಿಕೊಳ್ಳುತ್ತಿರಿ ” ಎಂದು ಅಷ್ಟೋ ಇಷ್ಟೋ ಸವಾಲುಗಳಿದ್ದು, ಅವನ್ನೆದುರಿಸಿದ್ದರೆ ಅದು ಹೊರಗಿನವರಿಗೆ 
ಹೇಳಿ ವಿದ್ಯಾರ್ಥಿಗಳಿಂದ ಬರಬಹುದಾದ ಸವಾಲನ್ನು ಇಲ್ಲವಾಗಿಸಿಕೊಳ್ಳಬಹುದಿತ್ತು. ಅಪ್ರಸ್ತುತವೆಂಬುದು ನನ್ನ ನಂಬಿಕೆ. ಎಲ್ಲರ ಜೀವನದಲ್ಲೂ ಅಂತಹ 
- ಅಂದರೆ, ಅಧ್ಯಾಪಕನಾಗುವ ಅವಕಾಶ ದೊರೆತಾಗಲೇ ಒಂದು ರೀತಿ ಸಂಗತಿಗಳಿರುತ್ತವೆ . ಅವಕ್ಕೆ ಪತಂಜಲಿಯು ಯೋಗಸೂತ್ರದಲ್ಲಿ ಪರಿಹಾರ 
ಸವಾಲುರಹಿತವಾದ ಸುಗಮ ಮತ್ತು ಹರ್ಷದಾಯಕ ಜೀವನ ಸೂಚಿಸಿದ್ದಾನೆ: “ವಿತರ್ಕಬಾಧನೆ ಪ್ರತಿಪಕ್ಷಭಾವನಂ ” “ಅಯ್ಯೋ , ಬಿಕ್ಕಟ್ಟಿಗೆ 
ನನ್ನದಾಯಿತು. ಹೆಚ್ಚೆಂದರೆ, ಸ್ವಲ್ಪ ಪೂರ್ವತಯಾರಿ ನಡೆಸಿಕೊಂಡು ಸಿಲುಕಿಬಿಟ್ಟೆನಲ್ಲಾ ” ಎಂದು ಪರಿತಪಿಸುವ ಬದಲು, ಅದಕ್ಕೆ 
ಹೋಗಬೇಕೆಂಬ ಜವಾಬ್ದಾರಿ ಅಥವಾ ಪ್ರಜ್ಞೆಯನ್ನು ನನ್ನ ವೃತ್ತಿ ನನಗೆ . 

ಪರ್ಯಾಯವಾವುದೋ ಅದನ್ನು ಮೈಗೂಡಿಸಿಕೊಂಡರೆ, ಅಥವಾ ಅದರ ಬಗ್ಗೆ 
ನೀಡಿತು. ಆ ಪೂರ್ವ ತಯಾರಿ ಸಹ ಮುದ ನೀಡುವಂಥದೇ 

ಆಸ್ಥೆ ಹೆಚ್ಚಿಸಿಕೊಂಡರೆ, ಸ್ವಲ್ಪ ಸರಳವಾಗಿಯೇ ಸವಾಲನ್ನು 
ಆಗಿರುತ್ತಿತ್ತೇ ವಿನಾ ಹೊರೆ ಎನಿಸುತ್ತಿರಲಿಲ್ಲ . ಇಷ್ಟಾಗಿಯೂ ಏನಾದರೂ 

ಎದುರಿಸಬಹುದೆಂಬುದು ಅದರ ತಾತ್ಪರ್ಯ. ಅದನ್ನೇ ಇಂದು 
ಕಠಿಣ ಪರಿಸ್ಥಿತಿ ಉಂಟಾದರೆ ನೇರವಾಗಿ ವಿದ್ಯಾರ್ಥಿಗಳಿಗೆ ಅರಿಕೆ 

“ ಪಾಸಿಟಿವ್ ಥಿಂಕಿಂಗ್ ” ಎನ್ನುತ್ತಾರೆ. ಅದಕ್ಕೆ ಅಗತ್ಯವಾದ ಮಾನಸಿಕ 
ಮಾಡಿಕೊಳ್ಳಬಹುದಿತ್ತು: “ ಇದೇನೋ ನನಗೆ ತಿಳಿಯುತ್ತಿಲ್ಲ. ಮುಂದಿನ MI 2ಜಿ ಪ್ರವೃತ್ತಿಯನ್ನು ನಮ್ಮದಾಗಿಸಿಕೊಳ್ಳಲು ೯ಷ್ಟ ವಿಧಾನಗಳಿವೆ. ಬಾಹ್ಯ 
ತರಗತಿಯಲ್ಲಿ ಅದನ್ನು ವಿವರಿಸಿ ಹೇಳುತ್ತೇನೆ” ಎಂದು. ಆತ್ಮೀಯತೆಯನ್ನು 

ಸನ್ನಿವೇಶವು ಹದಗೆಟ್ಟಿದ್ದರೆ ಕೇವಲ “ ಪಾಸಿಟಿವ್ ಥಿಂಕಿಂಗ್ ನಿಂದ 
ಸುಲಭವಾಗಿ ಬೆಳೆಸಿಕೊಳ್ಳಬಹುದಾದ ವೃತ್ತಿಗೆ ಸೇರಿದ್ದರಿಂದ ಸವಾಲುಗಳ 

ಅದನ್ನು ಹಸನುಗೊಳಿಸಲು ಆಗದು. ಅದರಿಂದ ವಿಮುಖರಾಗಲು 
ಬಾಧೆಯು ನನ್ನನ್ನು ಅಷ್ಟಾಗಿ ತಟ್ಟಿಲ್ಲ. 

ಸಾಧ್ಯ . ಆದರೆ ಪರಿಸ್ಥಿತಿಯನ್ನು ಸರಿಪಡಿಸುವ ಕ್ರಿಯೆಗೆ ಅದು ಪೂರಕವಲ್ಲ. 
ನಾನು ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದಾಗಿನ ಒಂದು ಘಟನೆ ನನ್ನ “ತನ್ನನ್ನು ತಾನು ನಿರ್ವಹಿಸಿಕೊಳ್ಳಲು ಜಗತ್ತಿಗೆ ಅನನ್ಯ ಸಾಮರ್ಥವಿದೆ ” ಎಂಬ 
ನೆನಪಿನಲ್ಲಿ ಉಳಿದಿದೆ. ೧೯೫೦ರ ದಶಕ ಅ 

ಲೆಗೆ ಹೋಗುತ್ತಿದ್ದ ಪ್ರಮೇಯವೊಂದನ್ನು ಸ್ವೀಫನ್ ಹಾಕಿಂಗ್ ನಿಚ್ಚಳವಾಗಿ ಪ್ರತಿಪಾದಿಸುತ್ತಿದ್ದರು. 
ನಮಗೆ ಕುಡಿಯಲು ನೀರಿನ ಸೌಲಭ್ಯ ಇರುತ್ತಿರಲಿಲ್ಲ. ನೀರನ್ನು ಜೊತೆಯಲ್ಲಿ ಅದನ್ನು ವ್ಯಕ್ತಿಗಳ ಸನ್ನಿವೇಶಗಳಿಗೆ ಅನ್ವಯಿಸಿಕೊಳ್ಳಲು ಸಾಧ್ಯ. ಅಹಂಭಾವಕ್ಕೆ 
ತೆಗೆದುಕೊಂಡು ಹೋಗುವ ಪದ್ಧತಿಯೂ ಇರಲಿಲ್ಲ. ಶಾಲೆಯ ಹತ್ತಿರ ಒಂದು ಎಡೆಕೊಡದೆ ಹೇಳಬಹುದಾದರೆ ಎಷ್ಟೋ ಮಂದಿ ಸಿದ್ಧಿಸಿಕೊಂಡಿರುವ ಈ 
ಹೋಟೆಲು. ಹೊಟೇಲಿನವರು ಕೆರೆಯಿಂದ ಪೀಪಾಯಿಗಳಲ್ಲಿ ನೀರು ತುಂಬಿಕೊಂಡು ಪರಿಣಾಮವನ್ನು ನಾನೂ ತಕ್ಕಮಟ್ಟಿಗೆ ಪಡೆದುಕೊಂಡಿದ್ದೇನೆ. 
ಬರುತ್ತಿದ್ದರು, ಆದರೆ ನಾವು ಹೋಗಿ ಕೇಳಿದರೆ ಒಂದು ಲೋಟ ನೀರು ನಾವಿಂದು ಸಾಮುದಾಯಿಕವಾಗಿ ಹಲವು ಕ್ಲಿಷ್ಟ ಸಾಂಸ್ಕೃತಿಕ ಸವಾಲುಗಳನ್ನು 
ಕೊಡುತ್ತಿರಲಿಲ್ಲ. ನಾವು ನಾಲೈದು ಮಂದಿ ಹೋಗಿ ತಕರಾರು ಎತ್ತಿದೆವು. ಸ್ವೀಕರಿಸಲೇಬೇಕಾದ ಹಂತದಲ್ಲಿದ್ದೇವೆ. “ ವಿತರ್ಕಬಾಧನೇ ಪ್ರತಿಪಕ್ಷಭಾವನಂ ” 
“ಸಪ್ಪೆಯರ್‌ಗೆ ಬಿಡುವಿರುವುದಿಲ್ಲ, ಕ್ಲೀನರ್ ಕೊಡುವ ನೀರು ಕುಡಿಯುವಂತಿದ್ದರೆ ಎಂಬುದು ಅದಕ್ಕೆ ಸಾಲದೆನ್ನುವ ಹತಾಶೆ ನಮ್ಮಲ್ಲಿ ಮೂಡಿದರೂ ಆಶ್ಚರ್ಯವಿಲ್ಲ. 
ಬಂದು ಧಾರಾಳವಾಗಿ ಕುಡಿದುಕೊಂಡು ಹೋಗಿ” ಎಂದರು ಮಾಲೀಕರು. ಅದಕ್ಕೂ ಪತಂಜಲಿಯ ಉತ್ತರವಿದೆ: “ವಿತರ್ಕಾ ಹಿಂಸಾದಯಃ ಕೃತಕಾರಿಕಾ - 
ನಾವೇನೋ ವಿಜಯ ಸಾಧಿಸಿದವರಂತೆ ಹಿಗ್ಗುತ್ತಾ ಹೊರನಡೆದೆವು. ಕ್ಲೀನರ್ ಕೊಟ್ಟ ಅನುಮೋದಿತ ಲೋಭ-ಕ್ರೋಧ-ಮೋಹಪೂರ್ವಕಾ ಮೃದು - ಮಧ್ಯಾದಿ ಮಾತ್ರ 
ನೀರು ಕುಡಿದಿರಾ ? ” ಎಂದು ಕೆಲವು ಸಹಪಾಠಿಗಳು ಹಂಗಿಸಿದರು . ನಮ್ಮ ದೇಶದ ದುಃಖ - ಅಜ್ಞಾನ – ಅನಂತಫಲಾ ಇತಿ ಪ್ರತಿಪಕ್ಷ ಭಾವನಂ. ” ಅಂದರೆ, ಇಂದಿನ 
ಒಂದು ನಿರಂತರ ಸವಾಲು ನಮಗೆ ಪರಿಚಯವಾದ್ದು ಹೀಗೆ. ಕೆಲವೇ ದಿನಗಳ ಸಾಂಸ್ಕೃತಿಕ ಸವಾಲುಗಳ ಮೂಲವನ್ನು ಶೋಧಿಸಿ ಮುಂದುವರಿಯಬೇಕೆಂಬ 
ನಂತರ ಅದೇ ಹೊಟೇಲಿನಲ್ಲಿ ನಮ್ಮ ಉಪಾಧ್ಯಾಯರೊಬ್ಬರನ್ನು , ಇತರ ಸೂಚನೆ ಇಲ್ಲಿದೆ. ವಿಶ್ವವನ್ನು ಅರ್ಥೈಸುವುದನ್ನು ಸಾವಿರಾರು ರೀತಿಗಳಲ್ಲಿ 
ಉಪಾಧ್ಯಾಯರೊಡನೆ ಕೂತು ತಿಂಡಿ ತಿನ್ನಲು ಬಿಡಲಿಲ್ಲ. ಅವಮಾನಿತರಾಗಿ ಅವರು ಮಾಡಲಾಗಿದೆ, ಆದರೆ ಅದನ್ನು ಬದಲಿಸುವುದು ಹೇಗೆಂಬುದೇ ಸವಾಲು. ಯಾವ 
ಹೊರಬಂದಿದ್ದರು. ಆಗ ಮತ್ತೆ ನಾವು ನಾಲೈದು ಮಂದಿ ಅವರ ಪರವಾಗಿ ಬಿಕ್ಕಟ್ಟೂ ಯಾದೃಚ್ಛಿಕವಾಗಿ ಥಟ್ಟನೆ ಸೃಷ್ಟಿಯಾಗುವುದಿಲ್ಲ. ಆದ್ದರಿಂದ 
ಹೊಟೇಲಿನ ಮಾಲೀಕರೊಡನೆ ಜಗಳ ಮಾಡಿದ್ದೆವು. “ ಬೇರೆ ಉಪಾಧ್ಯಾಯರು ವೈಚಾರಿಕವಾಗಿ ಅದನ್ನು ವಿಶ್ಲೇಷಿಸಿಕೊಂಡು ಹೆಜ್ಜೆಯಿಡಬೇಕು. ಬುದ್ಧನ “ ಪ್ರತೀತ್ಯ 
ಒಪ್ಪಿದರೆ ಇವರು ಅವರೊಡನೆ ಕೂತು ತಿನ್ನಲಿ, ನಮ್ಮದೇನೂ ಅಡ್ಡಿಯಿಲ್ಲ ” ಎಂದು ಸಮುತ್ಪಾದ ” ಎಂಬುದು ಇದಕ್ಕೆ ಮಾರ್ಗದರ್ಶಿ ಸೂತ್ರವಾಗುತ್ತದೆ. ಎಲ್ಲ 
ಹೇಳಿ ನಮ್ಮನ್ನು ಸಾಗಹಾಕಿದರು. ಆ ಬೇರೆ ಉಪಾಧ್ಯಾಯರೆಲ್ಲಾ ಇಷ್ಟು ಕುಹಕಿಗಳೇ ಸವಾಲುಗಳನ್ನೂ ಕಾರ್ಯ - ಕಾರಣ ಭಾವದ ವಿವೇಚನೆಯಿಂದ ಪರಾಮರ್ಶಿಸ 
ಎಂಬ ಆಶ್ಚರ್ಯ ನಮಗೆ. ಹಾಗೆ ದೂರೀಕರಿಸಲ್ಪಟ್ಟಿದ್ದ ನಮ್ಮ ಉಪಾಧ್ಯಾಯ ಬೇಕೆಂಬುದು ಅದರ ಆಶಯ . ಲೋಕಾನುಭವವು ಯಾವುದೇ ಪರಿಸ್ಥಿತಿಯ 
ಶ್ರೀ , ದೊಡ್ಡತಿಮ್ಮಯ್ಯನವರು ನಂತರ ಕೋಲಾರ ಮೀಸಲು ಕ್ಷೇತ್ರದಿಂದ ಉದ್ಭವಕ್ಕೆ ಕಾರಣಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಯಾವ ಕಾರಣ 
ಲೋಕಸಭೆಗೆ ಚುನಾಯಿತರಾದರು, ನೆಹರು ಪ್ರಧಾನಿಯಾಗಿದ್ದಾಗ ಅವರು ಅಥವಾ ಕಾರಣಗಳಿಂದ ಅನಪೇಕ್ಷಿತ ಪರಿಸ್ಥಿತಿಯ ನಿರ್ಮಾಣವಾಗಿದೆಯೋ ಆ 
ಆಗಸ್ಟ್ ೨೦೧೮ 

ಹೊಸತು೬೧ 


ಕಾರಣವನ್ನು ಇಲ್ಲವಾಗಿಸುವುದು ನಮಗಿರುವ ಒಂದೇ ಹಾದಿ. ಪರಿಸ್ಥಿತಿಯು ಕೇವಲ ಸಂಖ್ಯೆಯು ಒಂದು ಮಾಪಕವೆನ್ನಬಹುದು. ನಾನು ವಿದ್ಯಾರ್ಥಿಯಾಗಿದ್ದಾಗ ಭಿಕ್ಷಾನ್ನ 
ಒಬ್ಬ ವ್ಯಕ್ತಿಯಿಂದ ಉಂಟಾಗಿರುವುದಿಲ್ಲ ಮತ್ತು ಅದು ಒಂದು ದಿನದಲ್ಲಿ ಮತ್ತು ವಾರಾನ್ನಗಳಿಂದ ಪೋಷಣೆ ಪಡೆದಿದ್ದೇನೆ. ಅದಕ್ಕೆ ಸಂಕೋಚಪಡುವುದಾಗಲಿ 
ಘಟಿಸಿರುವುದಿಲ್ಲ. ನಾವು ಸಾಮುದಾಯಿಕವಾಗಿ ಮತ್ತು ಪ್ರಜ್ಞಾಪೂರ್ವಕವಾಗಿ ಅಥವಾ ಅದನ್ನು ವೈಭವೀಕರಿಸುವುದಾಗಲಿ ಅನಗತ್ಯ . ಆದರೆ ಇಂದು ಅಂಥವರ 
ಮಧ್ಯಪ್ರವೇಶ ಮಾಡುವುದರಿಂದ ಪರ್ಯಾಯದ ನಿರ್ಮಿತಿಗೆ ಸಂಖ್ಯೆ ಕಡಿಮೆಯಾಗಿರುವುದು ಸ್ವಾಗತಾರ್ಹ ಬೆಳವಣಿಗೆ, ನನ್ನ ಔಪಚಾರಿಕ 
ಸಾಧನೆಗಳಾಗಬಲ್ಲೆವು. ಸಮುದಾಯದ ಒಂದು ಅವಿಚ್ಛಿನ್ನ ಭಾಗವಾಗಿ ನಾನು ಶಿಕ್ಷಣವೆಲ್ಲಾ ೧೯೫೦ರ ದಶಕಕ್ಕೆ ಸೇರಿದ್ದು, ಅಂದಿಗೆ ಎಸ್.ಎಸ್.ಎಲ್. ಸಿ. ಯಿಂದ 
ಸವಾಲುಗಳನ್ನೆದುರಿಸಲು ಮುಂದಾಗುವುದು ಈ ಹಾದಿಯಲ್ಲೇ . 

ಎಂ .ಎ . ವರೆಗೆ ವ್ಯಾಸಂಗ ಮಾಡಲು ನಾನು ಬಹಳ ಜಾಸ್ತಿಯೆಂದರೆ ಐದುನೂರು 
ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯಗಳ ಅಧ್ಯಾಪಕರ ಸಂಘಗಳಲ್ಲಿ ರೂಪಾಯಿ ಶಿಕ್ಷಣ ಶುಲ್ಕ ನೀಡಿರಬಹುದು, ಮುನ್ನೂರುರೂಪಾಯಿ ಪರೀಕ್ಷಾ ಶುಲ್ಕ 
ಕಾರ್ಯಕರ್ತನಾಗಿ ರಾಜ್ಯ ಮತ್ತು ಅಖಿಲ ಭಾರತ ಮಟ್ಟದಲ್ಲಿ ಎರಡು ದಶಕಗಳಿಗೂ ನೀಡಿದ್ದಿರಬಹುದು; ಆದರೆ ಶಿಷ್ಯವೇತನವಾಗಿ ಸುಮಾರು ಸಾವಿರದೈನೂರು 
ಹೆಚ್ಚು ಕಾಲ ನಾನು ಕೆಲಸ ಮಾಡಿದ್ದೇನೆ. ಆ ಕೆಲಸದಲ್ಲಿ ಸಹಜವಾಗಿಯೇ ರೂಪಾಯಿ ಪಡೆದಿದ್ದೆನೆಂಬುದು ವಾಸ್ತವ. ನಾನು ಅನುಕೂಲಸ್ಥ ಕುಟುಂಬಕ್ಕೆ 
ಸವಾಲುಗಳನ್ನೆದುರಿಸುವುದು ಅನಿವಾರ್ಯವಾಗಿರುತ್ತಿತ್ತು. ನಾನಾಗಲಿ, ಸೇರಿರದಿದ್ದರೂ ಜೀವನ ಮತ್ತು ಶಿಕ್ಷಣಕ್ಕೆ ಮುಗ್ಗಟ್ಟು ಉಂಟಾಗಲಿಲ್ಲ. ಆದರೆ ಅಂದಿನ 
ಬೇರೆಯವರಾಗಲಿ, ಅಲ್ಲಿಯ ಅಂದಂದಿನ ಸನ್ನಿವೇಶಗಳನ್ನು ಏಕಾಂಗಿಗಳಾಗಿ ಸಮುದಾಯದಲ್ಲಿ ನಾನು ಪಡೆದಷ್ಟು ಸಹ ಪಡೆಯಲಾಗದೆ ಹಿಂದುಳಿದುಹೋದವರ 
ಅನುಭವಿಸಲಿಲ್ಲ. ಎದುರಿಸಲಿಲ್ಲ. ಸವಾಲುಗಳ ಮೌಲಿಕತೆ ಇರುವುದು ಅವು ಸಂಖ್ಯೆ ಅಪಾರ. ಅದೊಂದು ಚಾರಿತ್ರಿಕ ಘಟ್ಟದ ಪರಿಣಾಮ . ಹಾಗೆ 
ಸಾರ್ವಜನಿಕ ವಲಯಗಳಿಗೆ ಸಂಬಂಧಿಸಿದಾಗ, ನಮ್ಮೆಲ್ಲ ಹಿರಿಯ ನಾಯಕರೂ ಹಿಂದುಳಿದವರನ್ನೆಲ್ಲಾ ಸವಾಲನ್ನು ಎದುರಿಸುವುದರಲ್ಲಿ ಸೋತವರು ಎಂದು 
ಅಂತಹ ಪ್ರಶ್ನೆಗಳನ್ನು ಎದುರಿಸಿದವರೇ ಆಗಿದ್ದಾರೆ. ಅವರ ವೈಯ್ಯಕ್ತಿಕ ಜೀವನದ ಹೇಳಲಾಗುವುದಿಲ್ಲ. ನನ್ನ ವರ್ಗ ಮತ್ತು ವರ್ಣದವರಿಗಿದ್ದ ಅವಕಾಶಗಳು ಎಲ್ಲರಿಗೂ 
ಸವಾಲುಗಳು ಸಾರ್ವಜನಿಕ ಜೀವನದ ಹಿನ್ನೆಲೆಯಲ್ಲಿ ಹುಟ್ಟಿದಂಥವು. ಚಿಕ್ಕ ದಕ್ಕುವಂತಿರಲಿಲ್ಲವೆಂಬುದು ಅಂದಿನ ದುರಂತ. ಆ ದುರಂತವಿನ್ನೂ ಪೂರ್ತಿಯಾಗಿ 
ಪ್ರಮಾಣದಲ್ಲೇ ಆದರೂ ಸಾಮಾನ್ಯವಾಗಿ ಎಲ್ಲರೂ ಅಂತಹ ಸವಾಲುಗಳ ನಿವಾರಣೆಯಾಗುವ ವ್ಯವಸ್ಥೆ ನಮ್ಮಲ್ಲಿ ನಿರ್ಮಾಣವಾಗಿಲ್ಲ. ಅದರ ನಿರ್ಮಾಣಕ್ಕೆ ಕೈ 
ಉತ್ಪನ್ನಗಳೇ ಎನ್ನಬಹುದು. ತೀರಾ ವೈಯ್ಯಕ್ತಿಕ ನೆಲೆಯಲ್ಲಾದರೆ ನಾವು ಶಿಕ್ಷಣ ಜೋಡಿಸುವುದು ನನಗೆ ಮೂಲಭೂತ ಸವಾಲಾಗಬೇಕು. ನನ್ನ ಸೀಮಿತ 
ಪಡೆಯಲು, ಹೊಟ್ಟೆ ಹೊರೆಯಲು, ಸೌಲಭ್ಯಗಳನ್ನು ಹೆಚ್ಚಿಸಿಕೊಳ್ಳಲು, ಏನೇನೋ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ಸವಾಲನ್ನು ಸ್ವೀಕರಿಸಲು ನಾನು ಸಿದ್ಧನಿದ್ದೇನೆ. 
ಪಡಿಪಾಟಲುಗಳನ್ನು ಅನುಭವಿಸಿರುತ್ತೇವೆ. ಅಂತಹ ಸವಾಲುಗಳಿಲ್ಲದೆಯೇ 
ಮೇಲೇರಿರುವ ಮಂದಿ ನಮ್ಮಲ್ಲಿದ್ದಾರೆ, ಆದರೆ ಅವರು ಅಲ್ಪಸಂಖ್ಯಾಕರು. 

ಜಿ . ರಾಮಕೃಷ್ಣ 
ಸಮುದಾಯವು ಎಷ್ಟು ಏಳಿಗೆ ಹೊಂದಿದೆ ಅಥವಾ ಹೊಂದಿಲ್ಲ ಎಂಬುದಕ್ಕೆ ಈ 

ಸೌಜನ್ಯ : ಆಕಾಶವಾಣಿ, ಬೆಂಗಳೂರು 


ಸಂಸ್ಕೃತಿಯೆಂಬ ಕೃತಿ 


ನಮ್ಮಲೋಕ 


ಕಾವ್ಯಲೋಕ 


ಹುಟ್ಟುಹಾಕಬೇಕಿದೆ ಪ್ರತಿ ಸಂಸ್ಕೃತಿ 
ಅದುವೇ ಸ್ವಾಭಿಮಾನದ ಬದುಕಿನ ಕ್ರಾಂತಿ 


ಸಂಸ್ಕೃತಿ ಮಾನವ ಬದುಕಿನ ಕೃತಿ 
ಆ ಕೃತಿಯೊಳಗಿದೆ ಮಾನವ ಸೃತಿ 
ಸೃತಿಯೇ ಮಾನವ ಜಾಗೃತಿ 
ಜಾಗೃತಿಯೇ ಮಾನವ ಬದುಕಿನ ನಿರ್ಮಿತಿ 
ನಿರ್ಮಿತಿಗೆ ಎದುರಾಗಿದೆ ವಿಸ್ಮತಿ 
ವಿಸ್ಕೃತಿಯ ಪೊರೆ ಕಳಚುತ್ತಿದೆ ಅಸ್ಥಿತಿ 
ಅಸ್ಥಿತಿಗೆ ಬೇಕಾಗಿದೆ ಹೋರಾಟದ ಪ್ರವೃತ್ತಿ 
ಆದರೆ ಹೋರಾಟಕ್ಕಾಗಿದೆ ನಿವೃತ್ತಿ 


ಮುಖವಾಡ ಧರಿಸಿದ ಹೋರಾಟವೆಂಬ ಆಕೃತಿ 
ಆಕೃತಿಯೊಳಗಿದೆ ವಿಕಾರ ವಿಕೃತಿ 
ಹುಟ್ಟುಹಾಕಿದೆ ವಿಚಿತ್ರ ಭ್ರಾಂತಿ 
ಬದುಕನ್ನು ಕಟ್ಟಿಹಾಕಿದೆ ಪರರ ಆಣತಿ 
ದಿಕ್ಕು ತಪ್ಪುತ್ತಿದೆ ಹೋರಾಟದ ಗತಿ 
ಸಮಾಜ ಕಳೆದುಕೊಳ್ಳುತ್ತಿದೆ ತನ್ನ ಮತಿ 


ಸಂಸ್ಕೃತಿಯ ಮುರಿದು ಕಟ್ಟಲು ಬೇಕಿದೆ ಹೊಸ ಸಿದ್ದಾಂತಿ 
ಆದರೆ ಮುರಿದುಬೀಳುತ್ತಿದೆ ಸಿದ್ದಾಂತಿಯ ಮೂರ್ತಿ 
ಮೂರ್ತಿಭಂಜನೆಯೇ ಕೆಲವರ ವೃತ್ತಿ 
ನಕಲಿ ಸಿದ್ದಾಂತವಾಗುತ್ತಿದೆ ಜೀವನ ಪದ್ಧತಿ 
ಕಾಣೆಯಾಗುತ್ತಿದೆ ಹೊಸತನದ ಮನಸ್ಥಿತಿ 
ಯಾಂತ್ರಿಕ ಬದುಕಿನಲ್ಲಾಗಿದೆ ಮಾನವೀಯತೆಯ ಅವನತಿ 
ಮನುಷ್ಯಸಂಬಂಧಕ್ಕೆ ಎದುರಾಗಿದೆ ವಿನಾಶದ ದುಸ್ಥಿತಿ 
ವಿರೂಪಗೊಳ್ಳುತ್ತಿದೆ ಸಂಸ್ಕೃತಿಯೆಂಬ ಕೃತಿ 

ಆದರೂ ಒಂದಷ್ಟು ಮನಸ್ಸುಗಳಿಗಿದೆ ಧೃತಿ 
ಆ ಮನಸ್ಸುಗಳೇ ಭವಿಷ್ಯದ ಆಸ್ತಿ 
ಏಕೆಂದರೆ ವಿಚಾರಗಳಿಗಿಲ್ಲ ಎಂದೆಂದಿಗೂ ನಿವೃತ್ತಿ 
ಗತ - ವರ್ತಮಾನದ ಹಂಗಿಲ್ಲದೆ ಸಾಗಿದೆ ವಿಚಾರವೆಂಬ ಜೀವನೋಕ್ತಿ 
ಪಕ್ಕಕ್ಕೆ ಸರಿಸಬೇಕಿದೆ ಮೋಕ್ಷದ ಶಾಸೋಕ್ತಿ 
ವರ್ತಮಾನಕ್ಕೆ ಬೇಕಿದೆ ಕಾಯಕದ ಜನೋಕ್ತಿ 
ಕಾಲಕ್ಕೆ ತಕ್ಕಂತೆ ಬದಲಾಗಬೇಕಿದೆ ಸಂಸ್ಕೃತಿಯೆಂಬ ಕೃತಿ 


ಜಡ್ಡುಗಟ್ಟಿದ ಸಮಾಜದಲ್ಲಿ ಸಂಸ್ಕೃತಿಯೆಂಬುದು ಪರರ ಕೃತಿ 
ಅದರೊಳಗಿಲ್ಲ ಅಲಕ್ಷಿತರ ಅಭಿವ್ಯಕ್ತಿ 
ಜಾಗ ಕೊಟ್ಟರೂ ಅಲ್ಲಿರಬೇಕು ಶರಣಾಗತಿ 


ಡಾ| ಕೆ. ಮೋಹನ್ಕೃಷ್ಣ ರೈ , ಪ್ರಾಧ್ಯಾಪಕರು, ಚರಿತ್ರೆ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ , ಹಂಪಿ, ವಿದ್ಯಾರಣ್ಯ - ೫೮೩೨೭೬ 


ಹೊಸತು೬೨ 


- ಆಗಸ್ಟ್ ೨೦೧೮ 


0AD 
) 


ನಮ್ಮ ಗ್ರಾಮ್ಯ ಮಹಿಳೆ 
(Poster Colour) 


ಆಸೆ ಎಂಬ ಬಿಸಿಲುದುರೆ 

(Acrylic ) 


ಮೈಸೂರು ಅರ್ಟ್ ಗ್ಯಾಲರಿಯ 
ಖ್ಯಾತ ಚಿತ್ರಕಲಾವಿದ ಎಲ್ . ಶಿವಲಿಂಗಪ್ಪ 


ಇವರು ಚಿತ್ರ ಕಲಾವಿದರಲ್ಲದೆ, ಶಿಲ್ಲಿ, ಲೇಖಕ ಹಾಗೂ ಛಾಯಾಚಿತ್ರಕಾರರು. ತಮ್ಮ ೭೦ನೇ 
ವರುಷದ ಸಂದರ್ಭಕ್ಕೆ ನಡೆದು ಬಂದ ಹೆಜ್ಜೆ ಗುರುತುಗಳೆಂದು ೭೦ ಜನಪರ ಕಲಾಕೃತಿಗಳನ್ನು 
ಇತ್ತೀಚೆಗಷ್ಟೆ ಚಿತ್ರಕಲಾ ಪರಿಷತ್ತಿನಲ್ಲಿ ಪ್ರದರ್ಶಿಸಿದರು. ಅವರಿಗೆ ಹೊಸತು ಬಳಗವು 
ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. 

ತಮ್ಮ ನೈಜ ಕಲೆಯಿಂದ ನವ್ಯ ಕಲೆಯವರೆಗೆ ನೂರಾರು ಶಿಲ್ಪ ಮತ್ತು ಚಿತ್ರಗಳನ್ನು ದೇಶಾದ್ಯಂತ 
ಪ್ರದರ್ಶಿಸಿದ್ದಾರೆ. ಕಲಾಕ್ಷೇತ್ರಕ್ಕೆ ಸಂಬಂಧಿಸಿದ ವೈವಿಧ್ಯಮಯವಾದ ಸಾಹಿತ್ಯ ಕೃತಿಗಳನ್ನು , ಅಂಕಣ 
ಬರಹಗಳನ್ನು ಪ್ರಕಟಿಸಿದ್ದಾರೆ. ಅನೇಕ ಪ್ರಶಸ್ತಿಗಳು ಪುರಸ್ಕಾರ, ಸನ್ಮಾನಗಳಿಗೆ ಭಾಜನರಾಗಿದ್ದಾರೆ. 
ಮೈಸೂರು ಆರ್ಟ್ ಗ್ಯಾಲರಿ ಯೆಂದು ಪ್ರಸಿದ್ಧವಾಗಿರುವ ಅವರ ಮನೆಯಲ್ಲಿ ಎಲೆ ಮರೆಯ ಕಾಯಿಯಂತಿರುವ ಚಿತ್ರಕಲೆ , 
ಸಂಗೀತ, ಶಿಲ್ಪ, ನಾಟಕ , ಸಾಹಿತ್ಯ , ನೃತ್ಯಕ್ಷೇತ್ರಗಳ ಕಲಾವಿದರನ್ನು ಗುರುತಿಸಿ, ಗೌರವಿಸಿ ಅವರೊಡನೆ ಸಂವಾದ ಕಾರ್ಯಕ್ರಮ 
ಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಹೀಗೆ ಅನೇಕ ಯುವಕಲಾವಿದರಿಗೆ ಮಾರ್ಗದರ್ಶಕರಾಗಿ ಕಲಾಸೇವೆ ಮಾಡುತ್ತಿದ್ದಾರೆ. 


ಮನಸೊಂದು - ಮಾತೋಂದು 

( Oil) 


ಶೋಷಿತ ಮಹಿಳೆ 
(Sand casting) 


ಕಂಬಿಯ ಹಿಂದಿನ ಬದುಕು 

(Sand casting) 


ತಾಯಿಮಗು 
(Thermocole) 


Printed & published by Dr. Siddanagouda Patil on behalf of Navakarnataka Publications (P ) Ltd ., Embassy Centre , Crescent Road , Bengaluru -1 

and printed at Sri Vinayaka Printers, No. 738 / 10 , 60th Cross , 5th Block , Rajajinagar , Bengaluru -560 010 . Published at Bengaluru . 

Editor : Dr. Siddanagouda Patil. © All rights reserved . Reproduction in whole or in part without permission is prohibited . 
ಆಗಸ್ಟ್ ೨೦೧೮ 

ಹೊಸತು ೬೩ 


HOSATHU Kannada Monthly I AUGUST 2018 / 20 (No . of Pages 64 ) Date of Publication : 26th of every month 
RNIRegd . KARKAN / 1999 / 00614 . Karnataka Regd .KRNA /BGE/07 /2018 - 2020 

Licenced to post without prepayment. WPP No . 14 . 
Posted at BENGALURU PSO , MYSORE ROAD , BENGALURU -560 026 on the 28th of every month . 


New Santoor 

now with new 
improved fragrance ! 


000 


00000 


NEW 
BEST EVER 
FRAGRANCE 


1000000 


oooooo 


TOTAL SKIN CARE 


Sandal & 


Turmeric 


New 


SANTOR 


SANTOR 


SANTOR 


The secret ofyounger looking skin 


